ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀವದ್ರವ್ಯಪರಿಣಾಮ) 
ಕ್ರಿಯೆಗಳು, ರಚನೆ ಮತ್ತು ಕಾರ್ಯಸಂಬಂಧ 


(ಸೂಕ್ಷ ಜೀವಿ ಜಗತ್ತು. ಭಾಗ-2) 


ಮೂಲ 
ರೋಗರ್‌ ವೈ ಸ್ಟೇನಿಯರ್‌ 
ಮೈಕೇಲ್‌ ಡೌಡೋರೋಫ್‌ 
ಎಡ್ವರ್ಡ್‌ ಎ ಅಡೆಲ್ಬರ್ಗ್‌ 






ಅನುವಾದ 
ಎಚ್‌ ಓಂಕಾರಯ್ಯ 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ಎಶ್ವವಿದ್ಯಾನಿಲಯ, ಬೆಂಗಳೂರು: 


ಪ್ರಕಟಣೆ ; 94 


ಸೂಕ್ಷ್ಮಜೀವಿಗಳ ಚಯಾಸಚಯ (ಜೀವದ್ರವ್ಯಪರಿಣಾಮ) 
ಕ್ರಿಯೆಗಳು, ರಚನೆ ಮತ್ತು ಕಾರ್ಯಸಂಬಂಧ 
(ಸೂಕ್ಷ್ಮಜೀನಿ ಜಗತ್ತು, ಭಾಗ-2) 


ಮೂಲ : ರೋಗರ್‌ ವೈ. ಸ್ಟೇನಿಯರ್‌ 
ಮೈಕೇಲ್‌ ಡೌಡೋರೋಫ್‌ 
ಎಡ್ವರ್ಡ್‌ ಎ. ಅಡೆಲ್‌ಬರ್ಗ್‌ 


ಅನುವಾದ : ಎಚ್‌. ಓಂಕಾರಯ್ಯ 
ಎಚ್‌. ಶಾಂತಾ 





1980 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-560 065 


ಮೂಲ: ಡಿ ಮೈಕ್ರೋಬಿಯಲ'ನರ್ಲ್ಡ್‌, ಅನುವಾದ : ಸೂಕ್ಷ್ಮಜೀವಿಗಳ ಚೆಯಾಪೆಚೆಯ 
(ಜೀವದ್ರವ್ಯಸರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯಸಂಬಂಧ (ಸೂಕ್ಷ್ಮಜೀವಿ 
ಜಗತ್ತು, ಭಾಗ-2) (ಕೃಷಿ ವಿಶ್ವವಿದ್ಯಾನಿಲಯ, ಕನ್ನಡ ಅಧ್ಮಯನ ವಿಭಾಗದಿಂದ ಸಿದ್ಧಗೊಂಡು 
ಸಂವಹನ ಸಮಿತಿ ಪ್ರಕಾಶಿತ), ಪ್ರಥಮ ಮ.ದ್ರಣ 1980 
ಪುಟಗಳು 2/1 4 310 ಬೆಲೆ; ರೂ. 18-00 


ಪ್ರಧಾನ ಸಂಪಾದನೆ 


ವೀ. ಚ. ಹಿತ್ತಲಮನಿ 
ಕನ್ನಡ ಪ್ರಾಧ್ಯಾಪಕರು 


ವಿಚ್‌. ಫೆ, ನರಸಿಂಹೇಗೌಡ 
ಸಹಾಯಕ ಪ್ರಾಧ್ಯಾಪಕರು 


ಭಾಷಾಂತರ ಪರಿಶೀಲನೆ 


ಬ. ಎಸ್‌. ನರಹರಿರಾವ್‌ 
ವಿಜು ನಿಗಳು 
ಇ 
ಸಿ. ಎಫ್‌. ಟಿ, ಆರ್‌. ಐ. ಮೈಸೂರು 


ಕಲೆ 


ಳೆ. ನಿದ್ಯಾಧರಯ್ಯ 
ಕಲಾವಿದರು 


ಮುದ್ರಣ 
ಅಸ್ತರೆ, ಬೆಂಗಳೊರು-560 027 


ಘುಲಪತಿಗಳೆ ಹಾರೈಕೆ 


ಶಿಕ್ಷಣ ಮಾಧ್ಯಮ ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಯಬೇಕೆಂದು ಸಂಸತ್ತು 
1964ರಲ್ಲಿಯೇ ನಿರ್ಣಯ ತೆಗೆದುಕೊಂಡು ಅದನ್ನು ಅನುಷ್ಠಾನಕ್ಕೆ 


ತರುವ ಪ್ರಯತ್ತ 

[4 (ತೆ) 
| ಇ ಗಾಳ ರಗ ಶಿಖಿ pe ಗ ಬ] [oS Wy pe 
ರಾಷ್ಟ್ರದಲ್ಲಿ ನಡೆದಿದೆ. ಈ ಪ್ರಯತ್ನದ ಅಂಗವಾಗಿ ನಮ್ಮ ವಿಶ್ವವಿದ್ಯಾನಿಲಯವೂ 


ಕೂಡ ಕಾರ್ಯನಿರತವಾಗಿದೆ. ಕನ್ನಡವನ್ನು ಕೃಷಿ ಶಿಕ್ಷಣ ಮಾಧ್ಯಮವಾಗುವಂತೆ 
ಮಾಡುವ ಪ್ರಥಮ ಹೆಜ್ಜೆಯಾಗಿ ಕೃಷಿ ವಿಜ್ಞಾನದ ವಿವಿಧ ವಿಭಾಗಗಳಲ್ಲಿ ಪಠ್ಯ 
ಪುಸ್ತಕಗಳ ನಿರ್ಮಾಣ ನಡೆಯುತ್ತಿದೆ. ಈ ಪುಸ್ತಕಗಳು ವಿದ್ಯಾರ್ಥಿಗಳ ಉಪ 
ಯೋಗದ ಗಡಿಯನ್ನೂ ಮಿಕಾರಿ ಪ್ರಗತಿಶೀಲ ರೈತರೇ ಮೊದಲಾದ ಕೃಷಿ ವಿಜ್ಞಾನ 
ವನ್ನು ಶಾಸ್ತ್ರೋಕ್ತವಾಗಿ ತಿಳಿಯ ಬಯಸುವವರಿಗೂ ಉಪಯುಕ್ತವಾಗಬೇಕೆಂಬ 


ಎದ) 2 


ಅಂಶ ಗಮನದಲ್ಲಿರಿಸಿಕೊಂಡು ಪುಸ್ತಕ ರಚನೆಯಾಗಬೇಕೆಂಬುದು ನಮ್ಮ ಬಯಕೆ. 


ಈಗ ಪ್ರಕಟವಾಗುತ್ತಿರುವ "ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀವದ್ರವ್ಯ 
ಪರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯ ಸಂಬಂಧ (ಸೂಕ್ಷ ಜೀವಿ ಜಗತ್ತು 
ಭಾಗ-2) ಪುಸ್ತಕದ ಪ್ರಯೋಜನವನ್ನು ಸಂಬಂಧಪಟ್ಟವರೆಲ್ಲರೂ ಪಡೆದುಕೊಳ್ಳುವ 
ರೆಂದು ಹಾರೈಸುತ್ತೇನೆ. 


ಗಾಂಧೀ ಕೃಷಿ ವಿಜ್ಞಾನ ಕೇಂದ್ರ ಆರ್‌. ದ್ವಾರಕೀನಾಥ್‌ 
ಕೃಷಿ ವಿಶ್ವವಿದ್ಯಾನಿಲಯ ಕುಲಪತಿಗಳು 
ಬೆಂಗಳೂರು-560065 


ಸಂಪಾದಕರ ಮಾತು 


ಈ ಪುಸ್ತಕವು ರೋಗರ್‌ ವೈ. ಸ್ಟೇಸಿಯರ್‌, ಮೈಕೇಲ್‌ ಡೌಡೋರೋಫ" 
ಎಡ್ವರ್ಡ್‌ ಎ. ಅಡೆಲ್‌ಬರ್ಗ್‌ ಅವರುಗಳು ಬರೆದ "ಮೈಕ್ರೋಬಿಯಲ್‌ ವರ್ಲ್ಡ್‌” 
ಎಂಬ ಇಂಗ್ಲಿಷ್‌ ಗ್ರಂಥದ ಅನುವಾದ. ಈ ಪುಸ್ತಕ ಏಳು ಭಾಗಗಳಾಗಿ ಪ್ರಕಟ 
ವಾಗಲಿದ್ದು ಎರಡನೆ ಭಾಗವಾದ ಇದರಲ್ಲಿ ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀವ 
ದ್ರವ್ಯಪರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯಸಂಬಂಧಗಳ ಪರಿಚಯವಿದೆ. 


ಈ ಪುಸ್ತಕದ ಕರಡೋದುವ ಕಾರ್ಯವನ್ನು ನಮ್ಮ ವಿಭಾಗದಲ್ಲಿ ಕರಡೋದು 
ಗಾರರಾಗಿ ಕೆಲಸ ಮಾಡುತ್ತಿರುವ ಶ್ರೀ ಬಿ. ಐ. ದೇವರಮನಿ ಅವರು ನೆರವೇರಿಸಿ 
ದಾರೆ. ಇವರಿಗೆ ನಮ್ಮ ಕೃತಜ್ಞತೆಗಳು. 

ಎ ೬ಲ"' 


ಈ ಪುಸ್ತಕವು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸೂಕ್ಷ್ಮಜೀವಿಗಳನ್ನು ಕುರಿತು 
ಅಧ್ಯಯನ ನಡೆಸುವ ವಿದ್ಯಾರ್ಥಿಗಳಿಗೂ ಬೋಧಕರಿಗೂ ಇತರ ಅಭ್ಯಾಸಿಗಳಿಗೂ 
ಉಪಯೋಗಕಾರಿಯಾಗಿದೆ. ಇವರೆಲ್ಲ ಇದರ ಪ್ರಯೋಜನ ಪಡೆಯುವರೆಂದು 
ಆಶಿಸಲಾಗಿದೆ. 


ವೀ. ಚ. ಹಿತ್ತಲಮನಿ 
ಕನ್ನಡ ಪ್ರಾಧ್ಯಾಪಕರು 
ಕನ್ನಡ ಅಧ್ಯಯನ ವಿಭಾಗ ಹಾಗೂ 
ಕ ಷಿ ವಿಶ್ವವಿದ್ಯಾನ ಲಯ, ಬೆಂಗಳೂರು ಕ. ಅ.ಸ. ಕಾರ್ಯದರ್ಶಿಗಳು 


ಮುನ್ನುಡಿ 


ಸುಮಾರು ನೂರು ವರ್ಷಗಳ ಹಿಂದೆ ಪ್ರಕೃತಿಯಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ 
ವನ್ನು ಹಾಗೂ ಮಾನವನ ಕಲ್ಯಾಣದಲ್ಲಿ ಅವುಗಳ ಪ್ರಾಮುಖ್ಯತೆಯನ್ನು ಪಾಶ್ಚರ್‌ 
ತಿಳಿಸಿದನು. ಆತನ ತರುವಾಯದ ವಿಜ್ಞಾನಿಗಳು ಮಾನವನ ಕಲ್ಯಾಣದಲ್ಲಿ ಸೂಕ್ಷ್ಮ 
ಜೀವಿಗಳ ಬಗ್ಗೆ ಹೆಚ್ಚು ಗಮನಕೊಟ್ಟರು. ಇವರು ಸೂಕ್ಷ್ಮಜೀವಿ ಶಾಸ್ತ್ರವನ್ನು 
ಅನ್ವಯಿತ ವಿಜ್ಞಾನದ ವಿಶಾಲ ಕ್ಷೇತ್ರವನ್ನಾಗಿ ಬದಲಾಯಿಸಿದರು. ಇದು ಉಳಿದ 
ಜೀವಿಶಾಸ್ತ್ರದಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿತ್ತು. ಸೂಕ್ಷ್ಮಜೀವಿ ಜಗತ್ತಿನ 
ಮೊದಲನೆಯ ಮುದ್ರಣ ಬೆಳಕಿಗೆ ಬಂದಾಗ ಬಹುಕಾಲದ ಈ ಬೇರ್ಪಡಿಕೆ ಅಂತ್ಯ 
ಗೊಳ್ಳುವುದರಲ್ಲಿತ್ತು. ಸಾಮಾನ್ಯ ಜೀವಿಶಾಸ್ತ್ರ್ರದ ಸೂತ್ರಗಳ ಚೌಕಟ್ಟಿನಲ್ಲಿ 
ಸೂಕ್ಷ್ಮಜೀವಿ ಶಾಸ್ತ್ರವನ್ನು ನಿರೂಪಿಸುವುದರ ಮೂಲಕ ಈ ಬದಲಾವಣೆ ವೇಗ 
ವಾಗಿ ನಡೆಯುವಂತೆ ಪ್ರಚಾರ ಮಾಡುವುದೇ ನಮ್ಮ ಪುಸ್ತಕದ ಉದ್ದೇಶವಾಗಿತ್ತು. 
ಆನಂತರ ಜೀವಿಶಾಸ್ತ್ರ್ರದಲ್ಲಿ ಒಂದು ಕ್ರಾಂತಿಯೇ ಆಗಿದೆ. ಸೂಕ್ಷ್ಮಜೀವಿ ಜಗತ್ತಿನ 
ಮೊದಲ ಮುದ್ರಣ ಹೊರಬಂದಾಗ ಕೇವಲ ಇದರ ಭವಿಷ್ಯದ ಅಸ್ಪಷ್ಟ ರೂಪ 
ರೇಖೆಗಳನ್ನು ಮಾತ್ರ ವಿವೇಚಿಸಲಾಗಿತ್ತು. ಅಂದು ಕೋಶ ಚಟುವಟಿಕೆಯನ್ನು ಅಣು 
ಗಳ ಆಧಾರದ ಮೇಲೆ ಕಂಡುಹಿಡಿಯಲು ಬ್ಯಾಕ್ಟೀರಿಯಾ ಮತ್ತು ವೈರಸ್‌ಗಳು 
ಸಾಭನಗಳಾಗಿದ್ದವು. ಇಂದು ಕೋಶ ಹಾಗೂ ಅಣುರೂಪದ ಮಟ್ಟಗಳಲ್ಲಿ ಜೈವಿಕ 
ಘಟನೆಗಳನ್ನು ಪಟ್ಟಿ ಸ್ಲಿಮಾಡಲು ಎಷೆರಿಸಿಯ ಕೊಲಿ ಮತ್ತು ಆದರ ಫಾಜ್‌ಗಳು 
ಪ್ರಮುಖ ಆಧಾರಗಳಾಗಿವೆ, 


ಈ ಕ್ರಾಂತಿಯ ಪರಿಣಾಮಗಳು ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕ್ಷೇತ್ರದಲ್ಲಿ 
ಈಗಾಗಲೇ ಕಂಡು ಬಂದಿವೆ. ಕಾಲೇಜಿಗೆ ಹೊಸದಾಗಿ ಸೇರಿರುವ ವಿದ್ಯಾರ್ಥಿಗಳು 
(ಪ್ರೌಢಶಾಲೆಯ ವಿದ್ಯಾರ್ಥಿಗಳೂ ಸಹ) ಈಗ ಅಣುಸೂಕ್ಷ್ಮಜೀವಿಶಾಸ್ತ್ರದ ಅತ್ಯಂತ 
ಕ್ಲಿಷ್ಟ ಭಾಗಗಳ ಅಭ್ಯಾಸ ಮಾಡುತ್ತಿದ್ದಾರೆ. ಇವರು ಒಂದು ಕಶೇರುಕದ ಸಾಮಾನ್ಯ 
ಅಂಗರಚನೆಯನ್ನು ಸ್ಪಷ್ಠ ಕವಾಗಿ ತಿಳಿದುಕೊಳ್ಳ ದಿರಬಹುದು; ಆದರೆ, ಅನುವಂಶೀಯ 
ಸಂಕೇತವು ಇವರ ಮನಸಿ ನಲ್ಲಿ ಬಲವಾಗಿ ನಿಲ್ಲುತ್ತದೆ. ಜೀವಿಶಾಸ ದ ಬೌದ್ಧಿಕ 
ವಾತಾವರಣದಲ್ಲುಂಟಾದ ಈ ಬದಲಾವಣೆಗಳು, ಸೂಕ್ಷ್ಮಜೀವಿ ಜಗತ್ತು ಗ್ರಂಥದ 
ಮೂರನೇ ಮುದ್ರಣದಲ್ಲಿ ವಿಷಯದ ವ್ಯಾಪ್ತಿ ಮತ್ತು ಮಟ್ಟಗಳ ಬಗ್ಗೆ ಪುನ 

ವಿಮರ್ಶೆಗೆ ಒತ್ತಾಯ ಹೇರಿದವು. ಆದುದರಿಂದ ಈ ಪುಸ್ತಕವನ್ನು ಸಂಪೂರ್ಣವಾಗಿ 
“ಪುನಃ ಬರೆಯಲಾಗಿದೆ. 


:ವಿಶಾಸ್ತ್ರವನ್ನು ಓದಲು ಪ್ರಾರಂಭಿಸುವ ಈಗಿನ ವಿದ್ಯಾರ್ಥಿಗಳು 
ನೆರಡು ವರ್ಷ ಮುಂಚೆ ಓದಿದವರಿಗಿಂತ ಗಾನೀಯವಾಗಿ ಹೆಚ್ಚು 
ಪಡೆದಿರುತ್ತಾರೆಂಬ ಆಧಾರದ ಮೇಲೆ ಈ ಪುಸ್ತಕದ 
ನಿರ್ಧರಿಸಲಾಗಿದೆ. ಆದ್ದ ರಿಂದ, ಸಾವಯವ ರಸಾಯನ 
ಸಾವ್ರ ಜೈವಿಕ ಆ ಶಾಸ ಸ್ಸ ಮತ್ತು ಕೋಶ ಶರೀರ ಶಾಸ್ತ್ರಗಳ 
ಈಗಿನ | ರ್ಥ ಗಳು ತಿಳಿದಿರುತ್ತಾರೆಂದು ಊಹಿಸಲಾಗಿದೆ. 
ಡೆಗಳಲ್ಲೆಲ್ಲ ಈ ಕ್ಷೇತ್ರಗಳಲ್ಲಿ ವಿಷಯಕ್ಕನುಗುಣವಾದ ಸಾಮಾನ್ಯ ಉಲ್ಲೇ 
ನೀಡಲಿ ಲಾಗಿದೆ; ಆಟ ಮೊದಲಿನ ತತ್ವ ಗಳನ್ನು ಆಧಾರವಾಗಿಟ್ಟು ಕೊಂಡು 

ಈ ವಿಷಯ ಗಳನ್ನು ವಿವರಿಸಿಲ್ಲ. 


2 ೮ ೬ ಊ 
ae [ಐ 
೧.೪೧೮ 
£1 ರ 
೫. 2 6ಟ 

ಜೂ 
ಲ್ಲ ದ 
H pe 

ef G 
ಡೆ 


1. 
pl 
Lb 
\y 
ಭ್ರ 
lL 
7 


ಈ ಪುಸ್ತಕದ ವ್ಯಾಪ್ತಿಯನ್ನು ಬಹು ವಿಧಗಳಲ್ಲಿ ಬದಲಾಯಿಸಲಾಗಿದೆ. 
ಸೂಕ್ಷ್ಮಜೀವಿಗಳ ಳಿಂದ Goer ರೋಗಗಳ ಸಂಬಂಧವಾದ ವಿಷಯವನ್ನು ಇದ 
ಕ್ಕಿಂತ ಹೆಚ ಚ್ಹಾಗಿ ವಿವರಿಸಲಾಗಿರುವ ಸೂಕ್ಷ್ಮ! ಜೀವಿಗಳ ಸಹಜೀವನ ಸಂಬಂಧಗಳಲ್ಲಿ 
ಸೇರಿಸಲಾಗಿದೆ. ಇದು ಸೂಕ್ಷ್ಮಜೀವಿಗಳ ಪರಿಸರದ ಮುಖ್ಯ ವಿಷಯವಾಗಿದೆ. 
ಇದನ್ನು ಇದುವರೆಗೆ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಪಠ್ಯಪುಸ್ತಕದಲ್ಲಿ 
ಸಮರ್ಪಕವಾಗಿ ನಿರೂಪಿಸಲಾಗಿಲ್ಲ. ಬ್ಯಾಕ್ಟೀರಿಯಾಗಳ ಮುಖ್ಯ ಘಟಕ ಗುಂಪುಗಳ 
ಸಂಸ್ಕರಣವನ್ನು ಬಹುವಾಗಿ ವಿಸ್ತರಿಸಲಾಗಿದೆ; ಏಕೆಂದರೆ, ಈ ಬಗ್ಗೆ ತಿಳಿಯುವುದು 
ಕಷ್ಟಕರ. ಹಿಂದಿನ ಮುದ್ರಣವನ್ನು ಓದಿದವರು ಇಂತಹ ವಿಸ್ತರಣವನ್ನು 
ಸೂಚಿಸಿದ್ದರು. ಕೊನೆಯದಾಗಿ, ಬ್ಯಾಕ್ಟೀರಿಯಾಗಳ ಬಗ್ಗೆ ಹೆಚ್ಚಾಗಿ ಸಂಬಂಧಿಸಿರುವ 
ಈ ಪುಸ್ತಕದಲ್ಲಿ ಅಣುಸೂಕ್ಷ್ಮಜೀವಿಶಾಸ್ತ್ರದ ಪ್ರಮುಖ ತತ್ವಗಳ ಚರ್ಚೆಯನ್ನು 
ಬಿಟ್ಟುಬಿಡುವುದು ಉಚಿತವೆನಿಸಲಾರದು. ಸೂಕ್ಷ್ಮಜೀವಿಗಳನ್ನು ಮತ್ತು ಅವುಗಳ 
ನಡವಳಿಕೆಯನ್ನು ವಿವರಿಸುವುದು ನಮ್ಮ ಷುಖ್ಯ ಗುರಿ. ಅಣುಗಳ ಗುಣಗಳನ್ನು 
ಮತ್ತು ಅವುಗಳ ನಡವಳಿಕೆಯನ್ನು ವಿವರಿಸುವುದು ನಮ್ಮ ಗುರಿಯಲ್ಲ. ಇದನ್ನು 
ಗಮನದಲ್ಲಿಟ್ಟುಕೊಂಡು ಅಣುಸೂಕ್ಷ್ಮ॥ ಜೀವಿಶಾಸ್ತ್ರ ಪ್ರಮುಖ ತತ್ವಗಳನ್ನು ಈ 
ಪುಸ್ತಕದಲ್ಲಿ ವಿವರಿಸಿದ್ದೇವೆ. 


ಉಲ್ಲೇಖ ವಿಷಯದ ಬಗ್ಗೆಯೂ ಗಮನಾರ್ಹವಾಗಿ ಯೋಚಿಸಿದ್ದೇವೆ. 
ಬಹುತೇಕ ಓದುಗರಿಗೆ, ಮೂಲ ಸಾಹಿತ್ಯದಿಂದ ಆಯ್ದ ಭಾಗಗಳನ್ನು ಪೂರ್ಣವಾಗಿ 
ಈ ಪುಸ್ತಕದಲ್ಲಿ ಕೊಟ್ಟಿದ್ದರೆ ಈ ಪುಸ್ತಕ ಇನ್ನೂ ಹೆಚ್ಚು ಉಪಯುಕ್ತವಾಗುತ್ತಿತ್ತು; 
ಆದರೆ, ಇದರ ಗಾತ್ರ ಹೆಚ್ಚುತ್ತಿತ್ತು. ಇದರ ಬದಲಾಗಿ ಉಲ್ಲೇಖಿಸಿದ ಪುಸ್ತಕಗಳ 
ಮತ್ತು ವಿಮರ್ಶೆಗಳ ಗ್ರಂಥ ವಿವರಣ ಪಟ್ಟಿಯನ್ನು ಪ್ರತಿಯೊಂದು ಅಧ್ಯಾಯದ 
ಅಂತ್ಯದಲ್ಲಿ ನೀಡಲಾಗಿದೆ. ಕುತೂಹಲವುಳ್ಳ ಓದುಗನು ಇದರ ಸಹಾಯದಿಂದ ಈ 


vii 


ಪಠ್ಯ ಪುಸ್ತಕದಲ್ಲಿ ನೀಡಲಾಗಿರುವ ವಿಷಯಗಳಿಗೆ ಪೂರಕವಾಗಿ ಹೆಚ್ಚಿ ಸಸಂಗತಿಗಳನ್ನು 
ತಿಳಿಯಲೆತ್ಲಿಸಲಿ. ಈ ಪರಿಹಾರ ಪೂರ್ಣವಾಗಿ ತೃಪ್ತಿಕರವಾದುದಲ್ಲ; ಏಕೆಂದರೆ, 
ಯಾವುದಾದರೊಂದು ವಿಷಯದ ಮೂಲವನ್ನು ಕಂಡುಹಿಡಿಯಲು ಹೆಚ್ಚು ಹುಡುಕ 
ಬೇಕಾಗುತ್ತದೆ; ಆದರೆ, ಇದೊಂದೇ ನಾವು ರೂಪಿಸಬಹುದಾದ ಅತ್ಯಂತ ಉತ್ತಮ 
ಮಾರ್ಗ. 


ಈ ಎಲ್ಲ ಬದಲಾವಣೆಗಳಿಂದ ಸೂಕ್ಷ್ಮಜೀವಿ ಜಗತ್ತು, ಇದರ ಹಿಂದಿನ 
ಮುದ್ರಣದ ಪುನರ್‌ ವಿಮರ್ಶೆಯಾಗಿರದೆ ಒಂದು ಹೊಸ ಪುಸ್ತಕವೇ ಆಗಿದೆ. ಈ 
ಹೊಸ ರೂಪದಲ್ಲಿ ಈ ಪುಸ್ತಕವು ಅಧ್ಯಾಪ ಪಕರ ಹಾಗೂ ವಿದ್ಧ್ಯಾರ್ಥಿಗಳ ಅವಶೃಕತೆ 


6 ಶಿ 


2 
ಗಳನ್ನು ಪೂರೈಸುತ್ತದೆ ಎಂದು ನಂಬಲಾಗಿದೆ. ಈ ಪುಸ್ತಕದ ಬಗ್ಗೆ ಟೀಕೆ, ಸೂಚನೆ 
ಹಾಗೂ ವಾಸ್ತವಿಕ ತಪ್ಪುಗಳನ್ನು ಸ್ವಾಗತಿಸು ತ್ತೇವೆ, 


ಈ ಮುದ್ರಣದ ತಯಾರಿಕೆಯಲ್ಲಿ ನಮಗೆ ಸಹಾಯಮಾಡಿದ ಅನೇಕ ವೃಕ್ತಿ 
ಗಳಿಗೆ ನಮ್ಮ ಅಭಿನಂದನೆಗಳನ್ನು ಸೂಚಿಸಲು ಈ ಅವಕಾಶವನ್ನು ಬಳಸಿಕೊಳ ಲು 
ಇಚ್ಛಿ ಸುತ್ತೇವೆ. ಹೊಸ ವಿಷಯಗಳನ್ನು ಬಿಚ್ಚು ಮನಸ್ಸಿನಿಂದ ತಿಳಿ 
ಅಸಂಖ್ಯಾತ ಸಹೋದ್ಯೋಗಿಗಳಿಗೆ ಮತ್ತೊಮ್ಮೆ ಕೃತಜ್ಞ ತೆಯನ್ನು ಅರ್ಪಿಸುತ್ತಿದ್ದೇವೆ. 
ವಿಷಯ ಸೂಚಿಯನ್ನು ಯಾಂಕುವ ದುರ್ಭರ ಕಾರ್ಯ ವನ್ನು ನೈಪುಣ್ಯತೆಯಿಂದ 


ಕೈಗೊಂಡ ಡಾ! Sagi ಪ್ಯಾಲ್ಲೆರೊನಿ ಅವರಿಗೆ ನಾವು 


ಲಂ 
೩ 
2 
ತ್ತ 


ಡಾ।ಃ ಬಾರ್ಬರ ಬ್ಯಾಕ್‌ಮನ್‌ ಅವರು ಪೂರ್ಣ ಕರಡುಪ್ರತಿಯನ್ನು ex 
ನಿರೂಪಣೆಯ ಶೈಲಿ ಹಾಗೂ ವಿಷಯಗಳ ಬಗ್ಗೆ ಇನ್ನೂ ಉಪಯುಕ್ತ ಸಲಹೆಗಳನ್ನು 


ನೀಡಿದ್ದಕ್ಕಾಗಿ ಕೃತಜ್ಞರಾಗಿದ್ದೇವೆ. ಡಾ। ಫ್ರಾಂಕ್‌ ಬ್ಲಾಕ್‌, ಡಾ| ಲಾರೆನ್ಸ್‌ 
ಫ್ರೈಡ್‌ಮನ್‌, ಡಾ ಎಸ್‌. ಮಾರ್ಕ್‌ ಹೆನ್ರಿ, ಡಾ। ಜಾನ್‌ ಇಂಗ್ರಹ್ಯಾಮ್‌, 
ಡಾ! ಹಿ. ಟಿ. ಮ್ಯಾಗಿ, ಡಾ|ರ್ಕಾ ಫೆಲ್‌ ವರಾರ್ಟಿನೆಜ್‌, ಡಾ। ಎನ್‌. ಜೆ. ಪಾ ಲಿರೊನಿ 
ಮತ್ತು ಡಾ| ಎಚ್‌. ಪಿ. ಟ್ರಿಫೆರ್‌ » ಇವರು ಪುಸ್ತಕದ ನಿರ್ದಿಷ್ಟ ಭಾಗಗಳನ್ನೋದಿ 


ಉಪಯುಕ್ತ ಸಲಹೆಗಳನ್ನು ನೀಡದರೆ. ಅಂತಿಮವಾಗಿ, ನಮ್ಮ ಕಾರ್ಯದರ್ಶಿ 
ಗಳಾದ ಶ್ರೀಮತಿ ಲಿಸ್‌ ನನ್ನನ್‌ ಮತ್ತು ಶ್ರೀಮತಿ ಬೆಟ್‌ರೀಸ್‌ ಎಲ್‌.ಜಾಕೊಬ್‌ಸನ್‌ 


ಇವರಿಗೆ ನಮ್ಮ ಕೃತಜ್ಞತಾಪೂರ್ವಕ ವಂದನೆಗಳು ಸಲ್ಲುತ್ತವೆ. 


ರೋಗರ್‌ ವೈ. ಸ್ಟೇನಿಯರ್‌ 
ಮೈಕೇಲ್‌ ಡೌಡೋರೋಪಫ್‌ 
ಎಡ್ವರ್ಡ್‌ ಎ. ಅಡೆಲ್‌ಬರ್ಗ್‌ 


ಪರಿವಿಡಿ 


ಅಧ್ಯಾಯ 6 


ಅಧ್ಯಾಯ 7 
ಆಧ್ಯಾಯ 8 


ಅಧ್ಯಾಯ 9 
ಅಧ್ಯಾಯ 10 


ಕುಲಪತಿಗಳ ಹಾರೈಕೆ 

ಸಂಪಾದಕರ ಮಾತು 

ಮುನ್ನು ಡಿ 

ಪರಿವಿಡಿ 

ಸೂಕ್ಷ ಸ್ಯ ಜೀವಿಗಳ ಜೀವದ್ರವ್ಯಪರಿಣಾಮ ಕ್ರಿಯೆ 
ಅಥವಾ ಚಯಾಪಚಯ ಕ್ರಿಯೆ; ಶಕ್ತಿಯ ಉತ್ಪಾದನೆ 
ಮತ್ತು ವರ್ಗಾವಣೆ 

ಸೂಕ್ಷ್ಮಜೀವಿಗಳ ಜೀವದ್ರವ್ಯಪರಿಣಾಮ ಕ್ರಿಯೆ 
ಅಥವಾ ಚಯಾಪಚಯ ಕ್ರಿಯೆ; ಜೀವ ಸಂಶ್ಲೇಷಣೆ 


ಕ್ಷ್ಮಜೀವಿಗಳ ಜೀವದ್ರವ್ಯಪರಿಣಾಮ ಕ್ರಿಯೆ 


ಖಾ 

ಥವಾ ಚಯಾಪಚಯ ಕ್ರಿಯೆ; ನಿಯಂತ್ರಣ 
ಸೂ ಕ್ಷ್ಮ *ವಿಗಳ ಬೆಳವಣಿಗೆ 
ಪೂರ್ವಕೇಂದ್ರೀಯ ಕೋಶಗಳ ರಚನೆ ಹಾಗೂ 
ಕಾರ್ಯಗಳ ನಡುವಣ ಸಂಬಂಧಗಳು 
ಪಾರಿಭಾಷಿಕ ಶಬ್ದ ಕೋಶ 


( 2% 


111 


iv 


84 


157 
182 


224 
311 


ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀನದ್ರನ್ಯಸರಿಣಾನು) 
ಕ್ರಿಯೆಗಳು, ರಚನೆ ಮತ್ತು ಕಾರ್ಯಸಂಬಂಧ 


(ಸೂಕ್ಷ್ಮಜೀವಿ ಜಗತ್ತು, ಭಾಗ-2) 


ಪ್ರ ಸಂ, 


23 
23 
24 


25 
25 


26 


29 


30 
30 


31 
8 


38 


47 
49 


50 
50 
52 
53 


57 
58 
61 


63 
63 
72 
75 
76 


ಒಪ್ಪೋಲೆ 


ಸಾಲು ತಪ್ಪು ಒಪ್ಪ 
7 COA CoA 
22 ಎಸ್ಟೆರಿಚಿಯ /ಎಷೆರಿಷಿಯ 
6 ಮೆರ್ಸಿನಿಯ ಯೆರ್ರಿನಿಯ 
29 ಬ್ಯುಟರಿ ಬ್ಯುಟೆರಿ 
ತಿ, 4, 5. COA CoA 
ಚಿತ್ರ 6.7 2, 3. ಬುಟೆನೆಡಿಯಾಲ್‌ 2, 3. ಬುಟೆನೆಡಿಯೊಲ್‌ 
18 ಎರೊಬ್ಯಾಕ್ಗ ಕೈರ್‌ಸೆರ್ರೇಷಿಯ ಏರೋಜ ಬ್ಯಾಕ್ಟ ರ್‌, ಸೆರ್ರೇ ಕ 
ಎರ್ವಿನಿಯ ಷಿಯ. ಎರ್ವಿನಿಯ 
6 ಹುಡುಗುವಿಕೆಯಿಂದ ಹುದುಗುವಿಕೆಯಿಂದ 
2 ಸಕ್ಟಿನಿಕ್‌ ಸಕ್ಸಿನಿಕ್‌ 
ಚಿತ್ರ 6.10 
ವಿವರಣೆ ಪೈರುವಿಕ್‌ ಪೈರುವಿಕ್‌ 
15 ಗುಕೋಸ್‌ ಗ್ಲೂಕೋಸ್‌ 
ಚಿತ್ರ 6.14 ಅಸಿಟಕ್‌ ಆಮ್ಲ ಅಸಿಟಿಕ್‌ ಅಮ್ಲ 
(ಒಳ ವಿವರಣೆ) ಅಸಿಟೈಲ್‌ ಫಾಸ್ಪೇಟ್‌ 2 ಅಸಿಟೈಲ್‌ ಫಾಸ್ಪೇಟ್‌ 
ಚಿತ್ರ 6.16 ಕಥಿ-ಹೈಡ್ರಾಕಿ ಲ್ಯಟೆರಿಕ್‌- B- ಹೈಡ್ರಾಕ್ಸಿ ಬ್ಯುಟಿ? ಕ್‌ 


(ಒಳ ವಿವರಣೆ) $-C0೩A S-CoA 
31 MB, MB 
3, 4, 20 ಡಿನೈಟ್ರೊಫಿನಾಲ್‌ ಡೈನೈಟ್ರೊಫಿನಾಲ್‌ 
ಕೋಷ ಕೈ 6.2 ಆಸಿಡೊವೊರಾನ್‌ ತೆ ಅಸಿಡೊವೊರಾನ್ಸ್‌ 
25 ಎಸ್ಟೆರಿಚಿಯ ಕೊಲಿ ಎಷೆರಿಷಿಯ ಕೊಲಿ 

4 ಎಸೆ ಸ ರಿಚಿಯ ಕೊಲಿ ಎಪೆರಿಹಿಯ ಕೊಲಿ 
10 ಫೋಲೊಬ್ಯಾಕ್ಟೀರಿಯಮ್‌ 

ಆದ ಫೋಟೊಜ್ಯಾ ಕ್ಚೈ ೇೀರಿಯಮ್‌ 

16 S-COA S-CoA 
4, 11,19 5-೧೦೩ S-CoA 
14 == ಅಸಾಧ್ಯವಾಗುತ್ತ ದೆ ಸಾಧೃವಾಗುತ್ತ ಜೆ: 
11 ಸಕ್ಸಿ ನೇಟ್‌ ಸಕ್ಸಿ ನೇಟ್‌, 
ಕೊನೆಯ ಮೂರು ಸಾಲುಗಳನ್ನು ಬಿಟ್ಟುಬಿಡಿರಿ. 
16 ಕ್ವಾಂಟ ಕ್ವಾಂಟಮ್‌ 
3 ಮತು ಮತ್ತು 


10 ಗುಪುಗಳನ್ನು ಗುಂಪುಗಳನ್ನು 


xiv 
78 
78 
79 
80 
80 
85 


86 
86 


88 
89 
91 
92 
92 
93 
94 
95 
95 
95 


95 
97 


100 
100 
103 
108 
112 


123 
127 
132 
133 
136 
138 


2 
19 


ಚಿತ್ರ 6.39 


14 


1 
2 


14 


21 


26 
24 
ತ್ತಿ 


10 


19 


25 
19 


13 


13 


ಪ್ರಕಶಾರಾಸಾಯನಿಕ ಪ್ರಕಾಶರಾಸಾಯನಿಕ 
hr hv 
ಆಚಕ್ರೀಯ ಅಚಕ್ರೀಯ 
ಪ್ರತಿಕ್ರಿಯೆಯಲ್ಲಿ ಪ್ರತಿಕ್ರಿಯೆಯಲ್ಲ 

ಕೊನೆಯ ಎರಡು ಸಾಲುಗಳನ್ನು ಬಿಟ್ಟು ಬಿಡಿರಿ. 
ಜೀವವಿಶ್ಲೇಷಣೆ ಜೀವಸಂಶ್ಲೇಷಣೆ 
140- ಫ್‌ 
ಅಮ್ಮ ಆಮ್ಲ 
ಪ್ರತಿಕ್ರಿಯೆವಾಗಿದೆ ಪ್ರತಿಕ್ರಿಯೆಯಾಗಿದೆ 
ಅಮ್ಲ ಆಮ್ಲ 
ಚಿತ್ರ 72 ಚಿತ್ರ 7.2 

-(CH;),CHOH,COOH -(CH,\,;CHNH;COOH 

NH;CoNH, NH,CONH, 
ಅಕರ್ಷಣೆಯ ಆಕರ್ಷಣೆಯ 
ನೈಟಾಕ್ಸಿಲ್‌ ನೈಟ್ರಾಕ್ಸೆಲ್‌ 
ಉಪಯೋಗಿಸಿಕೊಂಡು ಉಪಯೋಗಿಸಿಕೊಳ್ಳುವ 
ಸಾಯವ ಸಾವಯವ 
ನೈಟ್ರೊರ್ಜಿ ಸ್‌ವ ನೈಟೊ )್ರಜಿನಸ್‌ 
೮೫, S04) (೧೫ 5೦) 
COA CoA 
NDP NDP ಮತ್ತು NTP ಎಂದು 
NDP NMP 
ಡೈಹ್ಟೆಡ್ರೊಒರಟೇಟ್‌  ಡಿಹೈಡ್ರೊಒರಟೇಟ್‌ 
ಕ್ರಮ ಎಲ್ಲ ಕ್ರಮ (ಚಿತ್ರ 7.13 ಎಲ್ಲ) 


ಚಿತ್ರ 7.15 


30 


28, 


25 


31 


ಡೆಹೆಡ್ರೊಪ್ಸೆರೊಲಿನಿಕ್‌ ಡೈಹ್ಸೆಡ್ರೊಪ್ಪೆಕೊಲಿನಿಕ್‌ 
ಕ್ರ ಭ್ರ ಆಮು ಲು ೪ ad 


ಎಸೆ ಸೈ ರಿಚಿಯ 
ಎಸ್ಟೆರಿಚಿಯ ಕೊಲಿ 
ಎಸ್ಸೆ ೈರಿಚಿಯ ಕೊಲಿ 
ಎಸ್ಟೆರಿಚಿಯ ಕೊಲಿ 
-+ RNA 
ಗ್ಲಕೋಸ್‌ 


ಇ 


೧ 


ಎಷೆರಿಷಿಯ 
ಎಷೆರಿಷಿಯ ಕೊಲಿ 
ಎಪೆರಿಷಿಯ ಕೊಲಿ 
ಎಷೆರಿಷಿಯ ಕೊಲಿ 
{RNA 
ಗ್ಲುಕೋಸ್‌ 


141 


141 


141 
141 


141 
142 


143 
147 


148 
148 
150 
163 
164 
180 
180 
189 
191 
191 


192 
103 


194 
196 


196 
199 
214 
227 
232 
232 


6.7 


9-10 


13,14 


8.9 


26,-27 


19 


೨” ಫಾಸ್ಟೆ ಟ್‌ ತುದಿ 
ಮತ್ತು ಒಂದು 3” 
5"-ಫಾಸ್ಫ್ರೇಟ್‌ ತುದಿ 
ಮತ್ತು ಒಂದು 3. 
ತ 5”- 
53 
pT 

5'ರಿಂದ 3ಕ್ಕೆ 
3'"ರಿಂದ 5"ಕೈ 
4 
ಅಮ್ಲದಿಂದ... 
ಖಣಾತ್ಮಕವಾಗಿ 
ರ್ಲೆಬೊಸೋಮಲ್‌ 
ಆಂಟಿರೋಡಾನ್‌ 
ಅವೈನೊ 

ಉ ಎನ್ನದಿದ 
ಸಂಶ್ಲೇಹಣೆಯ 
ಆವರ 

ಆಥವಾ 

4 ಸಂತತಿಗಳ 

ಇಚ್ಛಿ ಜಾರು 

ಸಾಕಣೆ ನಲ್ಲಿ 

€ ಸಾಕಣೆಯಲ್ಲಿ 
log 1೫1-1080 No 
1/2/33 

eut 
ಉಂಟುಮಾಡುವುದು 
ಅನಾಕುಲಮ್ಮನ್ನು 
40-4 
ಟೈಬೊಯಿಕ್‌ 
ಲೋಳ 

S<R 


XV 


5° ಫಾಸ್ಟೆ 
ನತ್ತು ಒಂದು 

ಪ್ರೇ ಫಾಸ್ಫೇಟ್‌ ತುದಿ 
ಮತ್ತು ಒಂದು 3" 
ತಿ 5೬ 

3'— 5"- 

35’ 

5'ರಿಂದ 3"ಕ್ಷೆ 


ಸ್ಲೇಟ್‌ ತುದಿ 
3 


₹1 


"ರಿಂದ 5'ಕೈ 


ಸಿ 
ಆಮ್ಲ ದಿಂದ ಖಯಣಾತ್ಮಕವಾಗಿ 


ರೈಬೊಸೋಮಲ್‌ 
ಆಂಟಿಕೋಡಾನ್‌ 
ಅಮೈೆ ನೊ 
ಉತ್ಪನ್ನದಿಂದ 
ಸಂಶ್ಲೇಷಣೆಯ 
ಅವರ 
ಅಥವಾ 
7ಸಂತತಿಗಳ 
ಇಳಿಜಾರು 
ಸಾಕಣೆ ನಲ್ಲಿ 
E ಸಾಕಣೆಯಲ್ಲಿ 
log, Nt-log, No 
] 233 
e/tt 
ಉಂಟುಮಾಡ.ವುದರಿಂದ 
ಇನಾಕುಲಮ್ಮನ್ನು 
40.45 
ಟೈಖೊಯಿಕ್‌ 
ಲೋಳೆ 
S>R 


೫%] 


232 
231 
239 
239 
244 
253 


265 
285 
294 
296 
297 
297 
297 
297 
297 
299 
299 
300 
300 
310 


22 


ಶಾ ಟೂ [oS 
ON YA ASIA JAY = UN WU (2೨ “2 ಲಾ ೦೦ ೦. 


MM 
\o MW 


ಶಶ್‌ ತೆ 
£7 
ಓಿ; 


ನಿರ್ದಿಷ್ಟವಾದ 

3H 
ತೋಡಿಕೊಳ್ಳಲಾಯಿತು 
2mm 

ಯಣವಿದು 

[ಚಿತ್ರ 1.62(a )] 


ಸ್ವೈಪ್ಕೊ ಿಕಾಕಸ್‌ 
ಎಪೆರಿಷಿಯ 
ಸಂಬಂಧಿಸಿದಂತೆ 
H. Frank 


ಭಿತ್ತಿ 


ಸಾ. ಟೈಫಿಮ್ಯುರಿಯಮ್‌ 
ರೋಡೋಸ್ಟೈರಿಲ್ಲಮ್‌ 
ಕಲೋರಿ 

ಸ್ರೈರಿಲ್ಯವ್‌ 

ಸಂಖ್ಯೆ 

ರೈಬೊನ್ಯುಕ್ಲಿ ಯೇಸ್‌ 
ನಿರ್ದಿಷ ತವಾದ 
ಬಣ್ಣದಿಂದ 

ನಿರ್ದಿಷ ಕವಾದ 
ಪ್ಯೊಲ್ಜೇನ್‌ 

ಕ್ರ 


ನೋಡಿಕೊಳ ಲಾಯಿತು 
ಕ 

2/03 

ಖುಣವಿದ್ಯು 

[ಚಿತ್ರ 10.62/೩)] 


ಅಧ್ಯಾಯ ಆರು 


ಸೂಕ್ಷ್ಮಜೀವಿಗಳ ಜೀವದ್ರವ್ಯಪರಿಣಾಮ ಕ್ರಿಯೆ ಅಥವಾ 
ಚಯಾಪಚಯ ಕ್ರಿಯೆ: ಶಕಯ ಉತ್ಪಾದನೆ ಮತು 





J ff} 
ವರ್ಗಾವಣೆ 

ಹ್‌ ` ೯ ಹ ಹಾಸು ಕ JE ಅಷ: 
ಯಾವದೇ ಜೀವಿಯ ಜೀವದ್ರವ್ಯಪರಿಣಾಮ ಕಜೆ: ಅಥವಾ ಜಯಾಪಚಯಃ 
ಕ್ಕ ಇ [a ಇ ಪ x 
ಕ್ರಿಯೆಯನ್ನು ಎರಡು. ದೊಡ ಗುಂಪುಗಳಾಗಿ ವಿಭಾಗಿಸಬಹುದು. ಮೊದಲನೆ 

ಓರೆ 

&, 


ಕಜ ಶಕ್ತಿಉತ್ಸುದಕ ಅ ಜರ ನಿಘಟನೆ ಹೊಂದುವ ಮಾರ್ಗಗಳದ್ದು. ಕೆಲವು ವೇಳೆ 


hap ok ಭತ ಜೀವಸಂಶ್ಲೇಷಕ ಮಾರ್ಗಗಳದ್ದು, ಕೆಲವು ವೇಳೆ 
ಇವೆರಡನ್ನು ಒಟ್ಟಿಗೆ ಚಯ ಎಕ” ಪರಿಗಣಿಸುತ್ತಾರೆ. ಚಯ ಮತ್ತು ಅಪಚಯ 

ತ್ತದೆ : ವಿಘಟನೆಯಿಂದ ಪಡೆದ 
wiih wk 2 ಒಂದು wide ಜೀವಸಂಶ್ಲೇಷಕ ಪ್ರಕ್ರಿಯೆಗಳನ್ನು ನಡೆಸಲು 
ಸಾಧ್ಯವಾಗುತ್ತದೆ. 


ಜೀವಂತ ವ್ಯವಸ್ಥೆಗಳ ಉಷ್ಣ ಬಲಕ್ರಿಯಾಶಾಸ್ತ್ರೀಯ ಗುಣಗಳು 


ಯಾವ ಒಂದು ಶಕ್ತಿಉತ್ಪಾದಕ ಪ್ರತಿಕ್ರಿಯೆಯಲ್ಲೂ ಉತ್ಪಾದಿಸಲ್ಪಟ್ಟ 
ಒಟ್ಟು ಶಕ್ತಿಯಾದ ಇಓ, ಕಾರ್ಯ ನಡೆಸಲು ಪೂರ್ಣವಾಗಿ ಜೊರೆಯುವುದಿ 


po 


ಎಂಬುದನ್ನು ಉಷ್ಣ ಬಲಕ್ರಿಯಾಶ್‌ಸ್ತ್ರದ ಎರಡನೆಯ ನಿಯಮ ತಿಳಿಸುತ್ತದೆ; ಏಕೆಂದರೆ, 


ಹ 


ಈ ಶಕ್ತಿಯ ಒಂದು ಭಾಗವು ಜಡೋಷ್ಣವನ್ನು ಹೆಚ್ಚಿಸುವುದರಲ್ಲಿ ವ್ಯಯವಾಗಿ 
bape] 


ಬಿಡುತ್ತದೆ. ಕಾರ್ಯ ನಡೆಸಲು ಸಿಗುವ, ಕಾರ್ಯರೂಪಕ್ಕೆ ಬರಲು ಸಾಮರ್ಥ್ಯವುಳ್ಳ 
ಮುಕ್ತಶಕ್ತಿ ೩೯ ಕೆಳಗಿನ ಸಂಬಂಧದಿಂದ ಸಿಗುತ್ತದೆ: 


AH=AF+TAS: 


ಇದರಲ್ಲಿ 7೩5 ಜಡೋಷ್ಸದ ಹೆಚ್ಚಳವನ್ನು ತೋರಿಸುತ್ತದೆ. ಸಜೀವಿ 
ವ್ಯವಸ್ಥೆಗಳು ಈ ಭೌತ ನಿಯಮಕ್ಕೆ ಬದ್ಧವಾಗಿವೆ; ಆದುದರಿಂದ ಕೋಶದಲ್ಲಿ 


2 ಸೂಕ್ಷ್ಮಜೀವಿಗಳ ಜೀವದ್ರವ್ಯ,.....ಕಾರ್ಕಸಂಬಂಧ 


ಜೀವಸಂಶ್ಲೇಷಣೆಯ ಶಕ್ತಿ-ಉಪಯೋಗಿಸಿಕೊಳ್ಳುವ ಪ್ರತಿ 
ಸಿಗುವ ಮತ್ತು ಕಾರ್ಯರೂಪಕ್ಕೆ ಬರಲು ಸಾಮರ್ಥ್ಯವು 
ಚಯಾಪಚಯ ಕ್ರಿಯೆ ಅಥವಾ ಜೀವ ಪ್ರವ್ಯಪರಿಣಾಮ 
ಉತ್ಪಾದಿತವಾದ ಮುಕ್ತಶಕ್ತಿ ೩೯ ಆಗಿದೆ. ಹೀಗೆ, ಪೂರ್ಣವಾಗಿ ಉಷ್ಣಬಲ 
ಕ್ರಿಯಾಶಾಸ್ತ್ರೀಯ ಗಣನೆಗಳೇ ಕೋಶಕ್ಕೆ ಸಿಗುವ ಶಕ್ತಿಯ ಅತಿಹೆ 
ವನ್ನು ನಿರ್ಧರಿಸುತ್ತವೆ. ಶಕ್ತಿಉಪಯೋಗಿಸಿಕೊಳ್ಳುವ ಚಯಾಪಚಯ ಕ್ರಿಯೆ ಆ 

ಜೀವದ್ರವ್ಯಪರಿಣಾಮ ಕ್ರಿಯೆಗಳನ್ನು ನಡೆಸಲು ಉಪಯೋಗಿಸಬಹುದಾದ ಅಪಚಯ 
'ದಿಂದ ಪಡೆದ ಶಕ್ತಿಯ ವಾಸ್ತವ ಪ್ರಮಾಣವು ಯಾವಾಗಲೂ ಗಮನಾರ್ಹವಾಗಿ 
ಕಡಮೆಯಿರುತ್ತದೆ. ಉದಾಹರಣೆಗೆ ಮದ್ಯಸಾರದ ಹುದುಗುವಿಕೆಗಳಲ್ಲಿ ಒಂದು 
ಮೋಲ್‌ ಶರ್ಕರಪಿಷ್ಟ, ಎರಡು ಮೋಲ್‌ ಇಥನಾಲ್‌ ಮತ್ತು ಎರಡು ಮೋಲ್‌ 
€೦, ಆಗಿ ಮಾರ್ಪಾಟಾಗುವುದರಿಂದ ಉತ್ಪಾದನೆಯಾಗುವ ಮುಕ್ತಶಕ್ತಿಯು 
ಕೆಳಗಿನ ಸವಖಾಕರಣದಂತೆ, 56 ಕಿ.ಕಾಲ್‌ ಇರುತ್ತದೆ: '` 


ಲ್ಯಗ/೦್ಯ” 200,--20 1,011 


ಆದರೆ ಶಕ್ತಿಉಪಯೋಗಿಸಿಕೊಳ್ಳುವ ಪ್ರತಿಕ್ರಿಯೆಗಳನ್ನು ನಡೆಸಲು ಸಿಗುವ 
ಶಕ್ತಿಯ ಪ್ರಮಾಣವು ವಾಸ್ತವವಾಗಿ ಸುಮಾರು 16 ಕಿ.ಕಾಲ್‌ ಮಾತ್ರ. ಹೀಗೆ, 
ಮದ್ಯಸಾರದ ಹುದುಗುವಿಕೆಯ ಉಷ್ಣಬಲಕ್ರಿಯಾಶಾಸ್ತ್ರೀಯ ಶಕ್ತಿಯು ಸುಮಾರು 
ಶೇಕಡಾ 29 ಇರುತ್ತದೆ ಹಾಗೂ ಉಳಿದ ಮುಕ್ತ ಶಕ್ತಿಯು ಶಾಖದ ರೂಪದಲ್ಲಿ ಹೊರ 
ಹಾಕಲ್ಪಡುತ್ತದೆ. ಇದು ಎಲ್ಲ ಶಕ್ತಿಉತ್ಪಾದಕ ಜೀವದ್ರವ್ಯಪರಿಣಾಮ ಕ್ರಿಯೆ 
ಪ್ರಕ್ರಿಯೆಗಳ ಒಂದು ಲಕ್ಷಣವಾಗಿದೆ. ಕ್ಯಾಲೊರಿಮಾಟರ್‌ನಿಂದ ಅಳೆಯಬಹುದಾದ 
ಈ ಶಾಖ ಉತ್ಪಾದನ ಪ್ರಮಾಣವು, ಚಯ ಮತ್ತು ಅಪಚಯಗಳು ಜೊತೆ 
ಗೂಡಲು ಸಾಧ್ಯವಾಗದ ಉಷ್ಣ ಬಲಕ್ರಿಯಾಶಾಸ್ತ್ರೀಯ ಸ್ಥಿತಿಯನ್ನು ಸೂಚಿಸುತ್ತದೆ. 


ಕಕ್ತಿಉತ್ಸಾದಕಚಂತಾಪಜಯ ಕ್ರಿಯೆ ಅಥವಾ ಜೀನಪ್ರವ್ಯ ಪರಿಣಾಮ ಕ್ರಿಯೆ 
ಮತ್ತು ಜೀವಸಂಶ್ಲೇಷಣೆಗಳೆ ಮುಧ್ಯೆಯಿರುವ ರಾಸಾಯನಿಕ ಸಂಬಂಧಗಳು 


ಶಕ್ತಿಉತ್ಪಾ ದಕ ಜೀವದ್ರವ್ಯಪರಿಣಾಮ ಅಥವಾ ಚಯಇಪಚಯ ಪ್ರಕ್ರಿಯೆಗಳ 
ಮೂಲಕ ಸಿಗುವ ಮುಕ್ತ ಶಕ್ತಿಯ ಕೇವಲ ಸ್ವಲ್ಪ ಭಾಗವನ್ನು ಮಾತ್ರ, ಕೋಶದ 
ಜೀವಸಂಶ್ಲೇಷಕ ಹಾಗೂ ಶಕ್ತಿ-ಉಪಯೋಗಿಸಿಕೊಳ್ಳುವ ಪ್ರಕ್ರಿಯೆಗಳಿಗೆ ಉಪಯೋ 
ಗಿಸಬಹುದು, ಇದನ್ನು ತಿಳಿಯ್ದಲ್ಲು ಚಯಾಪಚಯ ಅಥವಾ ಜೀವದ್ರವ್ಯಪರಿಣಾಮ 
ಕ್ರಿಯೆಯ ಎರಡುಅಂಶಗಳ ನಡುವೆ ಉಂಟಾಗುವ ರಾಸಾಯನಿಕ ಜೊತೆಗೂಡುವ ಸ್ವರೂ 
ಪವನ್ನು ಪರಿಗಣಿಸುವುದು ಅವಶ್ಯಕವಾಗಿರುತ್ತದೆ. ಎಲ್ಲ ಶಕ್ತಿಉತ್ಪಾದಕ ಜೀವದ್ರವ್ಯ 


Re) 
ವೇನೆಂದರೆ. ಶಕ್ತಿಭರಿತ ಬಂಧಗಳ ರೂಪದಲ್ಲಿ ಹೆಚ್ಚು ಮಟ್ಟದ ಸ್ಥಿತಿಯನ್ನು ಹೊಂದಿ 
ರುವ ಕೆಲವು ಸಾವಯವ ಸಂಯುಕ್ತಗಳನ್ನು ಉತ್ಪಾದಿಸುವುದು. ಕೋಶ ಪದಾರ್ಥದ 
ಜೀವಸಂಶ್ಲೇಷಣಾ ಕಾ೦ರ್ಗಿಗಳ, ಶಕ್ತಿಯ ಅವಶ್ಯಕತೆ ಪಡೆದ ಕೆಲವು ಪ್ರಕ್ರಿಯೆಗಳಿಗೆ 
ಈ ಸಂಯುಕ್ತಗಳ ಸ್ವಿತಿಶಕ್ತಿಯ ಅಂಶವನ್ನು ಉಪಯೋಗಿಸಬಹುದು. ಹೀಗೆ 
ಅವು ಶಕ್ತಿವಾಹಕಗಳಾಗಿ ಕಾರ್ಯ ನಿರ್ವಹಿಸುತ್ತವೆ. ಪ್ರತಿಯೊಂದು ಅಣು 


ಮುಂ ಇ, 
ರೂಪದ ಶಕ್ತಿವಾಹಕವು ನಿಗದಿಯಾದ ಸಿ ತಿಶಕ್ತಿ ಯನ್ನು ಹೊಂದಿರುವುದರಿಂದ, ಅಪ 
ಛಿ 


ಅಪಚಯ 


Fs] ಹ! ಡದ 
ನ್ಯೂ ಶ್ಲ ಥ್ರ ಯೊಟೈಡ್‌ ನ ಅಥವಾ ಪರೋ 


ಘೌ. ತ್‌ 
ಫಾಸ್ಟ್ರೀಟಿ 


( 


ಪತಿ 


ಹೆಚ್ಚಿನ ಪ 


ಗೊಂಡಿದೆ. ಯ 
ಭರಿತವಾಗಿವೆ ; ಹೇಗೆಂದರೆ, ಇವುಗಳನ್ನು ಜಲವಿಶ್ಲೇಷ 
ಕ್ರಮವಾಗಿ ಅಡಿನೊಸಿನ್‌ ಡೈಫಾಸ್ಟೆ ೀಟ್‌ (ADP) ಮತ 


po 


ಛು 
ಪ್ರತ್ಯೇಕ ಸಂಯುಕ್ತಗಳ ಮೂಲಕ ಸಿಗುವಂತೆ ಮಾಡಲಾಗಿದೆ. ಈ 


ಲು 
ರೀತಿಯಾಗಿ ಅಡಿನೊಸಿನ್‌ ಟ್ರಿ ಫಾಸ್ಫೇಟ್‌ ವ ಮತ್ತು ಅಪಕರ್ಷಿಸಲಾದ ಸ್ಮ ರಿಡಿನ್‌ ನ್ಯೂಕ್ಲಿ ಯೊ 


ಜೀವದ್ರವ ವೌನ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯ 


ವಸಂಶ್ಲೇಷಕ ಹಂತಗಳ ಮಧ್ಯೆ ಸಂಬಂಧ ಕಲ್ಪಿಸುವ ಶಕ್ತಿ 


ಫಾಸ್ಪೇಟ್‌ (ATP)ನ ರಾಸಾಯನಿಕ ರಚನೆಯನ್ನು ಚಿತ್ರ 

ತೋರಿಸಲಾಗಿದೆ. ಅಡಿನೊಸಿನ್‌ ಮಾನೊಫಾಸ್ಟೇಟ್‌ (AMP) ಎಂಬ 
ಇಫಾ ಸ್ಟ್ರೇಟ್‌ ಬ ಬಂಧಗಳ ಮೂಲಕ ಎರಡು ಅಧಿಕ 

ಗುಂಪುಗಳು ಜೋಡಿಸಲ್ಲ, ಟ್ಟ ಅಡಿನಿಲಿ 

ಎರಡು ಬಂಧಗಳು (ಇ ಚಿಷ್ನೆಂ 


4 
[C4 
ತ್ರ 
ತ್ಮಿ 
(ಈ) 
ತ 
2 
— 
"° 
©) 
ral 


[(s 
ಐ 


(1/10) ಗಳು ಉತಾ,ದನೆಯಾಗುವುವು. ಈ ಸಂದರ್ಭದ 


ಷೆ 
pe 
[xe] 
ಪ್ರಮಾಣದ ಶಕ್ತಿಯು ಶಾಖದ ರೂಪದಲ್ಲಿ ಬಿಡುಗಡೆಯಾಗುತ್ತದೆ (ಪ್ರ 


ಯೊಂದು ೭ ಬಂಧ ಒಡೆಯುವುದರಿಂದ 8 ಕಿ.ಕಾಲ್‌/ಮೋಲ್‌ಗಿಂತ ಹೆಚ್ಚಾಗಿ). ಆದರೆ 


ಜೈವಿಕ ವ್ಯ ಪ್ಯವಸೆ ಸಿಯಲ್ಲಿ ATPMಯುಲ್ಲಿರುವ ಕೊನೆಯ ಎರಡು ಫಾಸ್ಟ್‌ ಬಂಧಗಳಲ್ಲಿ 
ರುವ ಸ್ಥಿತಿ ಶಕ್ತಿಂ ಯು. ಶಾಖದ ರೂಪದಲ್ಲಿ ಬಿಡುಗಡೆಯಾಗುವುದಿಲ. ಬದಲಾಗಿ. 
ಅಡಿಸೊಸಿನ್‌ ಮಾನೊಫೂಸ್ಟ Fe ಒಂದು ಅಥವಾ ಎರಡು ಕೊನೆಯ ಘರ್ಫ ಟ್‌ ಗುಂಪು 
ಗಳು ಒಂದು ಗ್ರಾಹಕ ಅಣುವಿಗೆ ವರ್ಗಾವಣೆ ಹೊಂದುವುದರಿಂದ ತ್ರ ಜತೆಗೂಡುತ್ತದೆ; 
ಹೊಸದಾಗಿ ಉಂಟಾದ ಅಣುವಿನಲ್ಲಿ ಬಂಧಶ ಕ್ರಿಯ ಒಂದು ಭಾಗ ಮಾತ್ರ ರತ್ಷಿಸಲ್ಪಡುತ್ತದೆ. 
ಇಂತಹ ವರ್ಗವಣೆ ಪ ಪ್ರತಿಕ್ರಿಯೆಗಳು, 8 ಕಿ.ಕಾಲ್‌ ವರೆಗೆ ಫುಸ್ತೇಟ' ಬಂಧಶಕ್ಷ 


— 
ಯನ್ನು ರಕ್ಷಿಸಬಲ್ಲವು; "ಇದರಿಂದ ATPMಯ ಎರಡು ಕೊನೆಯ ಫಾಸ್ಪೇಟ್‌ ಬಂಧ 


ಲ್ವ ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧಿ 
ಬ್ರ 


ಗಳು ಒಟ್ಟಿಗೆ ಸುಮಾರು 16 ಕಿ.ಕಾಲ್‌ ಶಕ್ತಿ ಪೂರೈಕೆಯನ್ನು ಪ್ರತಿನಿಧಿಸುತ್ತವೆ 
ಎಂದು ಸೂ ಸಲವಾಗಿ ಹ ಹೇಳಬಹುದು. 


NF 
p SN 
ಹರ್ಚ್ಯ್ಪ್ಷ 
ಸ ol NUN 
| ಸ 
OH OH On Kd lh 
i | ಸ | ಚಿತ್ರ 6.1; ATP 
jad ಆಡಿನೀನ್‌ | ಯ ರಚನೆ(ಅಡಿನೊಸಿನ್‌ 
H 0 : ಜಲ 
; ರೈಜೋಸ್‌ i ಟ್ರೈಫಾಸ್ಟ್ರೇಟ್‌) ಜಲ 
| ಅಡಿಸೊಸಿನ್‌ ವಿಶ್ಲೇಷಣೆಯಿಂದ 
fb ಪಡೆಯಬಹುದಾದ. 
ಅಡಿನಿಲಕ್‌ ಅಮ್ಲ (AMP) bees 
; ಕ ಅಣುವಿನ ವಿವಿಧ ಅಂಶ 
ಯ ಅ ರ ಫ್‌ ಗಳನ್ನು ತೋಗಿಸಣಾಗಿದೆ, 


ವು ವೇಳೆ, ADP ಉತ್ಪಾದಿಸಿಲ್ಪಡುವುದರ 
ನೆಯ ಫಾಸೇಟ್‌ i ವರ್ಗಾವಣೆ ಹೊಂದುತ್ತದೆ. ಇದಕ್ಕೆ 
1 


ದುಳಉ ುದಾಹರಣೆ ಯಾಗಿದೆ. 


ಗ್ಲುಕೋಸ್‌ -- ATP = ಗ್ಲುಕೋಸ್‌-6- ಫಾಸ್ಟೆ ಟ್‌ -- ADP. ಕೆಲವು 
ವೇಳೆ ವರ್ಗಾವಣೆಯಲ್ಲಿ. ಗ್ರಾಹಕ ಅಣುವಿಗೆ ಅಡಿನೊಸಿನ್‌ ಸಾನೊಫಾಸ್ಫೇಟ್‌ನ 
ಉಳಿಕೆ ಸೇರುತ್ತದೆ, ಜೊತೆಗೆ ಕೊನೆಯ ಎರಡು ಫಾಸ್ಟೇಟ್‌ ಗುಂಪುಗಳು ನಿರವಯವ 
ಪೈರೊಫಾಸ್ಟೇ ಸೇಟ್‌ (8-8) ಆಗಿ ಬಿಡುಗಡೆಯ ಹಾಗುತ್ತವೆ. ನಿಜವಾದ ಬಹುತಯೀಿ- 
ಕರಣಕ್ಕಿಂತ ಮುಂಚೆ ಅಮೈನೊ ಆಮ್ಲಗಳು ಪ್ರೋಟೀನ್‌ಗಳಾಗಿ ಮಾರ್ಪಾಟಾಗುವಿಕೆ 
ಯಲ್ಲಿನ ಕ್ರಿಯಾಶಕ್ತಗೊಳಿಸುವಿಕೆ ಘಟ್ಟದಲ್ಲಿ ಮೇಲೆ ತಿಳಿಸಿದಂತಹ ಪ್ರತಿಕ್ರಿಯೆ 
ಯುಂಟಾಗುತ್ತದೆ. 


ಹಾ ಎಸೆ. ಆಮ್ಲ -- ATP > AMP- ಅಮೈನೊ ಆಮ್ಲ + P-P 
ಶಕ್ತಿವರ್ಗಾವಣೆ ಪ್ರತಿಕ್ರಿಯೆಗಳ ಮೂಲಕ AMP ಉತ್ಪಾ ದಿಸಲ್ಪ ಟ್ಟ ರೆ, ಅದನ್ನು 
ADPMಾಗಿ ಕೆಳಗಿನ ಕಿಣ್ವ ಕಾರಿ ಪ್ರತಿಕ್ರಿಯೆಯಿಂದ ಧಾಹ ಮು; 2 


AMP + ATP = 2 ADP. 


ಹೀಗೆ, ಒಟ್ಟಾಗಿ ಜೊತೆಗೊಡುವಿಕೆ ಪ್ರತಿಕ್ರಿಯೆಗಳಲ್ಲಿ ATPಯ ಫಾಸ್ಟೇಟ್‌ 
ಬಂಧ ಶಕ್ತಿಯ ಉಪಯೋಗವು ATPಯನ್ನು ADP ಆಗಿ ಮಾರ್ಪಡಿಸುವುದೇ 


ತಿ ದಾ 
ಸೂಕ್ಷ ಜೀವಿಗಳ ಸಾ. ಉತ್ಪಾದನೆ ಮತ್ತು ವರ್ಗಾವಣೆ 


ಎಂದು ಪರಿಗಣಿಸಬಹುದು. ಓ&0ಐ೫8ಯಿಂದ ATPಯೆನ್ನು ಪುನರ್‌ಸಂಶ್ಲೇಷಿಸಿ 
ಕೋಶಗಳ ATP ನಿಧಿಯನ್ನು ಪುನಃ ಉತ್ಪಾದಿಸುವುದೇ ಶಕ್ತಿ-ಉತ್ಪಾದಕ 
ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಯ ಒಂದು ಅತ್ಯವಶ್ಯಕ 
ಕಾರ್ಯವಾಗಿದೆ. ಶಕ್ತಿ-ಉತ್ಪಾದಕ ಜೀವ ೯ 
ಚಯಾಪಚಯ ಕ್ರಿಯೆಯ ಕೆಲವು ಬೇರೆ ಬೇರೆ ಯ 
ಇದನ್ನು ಸಾಧಿಸಬಹುದು. ಮದ್ಯಸಾರದ ಹುದುಗುವಿಕೆಯಲ್ಲಿ ಮತ 
ಹುದುಗುವಿಕೆಗಳಲ್ಲಿ ಉಂಟಾಗುವ ಎರಡು ATP ಉತ್ಪಾದಕ ಪ್ರಶಿಕ್ರಿಯೆಗಳ 
ಒಂದನ್ನು, ಅಂದರೆ 2 - ಫಾಸ್ಟೊಗ್ಗಿಸೆರಿಕ್‌ ಆಮ್ಲವು ಪೈರುವಿಕ್‌ ಆಮ ವಾಗಿ 
ಮಾರ್ಪಾಟಾಗುವುದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳ ಬಹುದು : 


11011 Wh ADP ATP CHa 
(Ho—D ಹಲ್ಲಿ —0~B) CO 
COOH COOH COOH 
2-ಫಾಸ್ಟೊಗ್ಗಿಸೆರಿಕ್‌ ಫಾಸ್ಟ್ರೋಇನಾಲ್‌  ಪ್ರೈಕುವಿಕ್‌ ಅನ್ಲು 
ಆಮ್ಲ ಪೈರುವಿಕ್‌ ಆಮ್ಲ 


ಈ ಪ್ರತಿಕ್ರಿಯೆಯ ಸಮಯದಲ್ಲಿ, ಕಡಮೆ ಶಕ್ತಿ ಅಂಶವನ್ನು ಹೊಂದಿರು 
ವಂತಹ ಫಾಸ್ಟೋಗ್ಲಿ ಸಿರಿಕ್‌ ಆಮ್ಲದ ಎಸ್ಟರ್‌ ಬಂಧವು, ಅಣುಗಳ ಪುನರ್‌ 


ಜೋಡಣೆಯಿಂದ ಹೆಚ್ಚಿನ ಶಕ್ತಿ ಅಂಶವಿರುವ ಫಾಸ್ಫೇಟ್‌ ಬಂಧವಾಗಿ (ತರಂಗ 
ರೀತಿಯ ಬಂಧದಿಂದ ಸೂಚಿಸಲಾಗಿದೆ) ಮಧ್ಯವರ್ತಿ ಫಾಸ್ಟೋಇನಾಲ್‌ ಪೆರುವಿಕ್‌ 


po 


ಆಮ್ಲದಲ್ಲಿ ಮಾರ್ಪಾಡಾಗುತ್ತದೆ ; ನಂತರ ATPಗೆ ಪಾಸ್ಪೇಟ್‌ ಗುಂಪನ್ನು ದಾನ 
ಮಾಡಬಹುದು. ಈ ಮತ್ತು ಮುಂದಿನ ಪ್ರತಿಕ್ರಿಯೆಗಳಲ್ಲಿ ಸಾವಯವ ರಚನಾ 
ಸೂತ್ರಗಳಲ್ಲಿ ಎಸ್ಟರೀಕರಿಸಿದ ಫಾಸ್ಪೇಟ್‌ ಗುಂಪುಗಳಿಗೆ P ಎಂಬ ಚಿಹ್ನೆ ಇಡೋಣ 
ಮತ್ತು ನಿರವಯವ ಫಾಸ್ಪೇಟ್‌ ಮತ್ತು ಪೈರೊಫಾಸ್ಟ್ರೇಟ್‌ಗಳನ್ನು ಸೂಚಿಸಲು: 
ಕ್ರಮವಾಗಿ ೫; ಹಾಗೂ ೫ - ॥ ಚಿಹ್ನೆಗಳನ್ನು ಉಪಯೋಗಿಸೋಣ. 

ಹುದುಗುವಿಕೆ ಮತ್ತು ಉಸಿರಾಟದ ಬಹುಪಾಲು ಶಕ್ತಿ. ಉತ್ಪಾದಕ 
ಪ್ರಕ್ರಿಯೆಗಳಿಗೆ ಸಾಮಾನ್ಯವಾದ ಇನ್ನೊಂದು ವಿಧದ ಸA7P-ಉತ್ಪಾದಕ ಪ್ರತಿ 
ಕ್ರಿಯೆಯು ಪೈರುವಿಕ್‌ ಮತ್ತು ಇ -ಕೀಟೊಗ್ಗುಟಾರೇಟ್‌ ಅಮ್ಲಗಳಂತ 


ಹ 
ಉ-ಕೀಟೊ ಆಮ್ಲಗಳ ಉತ್ಕರ್ಷಣೆಯೊಂದಿಗೆ ಕಂಡುಬರುತ್ತದೆ. ಇದು, ಸಹಕೀಣ್ವ-ಸಿ 
ಎಂಬ ಒಂದು ಸಹಕಿಣ್ವದ ಮದ್ಯಸ್ಥಿ ಕೆಯಿಂದ ಉಂಟಾಗುತ್ತದೆ. ಈ ಸಂಯುಕ್ತವು 
ADPಯ ಒಂದು ಸಾಧಿತ. ಅಂತ್ಯ ಫಾಸ್ಟೇಟ್‌ ಬಂಧದ ಮೂಲಕ ಅಂತ 


6 ಸೂಕ್ಷ್ಮಜೇವಿಗಳೆ ಜೀವದ್ರವ್ಯ, ,,,,,.ಕಾರ್ಯಸಂಬಂಧ 


ಥಯೋಲ್‌ (-SH) ಗುಂಪಿರುವ ಪ್ಯಾಂಟಿ ಟೊಫೆನಿಕ್‌ ಆಮ್ಲದ ಒಂದು ಅಣುವು 
ADPNೆ ಸೇರಿರುತ್ತದೆ ; 


H, 
ADP—CH, ~NH—CH—CH——NH-—CH,CH—SH 
H, H 


ಮ ಅಣುವನ್ನು COA-SH ಎಂಬ ಚಿಹ್ನೆಯಿಂದ ಗುರುತಿಸಬಹುದು. 


ಉ-ಕೀಟೊ ಆಮ್ಲಗಳ ಉತ್ಕರ್ಷಣೆಯಲ್ಲಿ ಥಯೊಎಸ್ಟರ್‌ ಸಂಬಂಧದ 
ಮೂಲಕ ಸಹಕಿಣ್ವ ಸಿ ಯು ಉತ್ಕರ್ಷಿಸಲಾದ ಉತ್ಪನ್ನದ ಕಾರ್ಬಾಕ್ಸಿಲ್‌ ಗುಂಪಿಗೆ 
ಅಂಟಿಕೊಳ್ಳು ತ್ತದೆ. ಪೈರುವಿಕ್‌ ಆಮ್ಲದ ಉತ್ಕರ್ಪಣೆಯನ್ನು ಈ ರೀತಿ ತೋರಿಸ 
[3 [33 ಉ ಈ ಟ್ನ್‌ 
ಬಹುದು : 
CH.COCOOH + CoA-SH —> CO, +CH,—CO—-8—CoA 
ಪೆ, ರುವಿಕ್‌ ಆಮ ಅಸಿಟಿ ಲ್‌ ಸಹಕಿಣ ಪ್ಲ A. 
ಲ ೧೧೨ ಲ ಖ 


ಈ ಉತ್ಕರ್ಷಣೆ ಉಂಟಾಗುವ ವಿಧಾನ ಸಂಕೀರ್ಣವಾಗಿದೆ. ಆದ್ದ ರಿಂದ 

ಸತ್ಯಷ ರ್ಷಣೆಯ ರು ಶಕ್ತಿಯ ಒಂದು ಭಾಗವನ್ನು ಸಹಕಿಣ್ಣ ಸಿಸಿ ಮತ್ತು ಉತ್ಕರ್ಷಿಸಲ್ಪ ಟ್ಟ 
ರತ್ಚನ್ನಗಳ ಮಧ್ಯದ ಥಯೊವಎಸ್ಟ ರ್‌ ಬಂಧ ರಕ್ಷಿಸುತ್ತ ದೆ. ಹ ಬಂಧ ಶಕ್ತಿಯನ ನ್ನ 

ಮುಂದೆ ADೌ ಮತ್ತು ನಿರಪಯನೆ ಫಾ ಘಾಸ್ಟೆ ೇಟ್‌ಗಳಿಂದ ATPಯುನ್ನು ಸ ಸಂಶ್ಲೇಷಿಸ 
ಪಯೋಗಿಸಬಹುದು : 


ಷ್ಣ 


ಜೆ 
[4 


CH;—CO—S—CoA+-ADP--P, - CH,COOH--CoA—SH--ATP 
ಅಸಿಟ್ಟೆಲ್‌ ಸಹಕೆಣ್ವ A ಅಸಿಟಿಕ್‌ ಆಮ್ಲ 


ಪ್ರಕ್ರಿಯೆಯ ಬಹು ಪಾಲು ಬೇರೆ ಬೇರೆ ಘಟ್ಟಗಳ ನಡುವೆ ಬರುತ್ತದೆ. 
ಇದಲನೆಯದಾಗಿ ಪ್ರವೇಶಿಸಿದ ಪೋಷಗಕಳನ್ನು ಕೋಶದೆ ೂಳಕ್ಕೆ ತಳ್ಳ ಲು ಅದು 
ವಶ್ಯಕವಾಗಿದೆ. ಇದು ಸಾಮಾನ್ಯ ವಾಗಿ ಯಾನಂ ಬಭಹಣ ವ ಶಕ್ತಿಯ 
ಅವಶ್ಯಕತೆ ಪ ಪಡೆದಿರುವ ಕ ಕ್ರಿಯಾಶಕ್ತ ಪ್ರಕ್ರಿಯೆಯಾಗಿದೆ. ಎರಡನೆಯದಾಗಿ ಈ 
ಬಂಧಶಕ್ತಿಯು ಕೋಶದೊಳಗೆ ಅಮೈ ನೊ ಅಮ್ಲಗಳು, ಸಕ್ಕರೆ ಫಾಸ್ಟೇಟ್‌ಗಳು. 
ನ್ಯೂಕ್ಲಿಯೊ ಇಚ್ಛೆ ಡ್‌ಗಳು ಮತ್ತು ಮೇಧಾಮ್ಲ ಗಳಂತಹ ಕಡಮೆ : ಅಣುತೂಕದ 


ಮ ುಧ್ಯವರ್ತಿ 'ಜೀವದ್ರ ವ್ಯ ಪರಿಣಾಮ ಅಥವಾ ಚಯಾಪಚಯ ಉತ್ಪ ನ್ನ್ನ ಗಳಾಗಿ: ಆ 


ಸೂಕ್ಶ್ಮ ಜೀವಿಗಳ ಉತ್ಪಾದನೆ ಮತ್ತು ವರ್ಗಾವಣೆ 7 
ಇಂ ಎ 


ಷಕಗಳನ್ನು ಮಾರ್ಪಡಿಸಲು ಉಪಯೋಗವಾಗುತ್ತದೆ. ಕೊನೆಯದಾಗಿ, ಕೋಶದ 
ಮುಖ್ಯ ಅಂಶಗಳಾದ ಜೈವಿಕ ಬಹುತಯಗಳ ಬೇರೆ ಬೇರೆ ವರ್ಗಗಳಾಗಿ ಅಂದರೆ, 


ಪ್ರೋಟೀನ್‌ಗಳು.ಪಾಲಿಸಾಖರೈಡ್‌ಗಳು. ಗ ಯಿಕ್‌ ಆಮ್ಲಗಳು ಮತ್ತು ಲಿಪಿಡ್‌ 
ಜಿ. ಮೇಲೆತಿಳೆಸಿದ ಮಧ್ಯವತಿ ರ್ತಿ ಹುತಯೀಕರಣಕ್ಕೊ ಳಗಾಗುವಂತೆ 
ಮಾಡಲು ATPಯ ಈ ಬಂಧ ಶಕ್ತಿಯು ಉಪ Pe ೀಗವಾಗುತ್ತದೆ. 


ಶಕ್ಕಿಉತ್ಪಾದಕ ಜೀವಸಂಶ್ಲೇಷಕ 
ಜೀವದ್ರವ್ಯ ಪರಿಣಾಮ ಜೀವದ್ರವ್ಯಪರಿಣಾಮ 
ಅಥವಾ ಚಯಾಪಚಯ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆ 
ಶಕ್ತಿಮೂಲಗಳು ಜೈವಿಕ ಬಹುತಯಗಳು (ಉದಾ : ಪ್ರೋಟೀನ್‌ಗಳ?) 









ರ್ಜವಸಂಶ್ಲೇಷಕ ಮಧ್ಯ ರ್ತಿ 


ಉಪಯೋಗಿಸ 4 (ಉದಾ : ಆಮೈನೊ ಆಮ್ಲಗಳು) 


ಬಹುದಾದ 


ಅಂತರ್‌ಕೋಶ ಪೂರ್ವರೂಪಗಳ ನಿಧಿ 


| ಬಾಹ್ಯ ಪೋಷಕಗಳು 








ಚಿತ್ರ 6.2: ಶಕ್ತಿಉತ್ಪಾದಕ ಜೀವದ್ರವ್ಯಪರಿಣಾಮ ಕ್ರಿಯೆ ಅಥವಾ ಚಯಾಪಚಯ 
ಕ್ರಿಯೆ ಮತ್ತು ಜೀವಸಂಶ್ಲೇಷಗಳ ಜೊತೆಗೂಡುವಿಕೆಯಲ್ಲಿ ATPಯ ಪಾತ್ರವನ್ನು ತೋರಿಸುವ 
ಚಿತ್ರ, 


ಸಾವಯವ ಸಂಯುಕ್ತಗಳ ಉತ್ಕರ್ಷಣೆಗಳು ಮತ್ತು ಅಸಕರ್ಷಣೆಗಳು 


ಎಲ್ಲ ಉತ್ಕರ್ಷಣೆಗಳಂತೆ ಒಂದು ಸಾವಯವ ಸಂಯುಕ್ತದ ಉತ್ಕರ್ಷಣೆಯು 
ಯಣಕಣಗಳನ್ನು ತೆಗೆದುಹಾಕುವುದನ್ನು ಸೂಚಿಸುತ್ತದೆ. ಅನೇಕ ಸಂದರ್ಭಗಳಲ್ಲಿ 
ಒಂದು ಸಾವಯವ ಕತ ಉತ್ಕರ್ಷಣೆಯ ಪ 
ಯಣಕಣಗಳನ್ನು ತೆಗೆಯ 
ಕಳೆದು ಹೋಗುತ್ತವೆ. ಇದು ಎರಡು ಜಲಜನಕ ಪರಮಾಣುಗಳನ್ನು ಕಳೆದ 
ಕೊಳ್ಳುವುದಕ್ಕೆ ಸಮನಾಗುತ್ತದೆ. ಇದನ 
ತದ್ವಿರುದ್ಧವಾಗಿ, ಒಂದು ಸಾವಯವ ಸಂಯುಕ್ತದ ಅ ಆಪಕರ್ಷಣೆಯ ರಲ್ಲಿ 
ಯಣಕಣ ಮತ್ತು ಎರಡು ಧನಕಣಗಳು ಸೇರಿಕೊಂಡಿರುತ್ತವೆ, ಆ 
ಇದನ್ನು ಹೈಡ್ರೋಜಿನೀಕರಣ ಎನ್ನು ರೆ. ಸಾವಯವ ಸಂಯುಕ್ತಗಳ ಉ ುತ್ಯರ್ಷ 
ಮತ್ತು ಅಪಕರ್ಷಣೆಗಳನ್ನು ವಿವರಿಸುವಾಗ 28 ಎಂಬ ಚಿಹ್ನೆಯಿಂದ ಗುರುತಿಸುವ 
ಜಲಜನಕ ಪರಮಾಣುಗಳಜೋಡಿಗಳನ್ನು ಸೇ ಸೇರಿಸುವಿಕೆಗೆ ಅಥವಾ. ತೆಗೆದುಹಾಕುವಿಕೆಯ 


ತ್ತ 
G 
7 
(4 
WU 
| 
ತ 
21. 
₹1 
(ಲೂ 
a 
Co 
1! 
4G ( 
¢ » 
[al 
(1 
( 
£13 
zl 
ch 
ಟೆ 2 
[st ಗ ತ 
೩.೧ 
re ಹ ( 


(೫ 
(2 
ಜ| 


ಟ್ಛ 
೫ 


8 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನು ಸೂಚಿಸುವುದು ಅನುಕೂಲಕರ. ಉದಾಹರಣೆಗೆ, 
ಪೈರುವಿಕ್‌ ಆಮ್ಲವಾಗಿ ಉತ್ಕರ್ಷಿಸುವುದು ಮತ್ತು 
ಕ್‌ ಆಮ್ಲವಾಗಿ ಅಪಕರ್ಷಿಸುವುದನ್ನು ಈ ರೀತಿ 


ಲ್ಯಾಕ್ಟಿಕ್‌ ಪೆರುವಿಕ್‌ 
[3] 
ಅವ್ಲು ಆಮ್ಲ 


ಪೈರಿಸಿನ್‌ ನ್ಯೂಕ್ಲಿಯೊಟೈಡ್‌ಗಳ ಮೂಲಕ ಶಕ್ತಿ ಜೊತೆಗೂಡುವಿಕೆ 


ATP ಯ ಶಕ್ತಿಭರಿತ ಬಂಧಗಳಿಂದ ಪಡೆದ ಶಕ್ತಿಯ ಅವಶ್ಯಕತೆಯನ್ನು 
ವಾಸ್ತವವಾಗಿ ಜೀವ ಸಂಶ್ಲೇಷಕ ಪ್ರಕ್ರಿಯೆಗಳು ಪಡೆದಿವೆ. ಜೊತೆಗೆ ಅಪಕರ್ಷಕ 
ಸಾಮರ್ಥ್ಯ ಕೂಡ ಬಹಳ ಬೇಕಾಗುತ್ತದೆ. ಈ ಸಾಮರ್ಥ್ಯ ಕೂಡ ಅಪಚಯ ಪ್ರತಿ 
ಕ್ರಿಯೆಗಳಿಂದಲೇ ಲಭಿಸುತ್ತದೆ. ಅಪಕರ್ಷಕ ಶಕ್ತಿಯ ನಿವ್ವಳ ಅವಶ್ಯಕತೆಯೂ ಬಹಳ 
ಭಿನ್ನವಾಗಿರುತ್ತದೆ: ಇದು, ಜೀವ ಸಂಶ್ಲೇಷಣೆಗೆ ಉಪಯೋಗಿಸಿದ ಪೋಷಕಗಳ ಮತ್ತು 
ಜೀವಸಂಶ್ಲೇಷಣೆಯ ಅಂತ್ಯ ಉತ್ಪನ್ನಗಳ ಮಧ್ಛೆಯಿರುವ ಉತ್ಕರ್ಷಣಾ ಸ್ಥಿತಿಯಲ್ಲಿನ 
: ವೃತ್ಯಾಸವನ್ನು ತೋರಿಸುತ್ತದೆ. ಅವಶ್ಯಕತೆಯ ಪ್ರಾ ಭಿನ್ನತೆಯು. ಜೀವಿಗಳ ಪ್ರಧಾನ 
ಪೋಷಕಗಳ, ವಿಶಿಷ್ಟವಾಗಿ ಇಂಗಾಲ, ಸಾರಜನಕ ಮತ್ತು ಗಂಧಕಗಳ ಮೂಲ 
ಗಳಾಗಿ ವರ್ತಿಸುವ ಪೋಷಕಗಳ ಉತ್ಕರ್ಷಣಾಸ್ಥಿ ತಿಯಲ್ಲಿ ಜೀವಿಗಳು ಭಿನ್ನತೆ 
ತೋರುವುದರಿಂದ ಉಂಟಾಗುತ್ತದೆ. ಕೋಶ ಪದಾರ್ಥದಲ್ಲಿ ಇಂಗಾಲವು ಸಾರಜನಕ 
ಕ್ಕಿಂತ ತೂಕದಲ್ಲಿ ಹೆಚ್ಚಾಗಿದೆ, ಸಾರಜನಕ ಗಂಧಕಕ್ಕಿಂತ ಹೆಚ್ಚಾಗಿದೆ. ಆದುದರಿಂದ 
ಉತ್ಕರ್ಷಿಸಲ್ಪಟ್ಟ ಇಂಗಾಲದ ರೂಪಗಳ ಸಾಠಗ್ರಹಣಕ್ಕೆ ಅಪಕರ್ಷಕ ಶಕ್ತಿಯ ನಿವ್ವಳ 
ಅವಶ್ಯಕತೆಯು ಹೆಚ್ಚಾಗಿರುತ್ತದೆ. ಮತ್ತು ಪ್ರಮಾಣಾತ್ಮಕವಾಗಿ ಸಾರಜನಕ ಮತ್ತು 


ಎನ ಯು 
ಗಂಧಕಗಳ ಉತ್ಕರ್ಷಿಸಲ್ಪಟ್ಟ ರೂಪಗಳ ಸಾರಗ್ರ ಹಣಕ್ಕೆ ಅಪಕರ್ಷಕ ಶಕ್ತಿಯ 
ಅವಶ್ಯಕತೆ ಕಡಮೆಯಿರುತ್ತದೆ 


ಬಿ 
ಯಿಂದ ಗುರುತಿಸಬಹುದು. ಆದ್ದರಿಂದ ಕೋಶ 
ಉತ್ಕರ್ಷಣಾ ಮಟ್ಟದಲ್ಲಿ ಗ್ಲುಕೋಸ್‌ ಅಥವಾ 
ಇತರ ಇಂಗಾಲ ಮೂಲಗಳನ್ನು ಉಪಯೋಗಿಸುವ ರಾಸಾಯನಿಕ ಪರಪೋಷಿತ 


ವಿ 
ನ 


— 


ps 
೯ 


A್‌ 
ರಯ 


ಕ್ರಿ 


೪ 


ದಾ 


ಅಥ: 


ಗ 
ಮ 


ಜೀವಿಗಳು, ಇಂಗಾಲ 
ಬಳಸಿಕೊಳ್ಳುತ್ತ 
ಇಂಗಾಲ 
ಒ 


ಲಬ 


ಎ 2 
ತ ¥ 
ve (ಛೆ 
ಹ್ಯೆ; ಕ 
ಡಿ ತ್‌ 
[9] 
ಜೆ 
ಇ ಚ್‌ 
Bg 

¥ 

ನಭ 
ಚ) 
Us 
2 ಇ 
1) ಕಿ 
ಓ) 

3 ಗ 


ಣೆ: 
Ww 


ನ್ನ್ನ 
ಅಥ 
ಸಾರ 


ಖಿ 


ಗುಂಪುಗಳ 
ಡ್‌ಅಡಿನೀನ 


ನಿಕೊಟಿನಾಮೆ ¥ 


ಗೆ ಅಗತ್ಯವಾದ 


ದೆ 
ಕ ಯೂ 
ಯೊಟ್ಟಿಡ್‌ ಗಳೆಂಬ 


೭೨: 
ಹ 


ಲ 
ಲಿ 


ಕು: 


ಮೆ) 
H 


ಐ 
x 


೯ಸಟಿ 
ಪ.ತಿಕಿಯೆಗ 
ಶ್ರ 


Nd 


+ 


ಪೈರಿಡಿನ್‌ ನ್ಯೂಕ್ಲಿ 


ಸಾರಜನಕವು 
ತ್ತದೆ. 


| 
ನರಜನಕವನು 


ಇಸ್ಟ 


ನಾ 
ಗ 


ನಿ 
ಲ 
ಕ್ಲ ಸು 


೬ 
ಹಿ 


pe 
ಅಡ್‌ ಆಗಿ ಅಪಕ 


ಈ ಅ 

. ಕೋಶ 
502,--81--6$2- 4,0 

ಶೇಷಕ 

ವರ್ಗಾವಣೆಯು 


Co, + 4H—>(CH,0) + H;0 
NO; -+-8H-—>NH;-+2H,0--0H 


ಸಾವಯವ ಕೋಶ ಪದಾರ್ಥಗಳ 


ಜಾ 


ಮ, ಗಳು, 


ಧ್ಯ 


ಎರಡು ವಾಹಕ ಅಣುಗಳಿಂದ ನಡೆಯು 


ಣಕ್ಕೆ ಅಪಕರ್ಷಕ ಶಕ್ತಿಯ 

(R - SH) ಸಲ್ಫೈಡ್‌ನ ಊಉ 
ಗಂಧಕದ ಮೂಲವಾದರೆ, ಗಂಧ 
ಸೇರುವ ಮು 

ಅಪಕರ್ಷಕ ಶಕ್ತಿಯ 


ಜಲಜನಕ ಪರಮಾಣುಗಳು ॥ 
ಸಾರಜನಕವಿರುವ, 


(ಅಮೈನೊ ಆ 


ತ್‌್‌ 


10 ಸೂಕ್ಷ್ಮಜೀವಿಗಳ ಜೀವದ್ರವ್ಯ, ಕಾರ್ಯಸಂಬಂಧ 


ಡೈನ್ಯೂಕ್ಲಿಯೊಟೈಡ್‌ (470)*ನ ರಚನೆಯನ್ನು ಚಿತ್ರ 6.3 ರಲ್ಲಿ ತೋರಿಸಲಾಗಿದೆ. 
ಇದು ಎರಡು ನ್ಯೂಕ್ಲಿಯೊಟೈಡ್‌ಗಳು, ಅಡಿನಿಲಿಕ್‌ ಆಮ್ಲ (AMP) ಮತ್ತು 
ನಿಕೊಟಿನಾಮೈಡ್‌ ರೈಬೊಟ್ಟೆಡ್‌ಗಳಿಂದ ರಚಿತವಾಗಿದೆ. ನ್ಯೂಕ್ಲಿ ಯೋಟೈಡ್‌ಗಳು, 
ಅಡಿನಿಲಿಕ್‌ ಆಮ್ಲ ಮತ್ತು ನಿಕೊಟಿನಾಮೈಡ್‌ ರೈಬೊಟೈೈಡ್‌ಗಳು ತಮ್ಮ 
ಫಾಸ್ಪೇಟ್‌ ಗುಂಪುಗಳಿಂದ ಒಂದಕ್ಕೊಂದು ಸಂಬಂಧಿಸಿವೆ. ಆ ರಚನೆಯನ್ನು 
ನಿಕೊಟಿನಾಮೈೈಡ್‌-ರೈಬೋಸ್‌-(P)-(P)-ರೈಬೊಸ್‌-ಅಡಿನೀನ್‌ ಎಂದು ತೋ 
ಬಹುದು. ನಿಕೊಟಿನಾಮೆ ಡ್‌ ಅಡಿನೀನ್‌ ಡೈನ್ಯೂಕ್ಲಿಯೊಚ್ಛೆಡ್‌ ಫಾ 
(NADP)ನ, ಎರಡು ರೈಬೋಸ್‌ ಉಳಿಕೆಗಳಲ್ಲಿ ಒಂದಕ್ಕೆ, ಒಂದು ಫಾ 







ಣ್‌ 4. 
ಮಿ 
a | 
ತ್‌ 
೦-1-0೦೫ | 
ವಿಕೊಟಿನಾಮೈಡ್‌ ಅಡಿನೀನ್‌ ನಿಕೊಟೆನಾಮೈಡ್‌ Hh HA 
H 
ಲ್‌ 3 ೧೨ 
ಡೈ ನ್ಯೂಕ್ಲಿಯೊಟೈಡ್‌ (NAD) ರೈಬೊಟೈಡ್‌ bu 46 
ಆಜ ವಹ ಗ್ದ 


? 
ಅಡಿನಿಲಿಕ್‌ ಚರಿ i | 


ಮ್ಹ (AMP) 0—cH, 


RY) 
ಡೈ ಫಾಸ್ಟೊಪೈರಿಡಿನ್‌ 
ನ್ಯೂಕ್ಲಿಯೊಟೈಡ್‌ (DPN) 

H H 
H H 
oH OH 


ಚಿತ್ರ 6.3: NAD (ನಿಕೊಟಿನಾಮೈಡ್‌ ಅಡಿನೀನ್‌ ಡೈನೂಕ್ಲಿಯೊಟೈಡ್‌) ರಚನೆ, 


«25 
ಜಾ ೯೫ 
k 1 


ಉತ್ಕರ್ಷಿತವಾದದ್ದು ಅಪಕರ್ಷಿತವಾದದ್ದು 


ಚಿತ್ರ 6.4: ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ಗಳ ನಿಕೊಟಿನಾಮೈಡ್‌ ಏಕಾಂಶದ ಉತ್ಕರ್ಷಿತ 
ಮತ್ತು ಆಪಕರ್ಷಿತ ರೂಪಗಳು. 





* NAD ಮುಂಚೆ DPN (ಡೈಫಾಸ್ಕೊ ಪೈರಿಡಿನ್‌ ನ್ಯೂಕ್ಲಿ ಯೊಟ್ಟೆ 9) ಎಂದು ಮತ್ತು 
NADP TPN (ಟ್ರಿ ಫಾಸ್ಫೊಪೈರಿಡಿನ್‌ ನ್ಯೂಕ್ಲಿ ಯೊಟ್ಟೈಡ್‌ ಎಂದು ಪರಿಗಣಿಸಲಾಗಿತ್ತು. - 


ಸೂಕ್ಷ, ಜೀವಿಗಳ ಉತ್ಪಾದನೆ ಮತ್ತು ವರ್ಗಾವಣೆ 1] 


ಗಿ ಸೇರಿರುತ್ತದೆ ಎಂಬುದನ್ನು ಬಿಟ್ಟರೆ, ನಿಕೊಟಿನಾಮೈಡ್‌ ಅಡಿನೀನ್‌ 
"ಟೈಡ್‌ ಫಾಸ್ಟೇಟ್‌ (NAD) ರಚನೆಯನ್ನೇ ಹೊಂದಿರುತ್ತದೆ. 


ಶಿ ಲ್ರ 
ವಂತಹ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗಳಿಗೆ ಒಳಗಾಗುತ್ತವೆ. ಈ ಉತ್ಕರ್ಷಣೆ 


ಮತ್ತು ಅಪಕರ್ಷಣೆಗಳ ನೆಲೆಯು ನಿಕೊಟಿನಾಮೈಡ್‌ ಆಗಿದೆ. ಹಿಮ್ಮುಖವಾಗುವಂತಹ 
ಈ ಪ್ರತಿಕ್ರಿಯೆಯ ಸ್ವರೂಪವನ್ನು ಚಿತ್ರ 6.4 ರಲ್ಲಿ ತೋರಿಸಲಾಗಿದೆ. ಪೈರಿಡಿನ್‌ 
ನ್ಯೂಕ್ಲಿ ಯೊಟೈಡ್‌ನ ಉತ್ಕರ್ಷಿತವಾದ ರೂಪಕ್ಕಿಂತ ಒಂದು ಜಲಜನಕ ಪರಮಾಣುವು 
ಕಡಮೆಯಿರುತ್ತದೆ; ಆಲ್ಲದೆ, ಸಾರಜನಕ ಪರಮಾಣುವಿನೆ ಮೇಲೆ ಧನಾಂಶ 
(positive charge) ಇರುತ್ತದೆ. ಇದರಿಂದ ಅದು ಅಪಕರ್ಷಣೆಯ ನಂತರ 
ಎರಡನೆಯ ಯಣಕಣವನ್ನು ಹೊಂದಲು ಸಮರ್ಥವಾಗುತ್ತದೆ. NAD ಯ 
ಹಿಮ್ಮುಖವಾಗುವಂತಹ ಉತ್ಕರ್ಷಣೆ ಅಪಕರ್ಷಣೆಯನ್ನು ಈ ರೀತಿ ತೋರಿಸ 
ಬಹುದು : 


ಎರಡೂ ಪೈರಿಡಿನ್‌ ನ್ಯೂಕ್ಲಿ ಯೊಟೈೈಡ್‌ಗಳೂ ಸುಲಭವಾಗಿ ಹಿಮು ಖವಾಗು 


ಡ್ಯ + 
NAD -- 2H = NADH-—+H 
ಇನ್ನು ಮುಂದೆ ನಮ್ಮ ಅನುಕೂಲಕ್ಕಾಗಿ, ್ಹADಿಯ ಉತ್ಕರ್ಷಿತ ಮತ್ತು 
ಅಪಕರ್ಷಿತ ರೂಪಗಳನ್ನು ಗುರುತಿಸಲು ಕ್ರಮವಾಗಿ NAD ಮತ್ತು NADH, 
ಚಿಹ್ನೆಗಳನ್ನು ಉಪಯೋಗಿಸೋಣ. ಹಾಗೆಯೇ NADP ಯ ಉತ್ಕರ್ಷಿತ ಮತ್ತು 
ಅಪಕರ್ಷಿತ ರೂಪಗಳನ್ನು NADP ಮತ್ತು NADPH, ಎಂದು ಬರೆಯೋಣ. 


ಜೀವಸಂಶ್ಲೇಷಣೆಯ ಅಪಕರ್ಷಕ ಪ್ರತಿಕ್ರಿಯೆಗಳು, ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ 
ಗಳ ಅಪಕರ್ಷಿತ ರೂಪಗಳಿಂದ ಯಣಕಣಗಳು ವರ್ಗಾವಣೆ ಹೊಂದುವುದರ ಮೂಲಕ 
ಉಂಟಾಗುತ್ತವೆ. ಉದಾಹರಣೆಗೆ, ಒಂದು ಕೇಟೊ ಆಮ್ಲವಾದ  ಕೀಟೊಗ್ಗುಟಾರಿಕ್‌ 
ಆಮ್ಲವು, ಅಪಕರ್ಷಕ ಅಮೈನೀಕರಣದಿಂದ, ಗ್ಲುಟಾಮಿಕ್‌ ಆಮ್ಹವೆಂಬ ಅಮೈೆನೊ 
ಆವ್ಲು ವಾಗುತ್ತದೆ. 


HOOCCH;CH,COCOOH--NH;--NADH,— 
HOOCCH;CH,CHNH;COOH-+-NAD-H;0 


ಈ 
ಪೆ,ರಿಡಿನ್‌ ನ್ಯೂಕ್ಲಿ ಯೊಟ್ಟೈಡ್‌ನ ಉತ್ಕರ್ಷಣೆ ಅಥವಾ ಅಪಕರ್ಷಣೆಯನ್ನು 
ಒಳಗೊಂಡ ಹಲವು ಕಿಣ್ವೀಯ ಪ್ರತಿಕ್ರಿಯೆಗಳು, ವಿಶಿಷ್ಟವಾಗಿ NAD ಅಥವಾ 
NADP ಯೊಂದಿಗೆ ಕಾರ್ಯ ನಿರ್ವಹಿಸುತ್ತವೆ. ಆದರೂ, ಕೋಶದ ಒಟ್ಟು ಜೀವ 
ದ್ರವ್ಯಪರಿಣಾಮ ಪ್ರತಿಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯನ್ನು ಗಮನಿಸಿದರೆ 
ಈ ಎರಡೂ ಯಣಕಣ ವಾಹಕಗಳು, ಕೆಲವು ವೇಳೆ ಸಮಾನವಾಗಿರುತ್ತವೆ. ಏಕೆಂದರೆ 


12 ಸೂಕ್ಷ್ಮಜೀವಿಗಳ ಜಿ:ವಪ್ರವ್ಯ 


ಹಲವು ಜೀವಿಗಳಲ್ಲಿ ಇರುವಂತಹ ಟ್ರಾನ್ಸ್‌ ಹೈಡ್ರೊಜಿನೇಸ್‌-' ಎಂಬ ವಿಶೇಷ ಕಿಣ್ಣುವು 

[ov] 
ಅವುಗಳ' ಮಧ್ಯೆ ಹಮ್ಮು ಖವಾಗುವಂತಹ ಯಣಕಣ ವರ್ಗಾವಣೆಯ 'ಮಧಘ್ಯವರ್ಶಿ 
ಯಾಗಬಲದು. 


ಣಾ 


NADPH,--NAD = NADP ೫೩೧೫, 


ಶಕ್ತಿ -ಉತ್ಪುದಕ ಜೀವದ್ರವ್ಯಪರಿಣುಮ ಕ್ರಿಯೆ 'ಅಥವು ಚಯಾಪಚಯ 
ಕ್ರಿಯೆಯ ಸಮಯದಲ್ಲಿ, ಅಪಕರ್ಷಕ ಶಕ್ತಿಯ ಉತ್ಪಾದನೆಯು, ಉತ್ಕರ್ಷಣೆ 
ಗೊಳಗಾಗುವ `ಸಂಯುಕ್ತಗಳಿಂದ ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ಗಳಲ್ಲಿ ಯಾವು 
ದಾದರೂ ಒಂದಕ್ಕೆ ಆಗುವ ಹುಣಕಣ ವರ್ಗಾವಣೆಗಳಿಂದ ಉಂಟಾಗುತ್ತದೆ. ಇದಕ್ಕೆ 
ಒಂದು ಮಾದರಿ ಉದಾ; ಮದ್ಯಸಾರ ಡಿಸ್ಟಡ್ರೋಜಿನೇಸ್‌ ಎಂಬ ಕಿಣ್ವದ ಮದ್ಯ 
ಸ್ಲಿಕೆಯಿಂದ ಇಥೆನಾಲ್‌: ಅಸಿಟಾಲ್ಲಿ ಹೈಡ್‌ ಆಗಿ ಉತ್ಕರ್ಷಣೆ ಹೊಂದುವಿಕೆ. 
ಹಾ 


CH;CH,0H--NAD-=CH;CHO--NADH, 

ಕೆಲವು ವೇಳೆ, ಒಂದು ನಿರ್ದಿಷ್ಟ ್ಧ್ರ ಆಪಚಯ ಪ್ರತಿಕ್ರಿಯೆಯ ATP ಯನ್ನು 
ಮತ್ತು ಅಪಕರ್ಷಿತ ಪೈರಿಡಿನ್‌ ನ್ಯೂಕ್ಲಿಯೊಟ್ಟೆಡ್‌ ಅನ್ನು ಉಂಟುಮಾಡುತ್ತದೆ. 
ಉದಾಹರಣೆಗೆ ಇದು ಪೈರುವಿಕ್‌ ಆಮ್ಲವನ್ನು ಅಸಿಟಿಕ್‌ ಆಮ್ಲವಾಗಿ ಉತ್ಕರ್ಷಿಸು 
ವಾಗ ಉಂಟಾಗುತ್ತದೆ; ಈ ಪ್ರತಿಕ್ರಿಯೆಯು ಹಲವು ಸಾವಯವ ಮೂಲಪದಾರ್ಥ 
ಗಳ ಉತ್ಕರ್ಷಣಾವಿಭಜನೆಯ ಕೇಂದ್ರವಾಗಿದೆ. ಈ ಉತ್ಕರ್ಷಣೆಯ ಜೀವರಾಸಾಯ 
ನಿಕ ವಿವರಣೆಗಳನ್ನು ಗಮನಿಸದೆ. ಜೀವಸಂಶ್ಲೇಷಕ ಪ್ರತಿಕ್ರಿಯೆಗಳಿಗೆ ಪದಾರ್ಥ 
ಗಳನ್ನು ಒದಗಿಸುವುದನ್ನು ಗಮನಿಸಿ, ನಾವು ಅದರ ಒಟ್ಟು ಪರಿಣಾಮಗಳನ್ನು 
ಹೀಗೆ ಹೇಳಬಹುದು: 


CH,COCOOH- 14೬0 --1,೦-.-೬17-. 7 
CH,;COOH-+-CO,--NADH,--ATP 


ಉಸಿರಾಟದ ಜೀವದ್ರವ್ಯಪರಿಣಾಮ ಅಥವಾ ಚಯಾಪಚಯ ಕ್ರಿಯೆ 
ಯಲ್ಲಿ, ಸಾವಯವ ಮೂಲ ಪದಾರ್ಥದ ಉತ್ಕರ್ಷಣೆಯಿಂದ ಉಂಟಾಧ್ರ 
ಅಪಕರ್ಷಿತ ಪೈರಿಡಿನ್‌ ನ್ಯೂಕ್ಲಿ ಯೊಟೈಡ್‌ನ ಹೆಚ್ಚಿನ ಭಾಗವು ATP ಯನ್ನು 
ಉತ್ಪಾದಿಸಲು ಉಪಯೋಗಿಸಲ್ಪಡುತ್ತದೆ. ಇದು ಆಮ್ಲಜನಕಕ್ಕೆ ಸಯಿಂಧಿಸಿದ 
ಯಣ-ಕಣ ವರ್ಗಾವಣೆ ಸರಪಣಿಯ- ಮೂಲಕ NADH, ಆಥವಾ NADPH, 
ಗಳ ಪ್ರೆನರ್‌ ಉತ್ಕರ್ಷಣೆಯೆಂದ ಉಂಟಾಗುತ್ತದೆ. ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ನ 
ಒಂದು ಅಣುವಿನ ಪುನರ್‌ ಉತ್ಕರ್ಷಣೆಯಿಂದ ಅನುಕೂಲಕರ ವಾತಾವರಣಗಳಲ್ಲಿ 
ADP ಯಿಂದ ಮೂರು. 78 ಅಣುಗಳು ಉಂಟಾಗಲು ಬೇಕಾಗುವಷ್ಟು ಶಕ್ತಿ 


ಉತ್ಪಾದಿತವಾಗುತ್ತದೆ. ಹೀಗೆ, ನಿಷ್ಕೃಷ್ಟವಾಗಲ್ಲದಿದ್ದರೂ, ಅಪಕರ್ಷಿತವಾದ 


13 


ವೆಂ 


ತ್ಪಾದ 


ವಿಗಳ' ಉ 


೪ 
ಇ 


ಬಟ 


ಸೂಕ್ಷ್ಮ! 


೫ ೪? ಲ್ನ ತ) Wh ಟ್ಟ 11) ಎ [0 2 ವೆ ಗಿ ಸ 2. ORE" ಫ್‌ ಸ 
ಕಶ್ಚ ಸ ಭಳ ಇಡ ಅಕ್ಷತ ' ಕ್ಷೆ ತ ತತ EE: 
ತ್ತ A ಜು ೫ 1 ) = B ಗೆ 12 
ಹಾಡ Se ತ್ಞತ” ೪.1: SCE: 
EE ಸ ಸಚ್ಚ್ಚಿ 8 BEN 
WD 3 | $x ತ 8 32 1 [$1 
im 1113 ವಟಿ ॥ ಗೆ 1]: 3 ಇ 1 ೫. ಒಟ ಗ ಅಭ ಟ್ರ ಟಿ ೫ 
೫ PANEL AEH 1] OH ¥ 9 1 ಟ್ಟ 
12 ಲ್ಯ % pi ವ ಸ ಡೂ. (೧ 1] lA) {5 13 ಸ 3 ತ್ತೆ Ly [ee a ) ಇ ಸೆ ವ 
ಚ ೬೬ ಬಿ ೬ | 41 ೧1181801 ಕ್ಕಿ cE 
ಶರಣು ಇ ಜೈಚ ೪ SS UR ಗ್ಗ ಚಡ ಇಬ BBUF mL 
ಜಟ (ಗ ತ್‌ GY ಆ ಅಗ್ಗ ವಟ ಬೆಡ ಚಿ EDEHy 
ಗ್ಯ ೧ ಇ. ೫೩೪೮1೫ &8' 1 ೪೨ 0 [4 ೪ ಕೆಳೆ ದಟ ಜೈಫಿ ನಿ 
ಸ್ವ ಜ॥ಿ ಸೆ ಐಗ್ಗತ್ತಿ ಇತ ಕ್ಟ ಸತ್ತ 5 ನ ಬತ ಕಗ ಟ್ಟ ಜ.60 ¥ 
me ಡ್‌ ತ್ಯ ಐ | ಗ್ದ WY 3 ಡ್‌ 
np ಪ್ರ ಜತಿ ಬೌ ಭಕ ಹ § ಕ್ಟ ಳೆ ಶತಿ ಎಫ ತೆರಳ ತಿ ಲ ಲ 
WE EO NSS 
3m 4 ಭಿ ೧ ಇಗೋ ಬ ಓ ಭಿ SBR 
ಡಾ 1 8° ಈ “BB 
ಆ ಶಟ್‌ ಫ್ರಿ 24 BV. ಜೌ HD 
Han “SURE DHDS 
ಆ ಟೆ RO WE gg 
BER pa BoBUNE iF 
a n K #2 1g 
Fag ಹ Od ULES RY 
EEK |: ಜ್ರ BUS 5 Wp ತಿಗೆ ಕಳಿತ 
2&0 ೪ ೧ 8 2 8.23೫ ೫೪ ೫೩4% SDH 
}% 3 €4ೌ w ಇಡ ಜ 
ಎಪಿ ಗ್ಷೆ ತ. ಇಈ 8 81 (ಸ ಲಬ ು್ಟಿ 4 
ಕ) ಎ 1 5 ಇ ಕೌ pr: (ಎನೆ 38 5 93 ಇ2£ 1) ೧. < 
mE B88 5, 2 ಸ್ಥ ನ್ಗ) B [a ಸಿ 31 315 @ 
PARAS yp 5 1 g 9ೂ`ಖ2॥”01151ಇ 393. 
») HR 3 a 1 es le a B KR 
1 ದ ಸ ಗಿ p: po} ಇಡೆ A 42 BE , ಇಜಿ 
i BE ಈ ೫ » ££ B55 
wb ಸಿಳ್ಳೆ LE ems 
“HSE Sp FB ೫.೫೪ 3% 81808 ರ 1% ೨ 





ದು 


ಜ 


14 ಸೂಕ್ಷ ಜೀವಿಗಳ ಜೀವದ್ರವ್ಯ ಗ ಚ್‌ ಕಾರ್ಯಸಂಬಂಧ 


ವಕೆಗೆ ಮುಖ್ಯ ಮೂಲಪದಾರ್ಥಗಳು. ಬ್ಯಾಕ್ಟೇರಿಯಾಗಳಲ್ಲಿ ಬೇರೆ ರಾಸಾಯನಿಕ 
ಗಳಾದ ಸಾವಯವ ಆಮ್ಲಗಳು, ಅಮೈನೊ ಆಮ್ಲಗಳು, ಪುರೈನ್‌ಗಳು ಮತ್ತು 


ಪಿರಿಮಿಡಿನ್‌ಗಳನ್ನು ಕೂಡ ಹುದಗಿಸಬಹುದು. 


ಹುದಗುವ ಮೂಲಪದಾರ್ಥಗಳು ಸ್ವಲ್ಪ ಹೆಚ್ಚು ಕಡಮೆ ಕೋಶ ಪದಾರ್ಥ 
ದಷ್ಟೇ ಉತ್ಕರ್ಷಣಾ ಮಟ್ಟದಲ್ಲಿರುವುದರಿಂದ ಮತ್ತು ಜೀವಸಂಶ್ಲೇಷಣೆಗೆ ಇಂಗಾ 
ಲದ ಮುಖ್ಯ ಮೂಲವಾಗಿ ಇವು ವರ್ತಿಸುವುದರಿಂದ, ಹುದುಗುವಿಕೆಯಿಂದ 
ಉಂಟಾಗುವ ಬೆಳವಣಿಗೆಯ ಸಮಯದಲ್ಲಿ ಅಪಕರ್ಷಕ ಶಕ್ತಿಯ ನಿವ್ವಳ ಜೀವ 
ಸಂಶ್ಲೇಷಕ' ಅವಶ್ಯಕತೆಯು ' ತೀರ ಕಡಮೆಯಿರುತ್ತದೆ. ಹೀಗೆ ಹುದುಗುವಿಕೆಯ 
ದೊಡ್ಡ ಅಥವಾ ಏಕೈಕ ಕಾರ್ಯವು ಸಿ7Pಯನ್ನು ಒದಗಿಸುವುದೇ ಆಗಿದೆ. ಮೂಲ 
ಪದಾರ್ಥವು ವಿಭಜನೆ ಹೊಂದುವಾಗ ಉಂಟಾಗುವ ಫಾಸ್ಫಾರಿಲೀಕರಣಕ್ಕೊಳಗಾದ 
ಮಧ್ಯವರ್ತಿಗಳಿಂದ ಉತ್ಪತ್ತಿಯಾದ ಹೆಚ್ಚಿನ ಶಕ್ತಿ ಇರುವ ಫಾಸ್ಟ್ರೇಟ್‌ ಗುಂಪುಗಳು 
ADP ಗೆ ವರ್ಗಾವಣೆಯಾಗುವುದರಿಂದ ATP ಯಂಟಾಗುತ್ತದೆ. ಕೇವಲ ಹುದುಗು 
ವಿಕೆಮಿಂದ ಮಾತ್ರ ಸಾಧ್ಯವಾಗುವ ಈ ರೀತಿಯ ATP ಸಂಶ್ಲೇಷಣೆಯನ್ನು 


ಮೂಲಸದಾರ್ಥ ಮಟ್ಟದ ಫಾಸ್ಫಾರಿಲೀಕರಣ ಎನ್ನುತ್ತಾರೆ. 


ಹುದುಗುವಿತಿಯ ಶರೀರಶಾಸ್ತ್ರೀಯ ಕಾರ್ಯವನ್ನು ಮೊದಲಿಗೆ ಗಮನಿಸಿದ 
ಪಾಶ್ಚರನು ಅದನ್ನು 'ಗಾಳಿಯಿಲ್ಲದೆ ಜೀವನದ ಪರಿಣಾಮ' ಎಂದು ಕರೆದನು. 
ಈ ಹೇಳಿಕೆಯು ಈಗಲೂ ಸರಿಯಾಗಿದೆ. ಏಕೆಂದರೆ, ಎಲ್ಲ ಹುದುಗುವಿಕೆಗಳೂ 
ನಿಶ್ಚಿತವಾದ ಅವಾಯುಜೀವಿಯ ಪರಿಸ್ಥಿತಿಗಳಲ್ಲಿ ಮುಂದುವರಿಯಬಲ್ಲವು. ಹುದು 
ಗುವಿಕೆಯಿಂದ ಶಕ್ತಿಯನ್ನು ಪಡೆಯುವ ಬಹುಪಾಲು ಜೀವಿಗಳ್ಳುನಿಶ್ಚಿತ ಅವಾಯು 
ಜೀವಿಗಳಾಗಿವೆ. ಇತರ ಜೀವಿಗಳು ಗಾಳಿಯಿರುವಾಗ ಅಥವಾ ಇಲ್ಲದಾಗಲೂ ಬೆಳೆ 
ಯುವ ಸಾಮರ್ಥ್ಯವುಳ್ಳ ಐಚ್ಛಿಕ ಅವಾಯುಜೀವಿಗೆಳಾಗಿವೆ. ನಿಯಮದಂತೆ, 
ಐಚ್ಛಿಕ ಅವಾಯುಜೀವಿಗಳು ಗಾಳಿಯ ಸಂಪರ್ಕದಲ್ಲಿ ತಮ್ಮ ಶಕ್ತಿ-ಉತ್ಪಾದಕ ಜೀವದ್ರವ 
ಪರಿಣಾಮತ್ರಿಯೆ ಅಥವಾ ಚಯಾಪಚಯೆ ಕ್ರಿಯೆಯ ರೀತಿಯನ್ನು ಬದಲಾಯಿಸಿಕೊಳ್ಳುತ್ತವೆ: 
ಅಣುರೂಪದ ಆಮ್ಲ ಜನಕವಿದ್ದರೆ ಹುದುಗುವಿಕೆ ಜೀವದ್ರವ್ಯಪರಿಣಾಮಕ್ರಿಯೆ 
ಅಥವಾ ಚಯಾಪಚಯ ಕ್ರಿಯೆಯಿಂದ, ಉಸಿರಾಟದ ಜೀವದ್ರವ್ಯಪರಿಣಾಮಕ್ರಿಯೈ 
ಅಥವಾ ಚಯಾಪಚಯಕ್ರಿಯೆಗೆ ಜೀವಿಯು ಬದಲಾವಣೆ ಹೊಂದದಂತೆ ಪ್ರೆರೇಪಿಸು 
ತ್ತದೆ. ಆದರೂ, ಒಂದು ಐಚ್ಛಿಕ ಅವಾಯುಜೀವಿ ಗುಂಪಾದ ಲ್ಯಾಕ್ಟಿಕ್‌ಆಮ್ಲ 
ಬ್ಯಾಕ್ಟೀರಿಯಾಗಳು ಈ ನಿಯಮಕ್ಕೆ ಹೊರತಾಗಿವೆ. ಆಮ್ಲಜನಕವು, ಅವುಗಳ 
ಶಕ್ತಿ.ಉತ್ಪಾದಕ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯ ಕ್ರಿಯೈ 
ಯನ್ನು ಬದಲಾಯಿಸುವುದಿಲ್ಲ ಮತ್ತು ಗಾಳಿಯಲ್ಲಿ ಬೆಳಸಿದಾಗಲೂ ಹುದುಗು 
ವಿಕೆಯು ಮುಂದುವರೆಯುತ್ತದೆ, 


“Nn 


೪9846 


ಸೂಕ್ಷ್ಮಜೀವಿಗಳ ಉತ್ಪಾದನೆ ಮತ್ತು ವರ್ಗಾವಣೆ 


1 


( 
[3 
3 al 
$1 


ಹುದುಗುವಿಕೆ ಪ್ರಕ್ರಿಯೆಗಳು, ಯಾವಾಗಲೂ ಒಂದು ನಿಶ್ಚಿತ 
ಅಪಕರ್ಷಣ ಸಮತೂಕವನ್ನು ರಕ್ಷಿಸಿಕೊಳ್ಳುತ್ತವೆ ; ಹೇಗೆಂದರೆ ಅಂತ್ಯ ಉ 
ಸರಾಸರಿ ಉತ್ಕರ್ಷಣಾ ಮಟ್ಟವು, ಹುದುಗಿಸಿದ ಫಿರಿ ಪದಾರ್ಥದ ಉತ್ಕರ್ಷಣಾ 
ಸಮನಾಗಿರುತ್ತದೆ. ಇದನ್ನು ಬೇರೆ ರೀತಿಯಲ್ಲೂ ಹೇಳಬಹುದು; ಅಂತ್ಯ ೮: 


[4 


[Od \ 
Oa 
ಬಾ 
[3 


ಖೇ! 
[4 


at us 


3 
ಗಳಲ್ಲಿನ ಇಂಗಾಲ, ಜಲಜನಕ ಮತ್ತು ಅಮ್ಲಜನಕ್ಕಗಳ ಮೋಲಾರ್‌ ಸಮಾನತೆಯ: 
ಸಂಖ್ಯೆ ಗಳು ಮೂಲಪದಾರ್ಥದಲ್ಲಿರುವಷ್ಟೇ ಇರುತ್ತವೆ. ಸಾ 
ವಿಕೆಂ ಯಲ್ಲಿ ಇದನ್ನು ಸುಲಭವಾಗಿ ಗಮನಿಸಬಹುದು. 


CeH;,0; 2Co0,--2C,H;OH 
ಮೂಲ ಅಂತ್ಯ ಉತ್ಪನ್ನಗಳು 
ಪದಾರ್ಥ 


ಉಸಿರಾಟದ ಅರ್ಥ ವಿವರಣೆ ಮತ್ತು ಸ್ವರೂಪ 


ಸಾನಯವ ಸಂಯುಕ್ತಗಳು ಅಥವಾ ಅಪಕರ್ಷಿತ ನಿರವಯವ ಸಂಯುಕ್ತಗಳು 
ಯಣ-ಕಣ ದಾತಗಳಾಗಿ ಕಾರ್ಯ ನಿರ್ವಹಿಸುವಂತಹ ಮತ್ತು ಅಣುರೂಪದ ಅಮ್ಲ ಜನಕವು 
ಕೊನೆಯ ಯಣಕಣ ಗ್ರಾಹಕವಾಗಿ ವರ್ತಿಸುವಂತಹ ಶಕ್ತಿಉತ್ಪಾದಕ ಪ. ಪರಿಮಾಣ 
ಅಥವಾ ಚಯಾಪಚಯ ಪ್ರಕ್ರಿಯೆಯನ್ನು ಉಸಿರಾಟನೆನ್ನ ಬಹುದು. ಕೆಲ ಭಾತ್‌ 
ಗಳ ವಿಶಿಷ್ಟತೆಯಾದ, ಉಸಿರಾಟದ ಪ ಪ್ರಕ್ರಿಯೆಗಳ ಸತೇಷಟಿಗಳನಾದ 
ಜೀನಿ ಉಸಿರಾಟವನ್ನು ಬಿಟ್ಟು. ಎಲ್ಲ "ರೀತಿಯ ಉಸಿರಾಟದ ಜೀವದ್ರವ್ಯ ಪರಿ 
ಣಾಮ ಕ್ರಿಯೆ ಅಥವಾ ಚಯಾಪಚಯ. ಕ್ರಿಯೆಗಳಿಗೆ ಮೇಲಿನ ಅರ್ಥ ವಿವರಣೆಯು 
ಸೂಕ್ತವಾಗಿದೆ. ಅವಾಯುಜೀವಿ ಉಸಿರಾಟದಲ್ಲಿ ಆಮ್ಲಜನಕಕ್ಕೆ ಬದಲಾಗಿ ಉತ್ಕರಿತ 
ವಾದ ಒಂದು ನಿರವಯವ ಸಂಯುಕ್ತವು Reed ಜಣಕಣ ಗ್ರಾಹಕವಾಗಿ ವರ್ಕಿಕುತ್ತದೆ. 
ಈ ರೀತಿ ವರ್ತಿಸುವ ಸಂಯುಕ್ತಗಳು ಯಾವುವೆಂದರೆ, ಇಲ್ರಿ ೀಟ್‌ಗಳು, ಪಿ ಕ್ರೀಟ್‌ 
ಗಳು ಮತ್ತು ಕಾರ್ಬೋನೇಟ್‌ಗಳು. ಆಮ್ಲ ಜನಕಸಂಬಂಧಿತ ಉಸಿರಾಟ ಪ್ರಕ್ರಿಯೆ 
ದಳನ್ನು ಈ ಅವಾಯುಜೀವಿ ಉಸಿರಾಟಗಳಿಂದ ಪ್ರತ್ಯೇಕಿಸಲು ಅವುಗಳನ್ನು 
ಜಾಯಾ ಉಸಿರಾಟವೆಂದು ಕರೆಯುವುದು ಅನುಕೂಲ. 


ವ್‌ 


ಬಹುತೇಕ ಉಸಿರಾಟ ಪ್ರಕ್ರಿಯೆಗಳ ಒಂದು ವಿಶಿಷ್ಟ ಗುಣವು, ಉಸಿರಾಟನ 
ಯಣಕಣ ವರ್ಗಾವಣೆ ಸರಷಣಿಯಲ್ಲಿರುವ ವಾಹಕ ಕಿಣ್ವಗಳ ಒಂದು ವಿಶಿಷ್ಟ ಗುಂಪನ್ನು 
ಹೊಂದಿರುವುದಾಗಿರುತ್ತದೆ. ಉತ್ಕರ್ಷಿಸಲ್ಪಡುವ "ಹೂಲನದಾರ್ಥೇನಂದ ತೆಗೆದು 
ಹಾಕಲಾದ ಯಣಕಣಗಳು ಆ ಸರಪಣಿಯನ್ನು ಸೇರಿ, ಮಸರ ವಾಹಕಗಳ 
ಶ್ರೇಣಿಯ ಮೂಲಕ ಅಂತಿಮ ನಿರವಯವ ಖಯಣಕಣ ಗ್ರಾಹಕವನ್ನು ಸೇರುತ್ತವೆ. 


ಉಸಿರಾಟ ಜೀವಿದ್ರವ್ಯಪರಿಣಾಮ ಕ್ರಿಯೆಯ ಅಥವಾ ಚಯಾಪಚಯ 
ಕ್ರಿಯೆಯ ವಿಶಿಷ್ಟತೆಯಾದ, ಬಾಹ್ಯ ಯಣಕಣ ಗ್ರಾಹಕವನ್ನು ಮೂಲಪದಾರ್ಥದ 


pd ಣ್‌ 


TU) [50] 
ಸಾವಯವ ಸಂಯುಕ್ತಗಳ ಉಸಿರಾಟದಲೂ ಉಂಟಾಗುತ್ತವೆ. ಆದರೆ ಉಸಿರಾಟದ 
ವರ್ಗಾವಣೆ ಸರಪಣಿಯ ಮೂಲಕ ಯಣಕಣಗಳು ಹಾದುಹೋಗುಪುದರಿಂದ 


'ಮನಾರ್ಹವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ATP ಉತ್ಪಾದಿಸಲ್ಪಡುತ್ತದೆ. ಈ 
ವಿಧಾನವನ್ನು ಉತ್ಕರ್ಷಿತ ಫಾಸ್ಫಾರಿಲೀಕರಣ ವೆನ್ನುತ್ತಾರೆ. ಉಸಿರಾಟದ ಒಂದು 
ಮೋಲ್‌” ಮೂಲ ಪದಾರ್ಥದ ಒಟ್ಟು ATP ಉತ್ಪಾದನೆಯು ಹೀಗೆ ಅದೇ 
ಸಂಯುಕ್ತದ snd ೇವದ್ರವ್ಯ ಪರಿಣಾಮ ಕ್ರಿಯೆ ಅಥವಾ ಚಯಾಪಚಯ 
ಕ್ರಿಯೆಯಿಂದ ಪೆ ಡೆಯಬಹುದಾದ ATP ಉತ್ಬಾ ಕಿಂತ ಬಹಳ ಹೆಚ್ಚಾಗಿರುತ್ತದೆ. 


ಅಪಕರ್ಷಕ ಶಕ್ತಿಯಾಗಿ ಒದಗಿಸಬೇಕಾದ ಉಸಿರಾಟದ ಶಕ್ತಿಯ ಭಾಗವು 

ಪ್ಯಾ ವೃತ್ಯಾಸವಾಗುತ್ತದೆ. ಏಕೆಂದರೆ, ಉಸಿರಾಟ ಜೀವದ್ರವ್ಯಪರಿಮಾಣ 
ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆ ಸಮಯದಲ್ಲಿ ಉಪಯೋಗಿಸಲಾದ ಪೋಷಕ 
ಗಳ (ಜೀವಸಂಶ್ಲೆೇಷ ಲಾದ ಉತ್ಕರ್ಷಣಾ ಮಟ್ಟವು ಬಹಳವಾಗಿ 
ಬದಲಾವಣೆ ಹೊಂದುತ್ತದೆ. ಸ್ವಲ್ಪ ಹೆಚ್ಚು 'ಕಡಮೆ ಕೋಶ ಪದಾರ್ಥದ 
ಕ್ಕಿಂತ ಹೆಚ್ಚಾ ಗಿ ಅಪಕರ್ಷಿತವಾದ 
5ಕ್ತವೇ ಉಸಿರಾಟದ ಮ ಇಲಪದಾರ್ಥವಾದಾಗ, ಅಪಕರ್ಷಕ 
ತ್ಯಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಇಲ್ಲವೇ ಪೂರ್ಣವಾಗಿ 
ಏಕೆಂದರೆ, ಮೂಲಪದಾರ್ಥವು ಕೋಶದ ಇಂಗಾಲ ಮೂಲ 

ವಾಗಿಯೂ: ವರ್ತಿಸುತ್ತದೆ. ಆದರೆ, ಸಾವಯವ ಮೂಲಪದಾರ್ಥವು ಹೆಚ್ಚಾಗಿ 


॥. 
1 
ತ 
[೧ 
[3 
36 
2 
CL 
C 
Ft 
(e 
“£1 
ತ 
( 


ಉತ್ಕರ್ಷಿತವಾಗಿದ್ದರೆ, ಅದರ ಸಾರಗ್ರ ಹಣಕ್ಕೆ ಪ್ಲೆ ಶಿಡಿನ್‌ ನ್ಯೂ ಕ್ತಿ ಯೊಟ್ಟೆ ಡ್‌ಗಳ 
ಅಪಕರ್ಷಣೆಯ ಪಕಾಲಕ ಉಸಿರಾಟದ ಇಮಯದಲ್ಲಿ ಉತ್ಪಾದಿಸಲಾದ ಅಪಕರ್ಷಕ 
ಶಕ್ತಿಯು ಹೆಚ್ಚಾಗಿ ಬೇಕಾಗುತ್ತದೆ. ರಾಸಾಯನಿಕ ಸ್ವಯಂ ಪೋಷಿತ ಬ್ಯಾಕ್ಟಿರಿಯಾ 


ಗಳ. ಉಸಿರಾಟರ್ಧಮೂಲಪದಾರ್ಥವು. ಅಪಕರ್ಷಿತಪಾದ ನಿರವಯವ “ಯುಕ್ತ 
ವಿಚಿತ್ರ ಸಂದರ್ಭದಲ್ಲಿ, ಕೋಶ ಇಂಗಾಲದ ಏಕೈಕ ಮೂಲವು 
೦೦, . ಆಗಿರುತ್ತವೆ... ೮೦, ಅಫಕರ್ಷಿತ ಸಾರಗ್ರಹಣಕ್ಕೆ, ಅಪಕರ್ಷಿತವಾದ 


ಸೂಕ್ಷ್ಮಜೀವಿಗಳ....., ಉತ್ಪಾದನೆ ಮತ್ತು ವ ವರ್ಗಾವಣೆ 17 
ಪೈ.ರೊಡಿನ್‌ ನ್ಯೂ ೂಟೆ,ಡ್‌ಗಳೆ ಉತ್ಪಾದನೆಯು, ಈ ಜೀವಿಗಳಲ್ಲಿ ಉಸಿರಾಟ 
ಲ ಲ್‌ ೫ ಣ್‌ 
ಜೀವದ್ರವ್ಯಪರಿ ಹಾವ igs ೨ ಅಥವಾ ಚಯಾಪಚಯ ಕ್ರಿಯೆಯ ಒಂದು ಮುಖ್ಯ 
ಕಾರ್ಯವಾಗುತ್ತದೆ 

ವಾಯುಜೀವಿಯ ಉಸಿರಾಟ ಜೀವ ವದ್ರವ್ಯಪರಿಣಾಮ ಕ್ರಿಯೆ ಅಥವಾ ಚಯಾ- 
ಪಚಯ ಸ್ರೀಯೆಯನ್ನು ಈ ತತ ಹಲವು ಸೂಕ್ಷ್ಮಜೀವಿಗಳು ನಿಶ್ಚಿತ ವಾಯು 
ಜೀವಿಗಳಾಗಿವೆ. ಆದರೂ, ಕೆಲವು. ಅವಾಯುಜೀವೀಯ ಪರಿಸ್ಥಿ ತಿಗ ಲ್ಲೂ ಅಂತ್ಯ 
ಗ್ರಾಹಕವಾಗಿ on ಇರುವ ಅವಾಯುಜೀವೀಯ ಉಸಿರಾಟವನ್ನು ಅಥವಾ 


ಹುದುಗುವಿಕೆಯನ್ನು ಶಕ್ತಿ ಮೂಲವಾಗಿ ಉಪಯೋಗಿಸಿ ಬೆಳೆಯಬಲ್ಲವು. ಈ 
ಜೀವಿಗಳು ಹೀಗೆ ಐಚ್ಛಿಕ ಅವಾಯುಜೀವಿಗಳಾಗಿವೆ. ಸಲ್ಪೇಟ್‌ ಅಥವಾ ಕಾರ್ಬ 
ನೇಟ್‌ಗಳನ್ನು ಅಂತ್ಯಗ್ರಾಹಕವಾಗಿ ಹೊಂದಿ, ಅವಾಯುಜೀವಿ ಉಸಿರಾಟವನ 
ನಡೆಸುವಂತಹ ಜ ಸ್ಯಾಕ್ಟೀರಿಯಾಗಳು ನಿಶ್ಚಿತ ಅವಾಯುಜೀವಿಗಳಾಗಿವೆ : ಅವು, 
ವಾಯುಜೀವಿಯ ಉಸಿರಾಟವನ್ನು ಶಕ್ತಿಉತ್ಪಾದಕ ಜೀವರ 
ಅಥವಾ ಚಯಾಪಚಯ ಕ್ರಿಯೆಯ ಇನ್ನೊ "ದು ವಿಧಾನವಾಗಿ ಉಪಯೋಗಿಸ 
ಲಾರವು. 


ದ್ಯುತಿಸಂಶ್ಲೇಷಣೆಯ ಅರ್ಥ ವಿನರಣೆ ಮತ್ತು ಸ್ವರೂಪ 


ದ್ಯುತಿಸಂಶ್ಲೇಷಣೆ, ಮೂರನೆಯ (ಮತ್ತು ಉಂಟಾಗುವ ರೀತಿಯಲ್ಲಿ 
ಅತ್ಯ ೦ತ ಸಂಕೀರ್ಣವಾದ) ಶಕ್ತಿಉತ್ಪಾದಕ ಜೀವದ್ರ ವ್ಯ ಪರಿಣಾಮ ಕ್ರಿಯೆ ಅಥವಾ 
ಜನನಿಯ ಕ್ರಿಯಾ ವಿಧಾನವಾಗಿದೆ. ಇದು, ಬೆಳಕನ್ನು ಶಕ್ತಿ ಮೂಲವಾಗಿ ಉಪ 
ಯೋಗಿಸುವ ವಿಧಾನವಾಗಿದೆ. ಚಾರಿತ್ರಿಕವಾಗಿ, "ದ್ಯುತಿಸಂಶ್ಷೆ ೇೀಷಣೆ' ಎಂಬ ಪದ 
ವನ್ನು ಸಸ್ಯಗಳ, ಪೂರ್ವಕೇಂದ್ರೀಯ ಪಾಚಿಗಳ ಮತ್ತು ನೀಲಹರಿದ್ವರ್ಣ ಪಾಚಿ 
ಗಳ ಒಟ್ಟು ಜೀವದ ಪ್ರವ್ಯಪರಿಣಾಮ ಕ್ಷಿ ಕ್ರಿಯೆ ಅಥವಾ ಚಯಾಪಚಯ 
ವಿವರಿಸಲು ಉಪಯೊ ಯೋಗಿಸಲಾಗಿತ್ತು. ಇದನ್ನು ಕೆಳಗಿನ ಪ್ರತಿಕ್ರಿಯೆಯಿಂದ ಸೂಚಿ 

ಸಲಾಗಿದೆ : 
ಬೆಳಕು 

CO,+H;0 - (೮,೦) +0; 

ಈ ಸೂತ್ರವು, ಶಕ್ತಿಉತ್ಪಾದಕ ಪ್ರಕ್ರಿ ಯೆಯನ್ನು ವಿವರಿಸುವುದಿಲ್ಲ ಎಂಬುದು ' 
ಸ್ಪಷ್ಟವಾಗುತ್ತದೆ. . ಆದರೆ ಅದರ ಷ dd. ಜೀವಸಂಕ್ಷೆ, (ಹಳ ಪರಿಣಾಮವಾದ ಬೆಳಕಿನ 
ಮಧ್ಯ ಸ್ಥಿಕೆಯಿಂದ C೦, ಸಾವಯವ ಕೋಶ ಪದಾರ್ಥಗಳಾಗಿ ಪರಿವರ್ತನೆ 
ಹೊಂದುವುದನ್ನು ಸೂಚಿಸುತ್ತದೆ. ವಾಸ್ತವವಾಗಿ, ದ್ಯುತಿಸಂಶ್ಲೇಷಣೆಯ ಶಕ್ತಿ 
ಉತ್ಪಾದಕ ಪ್ರತಿಕ್ರಿಯೆಗಳನ್ನು ತೀರ ಇತ್ತೀಚೆಗೆ ಕಂಡು ಹಿಡಿಯಲಾಗಿದೆ. ದ್ಯುತಿ 
ಸಂಶ್ಲೇಷಕ ವರ್ಣದ್ರವ್ಯ ವ್ಯವಸ್ಥೆಯು ಬೆಳಕನ್ನು ಹೀರುವುದರಿಂದ ಈ ಪ್ರತಿಕ್ರಿಯೆ 


18 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


4 ಕಾರ್ಯಸಂಬಂಧ 


ಗಳು ಪ್ರಾರಂಭವಾಗುತ್ತವೆ, ನಂತರ ಶಕ್ತಿಮಾರ್ಪಾಟನ ಕಾರ್ಯವುಂಟಾಗುತ್ತದೆ. 
ಶಕ್ತಿ-ಮಾರ್ಪಾಟಿನ ಒಟ್ಟು ಪರಿಣಾಮವು, ಹೀರಿಕೊಂಡ ಬೆಳಕಿನ ಶಕ್ತಿಯ ಒಂದು 
ಭಾಗವು ರಾಸಾಯನಿಕ ಬಂಧಶಕ್ತಿಯಾಗಿ ಪರಿವರ್ತನೆಯಾಗುನುದೇ ಆಗಿದೆ; ಈ ಬಂಧ ಶಕ್ತಿ 
ಯನ್ನು, ನೇರವಾಗಿ ATP ಮತ್ತು ಅಪಕರ್ಷಿಸಲಾದ ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ಗಳ 
ಮೂಲಕ ಜೀವಸಂತ್ಲೇಷಣೆಗೆ ಉಪಯೋಗಿಸಬಹುದು. ಎಲ್ಲ ದ್ಯುತಿಸಂಶ್ಲೇಷಣಾ 
ಪ್ರಕ್ರಿಯೆಗಳ ಸಾಮಾನ್ಯ ಅಂಶವಾದ, ಬೆಳಕನ್ನು ಅವಲಂಬಿಸಿ ATPಯ ಉತ್ಪಾದನೆ 
ಯನ್ನು ದ್ಯುತಿಫಾಸ್ಫಾರಿಲೀಕರಣಪೆನ್ನುತ್ತಾರೆ. ಉಂಟಾಗುವ ರೀತಿಯಿಂದ ಉತ್ಕರ್ಷಕ 
ಫಾಸ್ಟಾರಿಲೀಕರಣಕ್ಕೆ ಇದು ಸದ್ಭಶವಾಗಿದೆ. ಒಂದು ವಿಶೇಷ ಖುಣಕಣ ವರ್ಗಾವಣೆ 
ಸರಪಣಿಯು ದ್ಯುತಿವರ್ಣದ್ರವ್ಯದೊಂದಿಗೆ ಗಾಢವಾಗಿ ಜೊತೆಗೂಡಿರುತ್ತದೆ ಮತ್ತು 
ಪ್ರಾಥಮಿಕ ದ್ಯುತಿರಾಸಾಯನಿಕ ಪ್ರ ಶಿಕ್ರಿಯೆಯ ಸಮಯದಲ್ಲಿ ಉತ್ಪಾದಿಸಲಾದ ಯಣ 
ಕಣಗಳ ಈ ಸರಪಣಿಯ ಮೂಲಕ ಹಾದು ಹೋಗುವ ATP ಉತ್ಪತ್ತಿಯಾಗುತ್ತದೆ. 
ದ್ಯುತಿರಾಸಾಯನಿಕ ಪ್ರತಿಕ್ರಿಯೆಯ ಸಮಯದಲ್ಲಿ ಉತ್ಪತ್ತಿಯಾದ ಕೆಲವು ಖಣಕಣ 
ಗಳನ್ನು ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ಗಳನ್ನು ಅಪಕರ್ಷಿಸಲು ಉಪಯೋಗಿಸ 
ಹುದು. ಹುದುಗುವಿಕೆಗಳಲ್ಲಿ ಎಲ್ಲ ATPಯನ್ನು ಒದಗಿಸುವ, ಮೂಲಪದಾರ್ಥ 
ಮಟ್ಟದ ಫಾಸ್ಟಾರಿಲೀಕರಣಗಳು, ದ್ಯುತಿಸಂಶ್ಲೇಷಕ ಶಕ್ತಿಉತ್ಪಾದಕ ಜೀವದ್ರವ್ಯ 
ಪರಿಣಾಮ ಕ್ರಿಯೆ ಆಥವಾ ಚಯಾಪಚಯ ಕ್ರಿಯೆಯಲ್ಲಿ ಉಂಟಾಗುವುದಿಲ್ಲ. 


2 


ದ್ಯುತಿಸಂಶ್ಲೇಷಕ ಜೀವಿಗಳಲ್ಲಿ, ಅಪಕರ್ಷಕ ಶಕ್ತಿಯ ಜೀವಸಂಶ್ಲೇಷಕ 
ಅವಶ್ಯಕತೆ ಬೇರೆ ಬೇರೆಯಾಗಿರುತ್ತದೆ. ಸಸ್ಯದಂತೆ ದ್ಯುತಿಸಂಶ್ಲೇಷಣೆ ನಡೆಸುವ ಜೀವಿ 
ಗಳಲ್ಲಿ ಈ ಅವಶ್ಯಕತೆ ಯಾವಾಗಲೂ ಹೆಚ್ಚಾಗಿರುತ್ತದೆ; ಏಕೆಂದರೆ, ೮೦, 
ಇಂಗಾಲದ ದೊಡ್ಡ ಅಥವಾ ಏಕೈಕ ಮೂಲವಾಗಿರುತ್ತದೆ. ಹಲವಾರು ದ್ಯುತಿ 
ಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು, ಮುಖ್ಯ ಇಂಗಾಲ ಮೂಲವಾಗಿ ಸಾವಯವ 
ಸಂಯುಕ್ತಗಳನ್ನು ಉಪಯೋಗಿಸಬಲ್ಲವು. ಇಂತಹ ಸಂದರ್ಭಗನಲ್ಲಿ, ದ್ಯುತಿಸಂಶ್ಲೆ ¢ 
ಷಣೆಯ ಪ್ರಾಥಮಿಕ ಮತ್ತು ಕೆಲವು ವೇಳಿ ಏಕೈಕ ಕಾರ್ಯವು ATP ಯನ್ನು ಒದಗಿ 
ಸುವುದಾಗಿರುತ್ತದೆ. 


ದ್ಯುತಿಸಂಶ್ಲೇಷಣೆಯ ಶಕ್ತಿ ಉತ್ಪಾದಕ ಪ್ರತಿಕ್ರಿಯೆಗಳಲ್ಲಿ ಅಣುರೂಪದ 
ಆಮ್ಲಜನಕದ ಪಾತ್ರವೇನೂ ಇರುವುದಿಲ್ಲ.- ಆದ್ದರಿಂದ, ಎಲ್ಲ ದ್ಯುತಿಸಂಶ್ಲೇಷಕ 
ಕ್ರಿಯೆಗಳು ನಿಶ್ಚಿತ ಅವಾಯುಜೀವಿ ಪರಿಸ್ಥಿತಿಗಳಲ್ಲಿ ಉಂಟಾಗಬಲ್ಲವು. ಆದರೂ, 
ಸಸ್ಯಗಳ ದ್ಯುತಿಸಂಶ್ಲೇಷಣೆಯಲ್ಲಿ, ನೀರಿನ ಉತ್ಕರ್ಷಣೆಯು ದ್ಯುತಿರಾಸಾಯನಿಕ 
ಪ್ರತಿಕ್ರಿಯೆಗಳ ಒಂದು ವಿಶೇಷ. ಗುಣವಾಗಿರುವುದರಿಂದ ಅಣುರೂಪದ 
ಆಮ್ಲಜನಕವು ದ್ಯುತಿಸಂಶ್ಲೇಷಣೆಯ ಉತ್ಪನ್ನವಾಗುತ್ತದೆ. ಈ ರೀತಿಯ 
ದ್ಯುತಿಸಂಶ್ಲೆ €ಷಕ ವಿಧಾನವನ್ನು ಉಪಯೋಗಿಸುವ ಎಲ್ಲ ಜೀವಿಗಳು ಹೀಗೆ 


ಸೂಕ್ಷ್ಮ ಜೀವಿಗಳ ಉತ್ಪಾದನೆ ಮತ್ತು ವರ್ಗಾವಣೆ 19 


ಗ ಯು ಓಡ 


ಆನ್ಲುಜನಕ ಉತ್ಪಾದಕಗಳಾಗಿರುವುದಲ್ಲದೆ ಅವು ಆಮ್ಲಜನಕದ ಇರುವಿಕೆಯನ್ನು 
ಸಹಿಸುತ್ತವೆಯೆಂಬ ಅಂಶದಿಂದ ವಾಯುಜೀಧಿಗಳಾಗಿ 
ಇದಕ ಪ್ರತಿಕ್ರಿ ಸ್ಯ ಮೂಲಭೂತ ಅವಾಯುಜೀವಿ ಸ ce (1 


ಸ 
ಕ 
sich ಅಥವಾ ಚಯಾಷಚಯ ಕ್ರಿಯೆಗೆ ತಡೆಯುಂಟಾಗುತ್ತದೆ. 


ಹುದುಗುವಿಕೆಗಳ ಜೀನರಸಾಯನೆಶಾಸ್ತ್ರ. 
ಶರ್ಕರಪಿಷ್ಟಗಳ ಹುದುಗುವಿಕೆ 


ಶರ್ಕರಪಿಷ್ಟಗಳ ಹುದುಗುವೆ ವಿಭಜನೆಗೆ ಉಪಯೋಗಿಸುವ ಮಾರ್ಗಗಳು 
ಬೇರೆ ಬೇರೆ ಸೂಕ್ಷ್ಮಜೀವಿ ಗುಂಪುಗಳಲ್ಲಿ ಬೇರೆ ಬೇರೆಯಾಗಿರುತ್ತವೆ, ಆದುದರಿಂದ 
ಅಂತ್ಯಉತ್ಪನ್ನಗಳೂ ಬೇರೆ ಬೇರೆಯಾಗಿರುತ್ತವೆ. ಪ್ರಾಯೋಗಿಕವಾಗಿ ಪ್ರ 
ಶರ್ಕರಪಿಷ್ಟ ಅಥವಾ ಶರ್ಕರಪಿಷ್ಟ ಸಾಧಿತವು. ಕಾವಿ ಸೂಕ್ಷ ಒಬೇವಿಗಳಿಂ 
ಹುದುಗುವಿಕೆಗೆ ಶಕ್ತಿಮೂಲವಾಗಿ ಉಪಯೋಗವಾಗಬಹುದು; ಇವುಗಳಲ್ಲಿ ಪಿಷ್ಟ 
ಸೆಲ್ಲುಲೋಸ್‌ ಮತ್ತು ಕೈಟಿನ್‌ನಂತಹ ಪಾಲಿಸಾಖರೈಡ್‌ಗಳು, ಲ್ಯಾಕ್ಟೋಸ್‌, 
ಫ್ರಕ್ಟೋಸ್‌ ಮತ್ತು ಗ್ಯಾಲಕ್ಟೋಸ್‌ನಂತಹ ಹೆಕ್ಸೋಸ್‌ಗಳು, ಅರ್ಯಾಬಿನೋಸ" 
ಮತ್ತು ಕ್ಲೈಲೋಸ್‌ನಂತಹ ಪೆಂಟೋಸ್‌ಗಳು, ಗ್ಲುಕೊನಿಕ್‌ ಮತ್ತುಗ್ಲುಕೊರೊನಿಕ್‌ 
ಆಮ್ಲಗಳಂತಹ ಸಕ್ಕರೆ ಆಮ್ಲಗಳು ಹಾಗೂ ಮ್ಯಾನಿಟಾಲ್‌ ಮತ್ತುಗ್ಲಿ ಸೆರಾಲ್‌ನಂತಹ 
ಪಾಲಿಆಲ್ಕೋಹಾಲ್‌ ಗಳು ಸೇರಿವೆ. ಕೆಲವು ಗುಂಪುಗಳಲ್ಲಿ ಹುದುಗುವಿಕೆಗೊಳಗಾಗುವ 
ಶರ್ಕರ ಪಿಷ್ಟಗಳ ಒಂದು ನಿರ್ದಿಷ್ಟ ಶ್ರೇಣಿಯು ಮುಖ್ಯ ವರ್ಗೀಕರಣ ಗುಣವಾಗಿರು 
ತ್ತದೆ. ಈ ಗುಣದಿಂದ. ಜಾತಿಗಳು ಅಥವಾ ಪ್ರಭೇದಗಳನ್ನು ಪ್ರತ್ಯೇಕಿಸಬಹುದು. 
ಈ ರೀತಿಯ ಸಮಸ್ಯೆಯನ್ನು ಇಲ್ಲಿ ಮುಂದುವರಿಸದೆ ಇದನ್ನು ವಿಶೇಷ ಬ್ಯಾ ಕ್ಸೀರಿ 
ಯಲ್‌ ಗುಂಪುಗಳ ವಿಶಿಷ್ಟ ತೆಗಳಿಗೆ ಮೀಸಲಾದ ಮುಂದಿನ ಅಧ್ಯಾ ಯಗಳಲ್ಲಿ ನವರಸ 
ಲಾಗುವುದು. ಸಾಮಾನ್ಯವಾಗಿ ಗ್ಲೂಕೋಸ್‌ಸಕ್ಕರೆ ಯಾವ ಶರ್ಕ ರ ಪಿಷ್ಟವನ್ನಾದರೂ 
ಹುದುಗಿಸುವ ಸಾಮರ್ಥ್ಯವನ್ನು "ಹೊಂದಿದ್ದು" ಎಲ್ಲ ಜೀವಿಗಳಂದಲೂ ಹುದುಗು 
ವಿಕೆಗೊಳಗಾಗುತ್ತದೆ. ಇಂಥ ಗ್ಲೂಕೋಸ್‌ ಸಕ್ಕ ರೆಯ ಹುದು ವಿಧಾನ 
ಗಳನ್ನು ಸಾಧಾರಣ ಚರ್ಚೆಗಾಗಿ ಇರೋಕನೋರಾ 


ಗ್ಲುಕೋಸ್‌ನ ಹುದುಗುವಿಕೆಯು ಯಾವಾಗಲೂ, AT Pಯ ಖರ್ಚಿನ ನಲ್ಲಿ 


20 ಸೂಕ್ಷ್ಮಜೀವಿಗಳ ಜೀವದ್ರವ್ಯ, ,.,,ಕಾರ್ಯಸಂಬಂಧ 


" wd ಲಾಸ್‌ - ತಾ 
ಫಾಸ್ಪಾರಿಲೀಕರಣದಿಂದ ಪ್ರಾರಂಭವಾಗುತ್ತದೆ ಮತ 
ತ್ಯ 


ತು 
ಲ 
ತೆ 
ಮೂಲಕ. ಕೀಟೊ ಆಮ ವಾದ ಪೈ.ರುವಿಕ್‌ ಅಮವಾಗಿ ಪರಿವರ್ತಿತಗೊಳು ತ್ತದೆ. 
[58] 


ಪ್ರತಿಕ್ರಿಯೆಗಳು, ಪ್ರಾಥಮಿಕ ಮೂಲ ಪದಾರ್ಥವನ್ನು ಫಾಸ್ಟಾರಿಲೀಕರಣಕ್ಕೆ 
ಒಳಗಾಗಿಸಲು ಅವಶ್ಯಕವಾದ ಪ್ರಾರಂಭದ A7Pಗಿಂತ ಹೆಚ್ಚಿನ ಮೋಲಾರ್‌ನಲ್ಲಿ 
ATP ಉತ್ಪಾದನೆಗೆ ಅವಕಾಶ ಕೊಡುವತಂಹವುಗಳಾಗಿರುತ್ತವೆ. ಹುದುಗುವಿಕೆಗಳ 
ಒಟ್ಟು ಶಕ್ತಿ ಉತ್ಪಾದನೆಯ ಒಂದು ಭಾಗ ಅಥೆವಾ *ೆಲವು ವೇಳೆ ಎಲ್ಲ ಭಾಗವೂ, 
ಪೈರುನಿಕ್‌ಆಮ್ಲ ಉಂಟಾಗುವುದಕ್ಕೆ ಮೊದಲೇ ಉಂಟಾಗುವ ಪ್ರತಿಕ್ರಿಯೆಗಳ ಪರಿಣಾಮ 
ವಾಗಿರುತ್ತದೆ. ಗ್ಲೂಕೋಸ್‌ಗಿಂತ ಪೈರುವಿಕ್‌ ಅಮ್ಹವು ಹೆಚ್ಚು ಉತ್ಕರ್ಷಿತವಾಗಿರು 
ತ್ತದೆ ಮತ್ತು ಗ್ಲೂಕೋಸ್‌ನಿಂದ ಅದರ ಜೊತೆಗೆ ಪೈರಿಡಿನ್‌ ನ್ಯೂಕ್ಲಿಯೊಟ್ಟೆಡ್‌ಗಳ 
ಅಪಕರ್ಷಣೆಯಾಗುತ್ತದೆ, ಹುದುಗುನಿಕೆಯ ಅಂತಿಮ ಉತ್ಕರ್ಷಣ-ಅಪಕರ್ಷಣ 
ಸಮತೋಲನವಾಗಲು ಅಪಕರ್ಷಿತವಾದ ಪೈರಿಡಿನ್‌ ನ್ಯೂಕ್ಲಿ ಯೊಟ್ಮೆಡ್‌ಗಳು ಪುನರುತ್ಕರ್ಷಿ 
ಸಲ್ಪಡಬೇಕು. ಈ ಪುನರುತ್ಕರ್ಷಣೆಯು, ಅಂತಿಮ ಘಟ್ಟಿ ಪ್ರತಿಕ್ರಿಯೆಗಳಲ್ಲಿ ವಿಶಿಷ್ಟವಾಗಿ 
ಉಂಟಾಗುತ್ತದೆ. ಇದರಿಂದ ಪೈರುವಿಕ್‌ ಅಮ್ಲವು ಜೀವದ್ರವ್ಯಪರಿಣಾಮ ಅಥೆವಾ 
ಚಯಾಪಚಯಕ್ರಿಯಾ ಅಂತ್ಯ ಉತ್ಪಾದನೆಗಳಾಗಿ ಪರಿವರ್ತನೆ ಹೊಂದುತ್ತವೆ. ಕೆಲವು ವೇಳೆ 
ಪೈರುವಿಕ್‌ ಆಮ್ಲವೇ ಲ್ಯಾಕ್ಟಿಕ್‌ ಆಮ್ಲವಾಗಿ ಅಪಕರ್ಷಿತವಾಗುತ್ತದೆ. ಇತರ 
ಸಂದರ್ಭಗಳಲ್ಲಿ, ಅದು ಇನ್ನೂ ಹೆಚ್ಚಾಗಿ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ 
ಚಯಾಪಚಯ ಕ್ರಿಯೆಗೆ ಒಳಗಾಗುತ್ತದೆ ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ಗಳ 
ಪುನರುತ್ಕರ್ಷಣೆಯೊಂದಿಗೆ ಪೈರುವಿಕ್‌ ಆಮ್ಲದಿಂದ ಪಡೆದ ಒಂದು ಉತ್ಪಾದನೆಯ 
ಅಪಕರ್ಷಣೆಯೂ ಉಂಟಾಗುತ್ತದೆ. 


ಎ 


ಮದ್ಯಸಾರೀಯ ಮತ್ತು ಹೋನೋಲ್ಯಾಕ್ಟಿಕ್‌ ಹುದುಗುವಿಕೆಗಳು 


ಮೇಲಿನ ಸಾಮಾನ್ಯ ಸೂತ್ರಗಳನ್ನು, ಹೆಚ್ಚು ರೂಢಿಯಲ್ಲಿರುವ ಮತ 
ಹೆಚ್ಚಾಗಿ, ವ್ಯಾಪಕವಾಗಿರುವ ಗ್ಲೂಕೋಸ್‌ ಹುದುಗುವಿಕೆಗಳಾದ ಮದ್ಯಸಾರೀಯ 
ಮತ್ತು ಹೋಷೋಲಾಕ್ಟಿಕ್‌ ಬಗೆಗಳಿಂದ ವಿವರಿಸಬಹುದು. ಇವು ಜೀವರಾಸಾಯನಿಕ 
ವಿಧಾನದಲ್ಲಿ ಬಜ ಸಾದೃಶ್ಯವನ್ನು ಹೊಂದಿವೆ. ಪೈರುವಿಕ್‌ ಆಮ್ಲದ ಅಂತ್ಯ 
ನಿಯತಿಯಲ್ಲಿ ಮಾತ್ರ ಅವು ವ್ಯತ್ಮಾಸ ಹೊಂದಿವೆ. ಶಿಲೀಂಧ್ರಗಳ ಮತ್ತು 
ಪ್ರೊಟೊಜೊವಗಳ ಗುಂಪುಗಳಿಗೆ ಸೇರಿರುವ ಬಹುಪಾಲು ನಿಜಕೇಂದ್ರೀಯ ಜೀವಿಗಳ 


[Re 


ಸೂಕ್ಷ್ಮಜೀವಿಗಳ ಉತ್ಪಾದನೆ ಮತ್ತು ವರ್ಗಾವಣೆ ೧ 


ಉಊತಕಗಳಲ್ಲಿ ಹೋಮೋಲಾ ಹುದುಗುವಿಕೆಯುಂಟಾಗುತ್ತದೆ. ಹಲವು 
ಬ್ಯಾಕ್ಟೀರಿಯಾಗಳ ಗುಂಪುಗಳ ಳಲ್ಲಿ ಸ್‌ ವಾಗಿ ಜ್ಯಾಕ್ಸಿ ಕ್‌ ಆಮ್ಲ ಬ್ಯಾಕ್ಟೀರಿಯಾ 
ಗಳಲ್ಲೂ . ಇದು ನಡೆಯುತ್ತದೆ. ಮದ ದ್ಯಸಾರೀಯ ಹುದುಗುವಿಕೆಯು ಸಸ್ಯಗಳ 


ಊತಕಗಳಲ್ಲಿ ಮತ್ತು ಕೆಲವು ಶಿಲೀ ೇಂಧ್ರಗಳಕ್ಲಿ, ಅದರಲ್ಲೂ ಗಮನಾರ್ಹ ಘಃ 
ಈಸ್ಟ್‌ ಗಳಲ್ಲಿ ಕಂಡುಬರುತ್ತದೆ. 


ಮದ್ಯಸಾರೀಯ ಮತ್ತು ಹೋಮೋಲ್ಯಾಕ್ಸಿಕ್‌ ಹುದುಗುವಿಕೆಗ ಳಲ್ಲಿ 
ಗ್ಲೂ ಕೋಸ್‌ » ಪೈರುವಿಕ್‌ ಆಮ್ಲವಾಗಿ ಪರಿವರ್ತಿತವಾಗುತ್ತದೆ. ಈ ಸಂದರ್ಭದಲ್ಲಿ 


ಮ್‌ 
ಎಮ್ಮೆ ಜಮೀರ್‌ ಹಾಫ್‌ ಮಾರ್ಗವೆಂಬ ಒಂದು ಜೀವದ್ರವ್ಯ ಪರಿಣಾಮಕ್ರಿಯೆ 
5ರಲ್ಲಿ ತೆ 


ಶಿ 
ಆಥವಾ ಚಯಾಪಚಯ ಕ್ರಿಯೆಯಿರುತ್ತದೆ. ಇದನ್ನು ಚಿತ್ರ 6.5ರಲ್ಲಿ ತೋರಿಸ 
ಲಾಗಿದೆ. ಪ್ರಾರಂಭದ ಪ್ರತಿಕ್ರಿಯೆಗಳಲ್ಲಿ ATPಯ ಎರಡು ಅಣುಗಳು ಖರ್ಜಾಗು 
ತ್ರವೆ ಮತ್ತು ಘ್ರಕ್ಟೋಸ್‌-1. 6, ಡೈಫಾಸ್ಟೇಟ್‌ ಉಂಟಾಗುತ್ತದೆ. ಇದು 
ಬಿರಿದು ಟ್ರಯೋಸ್‌-ಫಾಸ್ಟ್ರೇಟ್‌ಗಳಾದ ಗ್ಲಿಸೆರಾಲ್ಲಿ ಹೈಡ್‌ ಫಾಸ್ಟೇಟ್‌ ಮತ್ತು 
ಡೆ ಹ್ನೆಡ್ರಾಕ್ಸಿ ಅಸಿಟೋನ್‌ ಫಾಸ್ಟೇಟ್‌ಗಳಾಗುತ್ತದೆ. ಇವು ಪರಸ್ಪರ ಮಾರ್ಪಾಟು 
೮ ಲದ hi ವೂ ಜಿ 
ಹೊಂದಬಲ್ಲವು. ಟ್ರಯೋಸ್‌ ಫಾಸ್ಟೇಟ್‌ನ ಉತ್ಕರ್ಷಣೆ ಮತ್ತು ಸ್ಥAಿDಿಯ 


ಇದರಿಂದ ಪ್ರತಿ ೧, ಐಳಾಂಶಡಾದ 

ಅಣು ದೊರೆಯುತ್ತ ದೆ. ಈ ಸಂಯುಕ ಕೃಷ. ಪ ಆಮ್ಲವಾಗಿ ಮಾರ್ಪಾಟಾಗು 

ವುದರ ಮುಂದಿನ ಘಟ್ಟ ಗಳಲ್ಲಿ ಎರಡೂ ಫಾಸ್ಟೆ ಟ್‌ ಗುಂಪುಗಳು AಿDೌಗೆ ವರ್ಗಾವಣೆ 

ಹೊಂದುತ್ತವೆ. ಉಪಯೋಗಿಸಿದ 1 ಮೋಲ್‌ ಗ್ಲುಕೋಸ್‌ಗೆ, ಒಟ್ಟು 4ಮೋಲ್‌ 
3 


ATPNಗಳು ಉತ್ಪಾದಿತವಾಗುತ್ತವೆ. ಪ್ರಾರಂಭದ ಕ್ರಿಯಾಶಕ್ತಗೊಳಿಸುವ ಘಟ್ಟ 
ಗಳಲ್ಲಿ. 2 ಮೋಲ್‌ ಓ78ಗಳು ಉಪಯೋಗವಾಗುತ್ತವೆ. ಇದರಿಂದ ಹುದುಗಿದ 
ನಂತರ 1 ಮೋಲ್‌ ಗ್ಗು ಕೋಸ್‌ಗೆ ಮೋಲ್‌ ATPಗಳು ಉತ್ಪಾದಿತವಾಗು 
ತ್ತದೆ. ಎರಡು ಹುದುಗುವಿಕೆಗಳ ಧ್ಯ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ 
ಚಯಾಪಚಯಕ್ರಿಯೆಯ ಅಪಸರಣವು ಪ್ಲೆ ೈರುವಿಕ್‌ ಆಮ್ಲದ ಮಟ್ಟದಲ್ಲಿ ಉಂಟಾಗು 
ತ್ತದೆ. ಹೋಮೋಲ್ಯಾಕ್ಸಿಕ್‌ ಹುದುಗುವಕೆಯಲ್ಲಿ ಲ್ಯಾಕ್ಟಿಕ್‌ ಆಮ್ಲವಾಗಿ ಪೈರುವಿ 
ಆಮ್ಲದ ನೇರ ಅಫಕರ್ಷ ಣದಿಂದ NADH, ಪ್ರನರೆತ್ಯರ್ಷಿತವಾಗುತ್ತದೆ) ಮದ್ಯ 


ಸಾರೀಯ ಹುದುಗುವಿಕೆಯಲ್ಲಿ ಪೈರುವಿಕ್‌ ಆಮ್ಲವು ಮೊದಲು ಡೀಕಾರ್ಬಾಕ್ಸಿಲೀ 
ಕರಣದಿಂದ €೦, ಮತ್ತು ಅಸಿಟಾಲ್ಡಿ ಹೈಡ್‌ಗಳಾಗಿ ಪರಿವರ್ತಿತವಾಗುತ್ತದೆ ; 
ಅನಂತರ ಅಸಿಟಾಲ್ಲಿ ಹೈಡ್‌, ಇಥನಾಲ್‌ ಆಗಿ ಅಪಕರ್ಷಕವಾಗುವುದರಿಂದ NADH, 
ಪುನರುತೃರ್ಷಿತವಾಗುತ್ತದೆ. ಚಿತ್ರ 6.6ರಲ್ಲಿ ಎರಡು ಹುದುಗುವಿಕೆಗಳುಂಟಾಗುವ 
ರೀತಿಗಳನ್ನು ಹೋಲಿಸಲಾಗಿದೆ. 


22 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಎಮ್ಮೆನ್‌ ಮೇಯರ್‌ ಹಾಫ್‌ ಮಾರ್ಗವನ್ನು ಉಪಯೋಗಿಸಿ ಇತರ ಶರ್ಕರ 
ಪಿಷ್ಟ ಹುದುಗುವಿಕೆಗಳು | 


ಗ್ಲುಕೋಸ್‌, ಎಮ್ಮೆನ್‌-ಮೇ ಯರ್‌ಹಾಫ್‌ ಮಾರ್ಗದಿಂದ ಪೈರುವಿಕ್‌ 
ಆಮ್ಲವಾಗುವ ಹುದುಗುವಿಕೆ ಹೆಚ್ಚಾಗಿ ಉಪಯೋಗಿಸಲಾಗುವ ವಿಧಾನವಾಗಿದೆ. 
ಮದ್ಯಸಾರ ಹಾಗೂ ಹೋಮೋ ್ಯಕ್ಸಿಕ್‌ ಹುದುಗುವಿಕೆಗಳ ವಿಶಿಷ್ಟ ಅಂತ್ಯ 
ಉತ್ಪನ್ನಗಳಿಗಿಂತ ಬೇರೆ ರೀತಿಯ ಇಂತಹ ಉತ್ಪನ್ನಗಳನ್ನು ನೀಡುವ ಬಡು 
ಬ್ಯಾಕ್ಸಿ ೀರಿಯಾಗಳು ಈ ವಿಧಾನ ಬಳಸುತ್ತವೆ (ಕೋಷ್ಟಕ 6.1) ಈ ವ್ಯತ್ಯಾಸಗಳು 


ತ 


(111 CHOP) 
[i ಗತೆ 
NY 1 k ಇ ತ NN 1714೦1 Aye (BOWE ತ್‌ -@ 
wu = 4 ಬ್ಲ ಟ್‌ (10/0 HONE MO veo 
MEN ಗ" 01 ಸ he | 
nt ಈ ಹ 1. OH ೦1. |! iy ಆ ಗೆ 
ಗ್ಲೂಕೋಷ್‌ ಗೂಕೋಸ್‌-6. ಗ ಫ್ರಕ್ಟೋಸ್‌ ೬6-7೦ ಫಾಸ್ಪೇಟ್‌ ಫ್ರಕ್ಟೋಸ್‌ - 1, 6 ದೈಥಾಸ್ಯರ್‌ 
೫ ನನೋಸ್‌' ಅಸಹ ಫಾಸ್ಪೇಟ್‌ ಫ್ಯೂರನೊ ಇಪ ನ ಕ್‌ 
(ವೈರ ) wh (ಫ್ಯೂರಗೋಸ್‌ ರೂಪ) (ಫ್ಯರನಸ್‌ ಕೂಪ) 
(ಪೈರೂನೋಸ್‌ ರೂಪ) 
೩) ಫ)ಕ್ಟೋಸ್‌-1, 6-ಡೈಫಾಸ್ಟೇಟ್‌ ಆಗಿ ಗ್ಲುಕೋಸ್‌ನ ಮುನ್ನಿನ ಫಾಸ್ಟ್ರಾರಿಲೀಕರಣ 
ಮಾರ್ಪಾಟು. 
OE) Web 
0 ಎ aed 
HOCH ಕ oH 
MEOH ು-ಗಿ 
39 AH, 
ಸ — hg ತ ತೆ 2 ಸ 
0) a 0-೫ KS 
ಸೆರಾಲ್ಲಹೈಡ್‌ 1-3. ಡೃಫಾಸ್ಟೋಗ್ಲಿಸೆರಕ್‌ 
ಥಾಸೆ:ಟ್‌ ಆಷ್ಟು 





(ತೆರೆದ ಸರಪಣಿ ರಚನಿ) 


0) ಫ್ರಕ್ಟೋಸ".1, 6-ಡೈಫಾಸ್ಪೇಟ್‌ನ ಬಿರಿಯುವಿಕೆ ಮತ್ತು 1 3 -ಡೈಫಾಸ್ಟೋಗ್ಲಿ ಸೆರಿಕ್‌ 
ಆಮ್ಲ ಉಂಟಾಗುವಿಕೆ: ನಿರವಯವ ಸಂಯುಕ್ತದ ಎಸ್ಸರೀಕರಣ ಮತ್ತು ?7&೧ಯ 


ಅಪಕರ್ಷಣೆ. 
ಸಷ BN 2 foe feo ಜೆ 
2 2 ತರಾ ಕಂ ಇ 
oe ದಾ ರಿ ಯ್ಯ 
| 3 ಜೈಫಾಸ್ಟೋ  3- ಸಾ Popo ಫಾ ಪೈರುವಿಕ್‌ ಅಷ್ಟು 


ಹ ಲೇಪ ರುವ 
೭೦೫ ಅಷ್ಟ ಗಿಸನಿಕ್‌ ಆಮ್ಲ ಇ್ಣಸೆರಿಕ್‌ ಅಮ ಹು ಸ್ಫೃಡಂವಕ್‌ 


€) (0)ನಲ್ಲಿ ಉಂಟಾದ 1, 3- -ಡೈಫ ಫಾಸ್ಟ್ರೋಗ್ಲಿಸೆ ಸೆರಿಕ್‌ ಆಮ್ಲದ ಎರಡು ಅಣುಗಳು 

| ಪೈರುವಿಕ್‌ ಆಮ್ಲವಾಗಿ ವ ಮಾರ್ಪಾಟು ಹೊಂದು ವಿಕೆ: ATP ಪುನರ್‌ಉತ್ಪಾದನೆ, 

ಚಿತ್ರ ದ ಎನ್ನೆ ನ್‌.ಮೇಯರ್‌' ಹಾಫ್‌ ಮಾರ್ಗ: ಪೈರುವಿಕ್‌ ಆಮ್ಲವಾಗಿ 
ಗ್ಲೂಕೋಸ್‌ನ ಮಾರ್ಪಾಟು, 


ಗ 


ಒಟಿ 


"ಸೌ 
ನ ಪ್ರತಿಕ್ರಿಯೆ: 


pd 
ಗ್ಲುಕೋಸ್‌ 4-2ADP -- 201-214 0 = 2ಪೈರುವಿಕ್‌ಅಮ್ಲ-2ATP-2NADH, 


ಹ ಮಿ => SS A 
ಸೂಕ್ಷ್ಮಜೀವಿಗಳ ಉತ್ಪಾದನೆ ಮತ್ತು ವರ್ಗಾವ 27 


ಪೈರುವಿಕ' ಆಮ್ಲದ ಜೀವ ವೃಪರಿಣುಮನ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಗೆ 
1ಂಬಂಧಪಟ್ಟಂತೆ ಇರುವ ವ್ಯತ್ಯಾಸಗಳನ್ನು ಎತ್ತಿ ತೋರಿಸುತ್ತವೆ (ಚಿತ್ರ 6.7 ಹಃ 


ಪ್ರ .ಶೆಇ ಖ್‌ 


ಗ್ಲೂಕೋಸ್‌ ಅರಾ ಫ್ರಕಷ್ಟೀಸ ಎ 
sar 2 ಫಾಸ್ಟೊಗ್ಗಿಸೆರಿಕ್‌ ಆಮ್ಲ ಮೆ 2 ಟ್ರಯೋಸ್‌ ಎ 
ps "ss Wa ಫಾಸೆ ಟ್‌ 
2%401[ 2NAD 
24178 ಗೆ "ಶಿ 
aj ಕವ್‌ 
ಆ 


2 ಪೈರುವಿಕ್‌ ಆವ 2೩40 Nal 


w 
[8] 


ಅಸಿಟಾಬಿ ಹೆಡ್‌ 32 ಮದ್ಯಸಾರ 
+ wತಿ yy 
2೧0, 


ಚಿತ್ರ 66: ೩) ಲ್ಯಾಕ್ಟಿಕ್‌ ಆವ್ಲು ಮತ್ತು 
b) ಮದ್ಯಸಾರದ ಹುದುಗುವಿಕೆಗಳ ಹೋಲಿಕೆಗಳು. 
ಎಸ್ಟೆರಿಚಿಯ, ಸಾಲ್ಮೊ ನೆಲ್ಲ, ಹಿಜೆಲ್ಲಾ, ಪ್ರೊಟಯಸ್‌ ಮೆರ್ಸಿನಿಯ ಮತ್ತು ವಿಚ್ರಿಯೊ 
ಗಳು ಸೇರಿದಂತೆ ಬಹುಪಾಲು ಐಚ್ಛಿ ಕ ಅವಾಯುಜೀವಿ ಬ್ಯಾಕ್ಟೀರಿಯಾಗಳಲ್ಲಿ ಮಿಶ್ರ- 
ಆಮ್ಲ ಹುದುಗುವಿಕೆ ನಡೆಯುತ್ತದೆ. ಎಸ್ಟೆರಿಚಿಯ-ಕೊಲಿಯ ವಿಷಯದಲ್ಲಿ ಒಟ್ಟು 
ಪ್ರತಿಕ್ರಿಯೆಯನ್ನು ಸುಮಾರಾಗಿ ಈ ರೀತಿ ವಿವರಿಸಬಹುದು. 


2 ಲ್ಯಾಕ್ಟೇಟ್‌-/-ಅಸಿಟೇಟ್‌--ಇಥನಾಲ್‌ 200,--21, 


ಕೆಲವು ಸಂದರ್ಭಗಳಲ್ಲಿ (ಉದಾ: ಷಿಜೆಲ್ಲಾ) €೦, ಮತ್ತು ಗೊಗಳು 
ಉಂಟಾಗುವುದಿಲ್ಲ. ಈ ಅಂತ್ಯ ಉತ್ಪನ್ನಗಳ ಬದಲು, ಅಷ್ಟೇಪ್ರಮಾಣದ ಆಮ್ಲೀಯ 


24 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಕೋಷ್ಟಕ 6.1 ಎನ್ಮನ್‌-ಮೇಯರ್‌ಹಾಫ್‌ ಮಾರ್ಗದ ಮೂಲಕ 
ಉಂಬಾಗುವ ಬ್ಯಾಕ್ಟೀರಿಯಲ್‌-ಸಕ್ಕರೆ ಹುದುಗುವಿಕೆಗಳು 








ಹುದುಗುವಿಕೆಗಳ ವರ್ಗ ಪ್ಲೆ ೈರುವಿಕ್‌ ಆವ್ಲದಿಂದ ಹುದುಗುವಿಕೆ ವರ್ಗ ಕಂಡುಬರುವ 
ಮುಖ್ಯ ಉತ್ಪನ್ನ ಗಳು ಬ್ಯಾಕ್ಟೀರಿಯಾ ಗುಂಪುಗಳು 

(1) ಹೋಮೋಲ್ಯಾಕ್ಸಿಕ CH,;CHOHCOOH ಸ್ಮೈಪ್ಟೊಕಾಕಸ್‌ ಪೆಡಿಯೊ- 

(ಲ್ಯಾಕ್ಟಿಕ್‌ ಅಮ್ಮ) ಕಾಕಸ್‌, ಲ್ಯಾಕ್ಟೊಬ್ಯಾಸಿ 


ಲಸ್‌ ಗುಂಪಿನ ಲ್ಯಾಕ್ಟಿ ಕ್‌ 
ಆಮ್ಲ ಬ್ಯಾಕ್ಟೀರಿಯಾಗಳು 
(ಕೆಲವ್ರು ಪ್ರಭೇದಗಳು) 
CH;CHOHCOOH ಬಹಳಷ್ಟು ಎಂಟೆರಿಕ್‌ 
(ಲ್ಯಾಕ್ಟಿಕ್‌ ಆಮ್ಲ) ಬ್ಯಾಕ್ಟಿ “ರಿಯಾಗಳು 
CH;COOH ಅಸಿಟೆಕ್‌ಅಮ್ಲ (ಉದಾ, ಎಸ್ಟೆ ರಿಚಿಯ, 
HCOOCOH,;CH, ಸಾಲ್ಮೋನೆಲ್ಲಾ, ಷಿಜೆಲ್ಲಾ 


COOH ಪ್ರೊಟಿಯಸ್‌ಯೆರ್ಸಿ 
(ಸೆಕ್ಸಿನಿಕ್‌ ಆಮ್ಲ) ನಿಯಾ) 


HCOOH ಫಾರ್ಮೆಕ್‌ ಆಮ್ಲ 
ಆಥವಾ C೦, ಮತ್ತು 11. 
೮೫,೦೦೫ (ಇಥನಾಲ) 
(28) ಬ್ಯುಟಾನಿಡಯೊಲ್‌ (2) ರಲ್ಲಿರುವಂತೆ ಮತ್ತು ಎರೊ ಬ್ಯಾಕ್ಟರ್‌, ಅ ಷ್ಣ 


CH, (CHOH), CH, ಷಿಯಾ,” ಎರೊಮಾಸ್‌ 
ಕೂಡ 2,3ಬ್ಕೂಟಾನಿಡಯೊಲ್‌ ಬ್ಯಾಸಿಲಸ್‌ ಪಾಲಿಮಿಕ್ಸಾ 


(3) ಬ್ಮುಟರಿಕ್‌ ಆಮ್ಲ CH;CH,CH,COOH ಬಹಳಷ್ಟು ಅವಾಯುಜೀವಿ 
(ಬ್ಯುಟೆರಿಕ್‌ ಆಮ್ಲ) ಬೀಜಕಣಉತ್ಪಾದಕಗಳು: 
CH;COOH®Sಸಟಿಕ್‌ ಆಮ್ಲ (ಕ್ಲೊಸ್ಟ್ರಿಡಿಯಂ); ಕೆಲವು 
೮೦, ಮತ್ತು ಗ ಬೀಜಕಣಉಂಟುಮಾಡದ 
ಅವಾಯು ಜೀವಿಗಳು 


(ಬ್ಯುಟರಿ ಬ್ಯಾಕ್ಟೀರಿಯಂ) 


(3೩) ಬ್ಯುಟೆನಾಲ್‌-ಅಸಿಟೋನ್‌ (3) ರಲ್ಲಿರುವಂತೆ ಮುತ್ತು ಕೆಲವು, ಅವಾಯುಜೀವಿ 
ಜೊತೆಗೆ ಬೀಜಕಣಉತ್ಪಾದಕಗಳು, 
CHCH,CH,CH;0H (ಕ್ಲೊಸ್ಟಿ ಡಿಯ ಪ್ರಭೇದ 
(ಬ್ಯುಟೆಸಾಲ್‌) ಗಳು) 


CHCH;OH (ಇಥೆನಾಲ್‌) 
CH,COCH,(ಅಸಿಟೋನ್‌) 
CH.CHOHCH, 
(ಐಸೊಪ್ರೊಪನಾಲ್‌) 


(4) ಪ್ರೊಪಿಯೊನಿಕ್‌ ಆಮ್ಲ CH,CH,COOH ಪ್ರೊಪಿಯೊನಿಬ್ಯಾಕ್ಟಿರಿಯಂ 
(ಪ್ರೊಪಿಯೊನಿಕ್‌ ಆಮ್ಲ) ವೈಲ್ಲೊನೆಲ್ಲಾ 
CH,COOH ಅಸಿಟಿಕ್‌ ಅಮ್ಲ 
HOOCCH,CH, 
COOH 


(ಸೆಕ್ಸಿನಿಕ್‌ ಆಮ್ಲ) ೦೦, 





ಸೂಕ್ಷ್ಮಜೀವಿಗಳ ಉತ್ಸಾ ಶದನ್ನೆ,,., ಮತ್ತು ವರ್ಗಾವಣೆ 25 


ಆಂತ್ಯ ಉತ್ಪನ್ನವಾದ ಫಾರ್ಮಿಕ್‌ಆಮ್ಲ್ಲ (1೮೦೦೫) ದೊರೆಯುತ್ತದೆ. ಈ 
ಹುದುಗುವಿಕೆಯ ವಿಶಿಷ್ಟ ಗುಣವೇನೆಂದರೆ, ೮೦% ಯ ಸಮಕ್ಷಮದಲ್ಲಿ ಪೈರುವಿಕ್‌ . 
ಆಮ್ಲವು ಬಿರಿದು ಅಸಿಟೈಲ್‌ ೮೦೬ ಮತ್ತು ಫಾರ್ಮೇಟ್‌ ಆಗಿ ವಿಭಜನೆಯಾಗುವುದು. 
ಅಸಿಟೈಲ್‌ ೮೦% ಅಸಿಟೈಲ್‌ ಫಾಸ್ಟೇಟ್‌ ಆಗಿ ಮಾರ್ಪಾಟುಹೊಂದುತ್ತದೆ. ಇದರಲ್ಲಿ 
ಅರ್ಥವು, ಅಧಿಕ ATPಯನ್ನು ಕೆಳಗಿನ ಪ್ರತಿಕ್ರಿಯೆಯ ಮೂಲಕ ಉತ್ಪಾದಿಸಲು 
ಉಪಯೋಗವಾಗುತ್ತದೆ. 


ಸಕ್ಕ ಟ್ಟ 
+ ಪೈರುವಿಕ್‌ ಆಮ್ಲ 
D ಆಥವಾ 8 ಲ್ಯಾಕ್ಟಿಕ್‌ 5 ಡ್‌ ಅಮ್ಮ: ತ್‌ ಅಮ್ಲ 


ಆಮ್ಲ ಸ್ಯ 
*CoA-SH ಆಸಿ 









ಅಕ್ಸಾಲಸಿಟಿಕ್‌ ಷ್‌ ಧಾರ್ಮಿಕ್‌ ತ ಅಸಿಟೈಲ್‌-5.0% ೩. ಹು 
| +1H 2 
| ೧೦, ೫ 
ಲಕ್‌ ಆಮ್ಲ —CoA'SH ಸ ಇ” ಇಥೆನಾಲ್‌ 
eA ಅಸಿಟಿಕ್‌ ಅಮ್ಲ ಆಸಿಟ್ಟ ಲ್‌ -S-CoA 
ಸಕ ನಿಕ್‌ ಆವ. ~CoA-SH 
ಇರ, ಬ 8 ಟ್‌ 
~ i ಆಸಿಟೊಲಸಿಟೈಲ್‌ -5-೧೦% 
ಪ್ರೊಪಿಯಾನಿಕ್‌ ಆಮ್ಲ ಅಸಿಟೋನ್‌ 4H ಬುಟ್ಟೆರಿಲ್‌ -S- CoA 
~AcA-SH 
[+e / —CoA:SH \ 
ಐಸೊಪ್ರೊಸೆನಾಲ್‌ 


ಬ್ಯುಟಿರಿಕ್‌ ಆಮ್ಲ ಬ್ಯುಟಿನಾಲ್‌ 
ಚಿತ್ರ 6.7: ಪೈರುವಿಕ್‌ ಅಮ್ಲದಿಂದ ಸಕ್ಕರೆಗಳ ಬ್ಯಾಕ್ಟೀರಿಯಲ್‌ ಹುದುಗುವಿಕೆಗಳ 
ಕೆಲವು ಮುಖ್ಯ ಉತ್ಪನ್ನಗಳು ಜಂತ್ಯ ಉತ್ಪನ್ನಗಳನ್ನು ದಪ್ಪಕ್ಷರಗಳಲ್ಲಿ ತೋರಿಸಲಾಗಿದೆ. 


ತ್ತ್ವ 


ಅಸಿಟೆ,ಲ್‌ Ar AT 
ಅಸಿಟ್ಟೆಲ್‌ -5- CoA ೨೫, CoA-SH+ acetyl ( PB ಮಾಗಿ, ಅಸಿಟೇಟ್‌ 


NADH, NAD NADH, NAD 


ಅಸಿಟ್ಟಲ್‌( ಈ ~~ ಅಸಿಟಾಲ್ಲಿ ಹೈಡ್‌ ಎ ಇಥೆನಾಲ್‌ 


ಎ. ಕೊಲಿಯಂತಹ ಜೀವಿಗಳಲ್ಲಿ ಪೈರುವೇಟ್‌ ಬಿರಿಯುವಿಕೆಯಿಂದ ಉತ್ಪಾದನೆ 
ಕ್ಯ ಫಾರ್ಮಿಕ್‌ ಆಮ್ಲವು ೦೦, "ಮತ್ತು H, ಆಗಿ ಪರಿವರ್ತಿತಗೊಳ್ಳುತ್ತದೆ. 


ಕಾರ್ಯಸಂಬಂಧ 


26 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಬಿರಿಯುವಿಕೆಗೆ ಕಾರಣವಾಗುವ ಫಾರ್ಮಿಕ್‌ ಹೈಡ್ರೊಜಿನ್‌ಲಯೇಸ್‌ ಕಿಣ್ವವಿಲ್ಲದ 
ಬ್ಯಾಕ್ಟೀರಿಯಾಗಳಲ್ಲಿ ಫಾರ್ಮಿಕ್‌ ಆಮ್ಲವೇ ಅಂತ್ಯ ಉತ್ಪನ್ನವಾಗುತ್ತದೆ. 


ಅಸಿಟಿಕ್‌ ಆಮ್ಲ, ಇಥೆನಾಲ್‌ ಮತ್ತು ಫಾರ್ಮೇಟ್‌ (ಅಥವಾ C೦, ಮತ್ತು 
ಗ) ಗ್ಲೂಕೋಸ್‌ ಮಾರ್ಪಾಟು ಹೊಂದುವುದು ೦, ಸಮತೋಲನದ ಒಂದು ಪ್ರತಿ 
ಕ್ರಿಯೆಯಾಗಿದೆ. ಆದ್ದರಿಂದ ಈ ಉತ್ಪನ್ನಗಳು ತಾತ್ತ್ವಿಕವಾಗಿ ಈ ರೀತಿಯ ಹುದು 
ಗುವಿಕೆಯ ಏಕೈಕ ಅಂತ್ಯ ಉತ್ಪನ್ನ ಗಳಾಗಬಲ್ಲವು. ಆದರೂ, ಇಂತಹ ಮಿಶ್ರ- 
ಆಮ್ಲ ಹುದುಗುವಿಕೆಯನ್ನು ನಡೆಸುವಂತಹ ಎಲ್ಲ ಜೀವಿಗಳೂ ಪೈರುವಿಕ್‌ ಆಮ್ಲ 
ವನ್ನು ಲ್ಯಾಕ್ಟಿಕ್‌ ಆಮ್ಲವಾಗಿ ಅಪಕರ್ಷಿಸಬಲ್ಲವು. ಪೈರುವಿಕ್‌ ಆಮ್ಲದ ಬಹು 
ಭಾಗ ಯಾವಾಗಲೂ ಈ ರೀತಿಯಲ್ಲಿ ಉಪಯೋಗವಾಗುತ್ತದೆ. ಇತರ ಅಂತ್ಯ 
ಉತ್ಪಾ ದನೆಗಳಿಗೆ ಸಂಬಂಧಿಸಿದಂತೆ, ಲ್ಯಾಕ್ಟಿಕ್‌ ಆಮ್ಲ ದ ಮೋಲಾರ್‌ ಪ್ರಮಾಣವು 
ಗಣನೀಯವಾಗಿ ವ್ಯತ್ಯಾಸ ಹೊಂದುತ್ತದೆ. ಬೆಳೆಸುವ ಪರಿಸ್ಥಿತಿಗೆ ಅನುಗುಣವಾಗಿ 
ಸು ವ್ಯತ್ಯಾಸ ಉಂಟಾಗುತ್ತದೆ. ಕೆಲವು ವೇಳೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಸೆನಿಕ್‌ ಆಮ್ಲವು 
ದೊರೆಯುತ್ತದೆ. ಹೀಗೆ ಮಿಶ್ರಆಮ್ಲ ಹುದುಗುವಿಕೆಯ ಅಂತ್ಯ ಉತ್ಪನ್ನಗಳ 
ನಡುವಣ ಪ್ರಮಾಣಾತ್ಮಕ ಸಂಬಂಧ ಮದ್ಯಸಾರ ಮತ್ತು ಹೋಮೋಲ್ಯಾಕ್ಟಿಕ್‌ 
ಹುದುಗುವಿಕೆಗಳಲ್ಲಿನ ಪ್ರಮಾಣಾತ್ಮಕ ಸಂಬಂಧದಂತೆ ಸ್ಥಿ ರವಾಗಿರುವುದಿಲ್ಲ. 


ತಾ 
ಲು 
(ಕ 


ಮಿಶ್ರಆಮ್ಲ ಹುದುಗುವಿಕೆಯಾಗುವ ರೀತಿ ನಿಕಟವಾಗಿರುವ ಬ್ಯುಜಿನಿಡಯೊಲ್‌ 
ಹುದುಗುವಿಕೆಯು ಎರೊಬ್ಯಾಕ್ಟರ್‌ ಸೆಕ್ರೀಷಿಯ ಎದ್ವಿಸಿಯ ಗಳಂತಹ ಕೆಲವು ಐಚ್ಛಿಕ 
ಅವಾಯುಜೀವಿ ಬ್ಯಾಕ್ಟೀರಿಯಾಗಳಿಂದ ಮತ್ತು ಬ್ಯಾಸಿಲಸ್‌ ಹಾಗೂ ಎರೊಮೊನಾಸ್‌ 
ನಂತಹ ಕೆಲವು ಪ್ರಭೇದಜೀವಿಗಳಿಂದ ನಡೆಯುತ್ತದೆ. ಪ್ರತಿಕ್ರಿಯೆಗಳ ವಿಶೇಷ 
ಶ್ರೇಣಿಯ ಮೂಲಕ, ಪೈರುವೇಟ್‌ನಿಂದ ಮಿಶ್ರ-ಆಮ್ಲ ಹುದುಗುವಿಕೆಯ 
ಮಾಮೂಲು ಅಂತ್ಯ ಉತ್ಪನ್ನಗಳಲ್ಲದೆ ಒಂದು ಅಧಿಕ ಅಂತ್ಯ ಉತ್ಪನ್ನವಾದ 2.3- 
ಬ್ಯುಟಾನಿಡಯಲ್‌ ಉಂಟಾಗುತ್ತದೆ (ಚಿತ್ರ 6.8). 


A 


ಪೈರುವೇಟ್‌ನ ಸ್ವ ಲ್ಪಭಾಗವು 2. ತಿ-ಬ್ಯುಟಾನಿಡಯೊಲ್‌ ಆಗಿ ಮಾರ್ಪಾಟು 
ಹೊಂದುವುದರಿಂದ, ಮಿಶ್ರಆಮ್ಲ ಹುದುಗುವಿಕೆಯಲ್ಲಿನ ಉತ್ಪಾದನೆಗೆ ಹೋಲಿಸಿದರೆ, 
ಒಟ್ಟು ಆಮ್ಲ ಉತ್ಪಾದನಾಪ್ರಮಾಣವು ಬಹಳವಾಗಿ ಕಡಮೆಯಾಗುತ್ತದೆ. ಇದ 
ರಿಂದ, ಭಾಗಶಃ, 2, 3 ಬ್ಯುಟಾನಿಡಯೊಲ್‌ ಒಂದು ತಟಸ್ಥ ಅಂತ್ಯ ಉತ್ಪನ್ನ ವೆಂಬ 
ವಾಸ್ತವಾಂಶವೂ, ಮತ್ತು ಭಾಗಶಃ 2 ಮೋಲ್‌ ಪೈರುವಿಕ್‌ ಆಮ್ಲದಿಂದ ಅದರ 
ಉಂಟಾಗುವಿಕೆಯು, ಒಂದೇ ಒಂದು ಮೋಲ್‌ ್ಹಸAಂDಗ;ನ ಪುನರ್‌ ಉತ್ಕರ್ಷಣೆ 
ಯೊಂದಿಗೆ ಉಂಟಾಗುತ್ತದೆ ಎಂಬ ವಾಸ್ತವಾಂಶವೂ ಸ್ಪಷ್ಟವಾಗುತ್ತದೆ. ಇದರಿಂದ 
ಉತ್ಕರ್ಷಣ - ಅಪಕರ್ಷಣ ಸಮತೋಲನವನ್ನು ಕಾಪಾಡಲು ಇಥನಾಲ್‌ ಆಗಿ, 


ಉತ್ಪಾದನೆ ಮತ್ತು ವರ್ಗಾವಣೆ 27 


ಅಸಿಟೈಲ್‌ ಫಾಸ್ಟ್ರೇಟ್‌ನ ಅಧಿಕ ಅಪಕರ್ಷಣೆಯ ಅವಶ್ಯಕತೆ ಇದೆ. ಈ ಪರಿ 
ಣಾಮದಿಂದ, ಅಸಿಟಿಕ್‌ ಆಮ್ಲದ ಉತ್ಪಾದನೆಯು ಕಡಮೆಯಾಗುತ್ತದೆ. 


ಕ ತಿ ಇಗ ಲಾಕ ಗೆ: 
ಚಿತ್ರ 6.8: ಕಾರ್ಬೋಹೈಡ್ರೇಟ್‌ಗಳಬ್ಯಾಕ್ಟೀರಿಯಲ್‌ 


'2 [೧೧೧೧೦ 
ಪೆ ರುವಿಕ್‌ ಆಮ ಹುದುಗುವಿಕೆಗಳಲ್ಲಿ ಪೈರುವಿಕ್‌ ಅವ್ಲುದಿಂದ 2.3- 
ಅ ~ ತ ನ 
CH,COHCOOH + Co, ಬ್ಯುಟಾನಿಡಯೊಲ್‌ ಉತ್ಪಾದನೆ, 
OCH, _ ಕ್ಲೊಸ್ಟ್ರಿಡಿಯಂ ಪ್ರಭೇದದ ಅನೇಕ 
“ಅಸಿಟೊಲ್ಯಾಕ್ಸಿಕ್‌ ಆಮ್ಲ ಅವಾಯುಜೀವಿ ಬೀಜಕಣ - ಉತ್ಪಾದಕ 
ಬ್ಯಾಕ್ಟೀರಿಯಾಗ ಥು ಬ್ಯುಟೆರಿಕ್‌ ಆಮ್ಲ ಹುದುಗು 
ವಿಕೆಯನ್ನು ನಡೆಸುತ್ತವೆ. ಈ ಹುದುಗುವಿಕೆಯಲ್ಲಿ 
CH,CHOHCOCH, + CU, ಅಸಿಟಿಕ್‌ ಮತ್ತುಬ್ಕುಟ್ಟೆರಿಕ್‌ ಆಮ್ಲಗಳು, ೮೦, 
ಆಸಿಟಾಯನ್‌ ತ್ಯ 92 ಸ 
ಹ ಹಾಗೂ ಚ್ಯ ಮುಖ್ಯ ಅಂತ್ಯ -ಉತ್ಪನ್ನಗಳಾಗಿ 
NADH; ಭ್‌ 
ಜು ರುತ್ತವೆ. ಪೈರುವೇಟ್‌ನ ಬಿರಿಯುವಿಕೆಯ 
ಮೂಲಕ ನೇರವಾಗಿ ಅಸಿಟೈಲ್‌-$-€ಂಸಿ, H, 
CH,CHOHCHOHCH, 


ಮತ್ತು €೦ಗಳು ಉಂಟಾಗುವುದರಿಂದ. ಈ 
ಹುದುಗುವಿಕೆಯುಂಟಾಗುತ್ತದೆ. 


ಪೈರುವಿಕ್‌ ಆಮ್ಲ -- CoA — SH = ಅಸಿಟ್ಟಲ್‌-S-CoA-+-Co,+H) 

ಅಸಿಟೈಲ್‌-$-CoA ಯ ಒಂದು ಭಾಗವು ATPಯನ್ನು ಉತ್ಪಾದಿಸುವುದರ 
ಜೊತೆಗೆ, ಅಸಿಟಿಕ್‌ ಆಮ್ಲವಾಗಿ ಪರಿವರ್ತನೆಯಾಗುತ್ತದೆ. ಇನ್ನೊಂದು ಭಾಗವು 
ಅಸಿಟೊ ಅಸಿಟೈಲ್‌-5-00%ಆಗಿ ಮಿಲನವಾಗುತ್ತದೆ. ಇದು, ನಂತರ ಬ್ಯುಟೆರೈಲ್‌ 
-S-CoA ಆಗಿ ಅಪಕರ್ಷಿತವಾಗುತ್ತದೆ, ಬ್ಯುಟೆರೈಲ್‌ -5-ಲಿಂ&ಯು ಬ್ಯುಟೆರಿಕ್‌ 
ಆಮ್ಲವಾಗಿ ಮಾರ್ಪಾಟಾಗುವಾಗ, ATP ಉತ್ಪಾದನೆಗೂ ಅವಕಾಶವಿರುತ್ತದೆ. 
ಹೀಗೆ, ಎಮ್ಮೆನ್‌-ಮೇಯರ್‌ಹಾಫ್‌ ಮಾರ್ಗದಲ್ಲಿನ ಪ್ರಾರಂಭದ ಪ್ರತಿಕ್ರಿಯೆಗಳ 
ಮೂಲಕ ಸಿಗುವುದಕ್ಕಿಂತ ಹೆಚ್ಚು ATP ಒಟ್ಟು ಉತ್ಪಾ ದನೆಯ ಸಾಧ್ಯತೆಯು. 
ಬ್ಯುಟೆರಿಕ್‌ ಆಮ್ಲ ಹುದುಗುವಿಕೆಯಲ್ಲಿದೆ: 


2-3 ಬ್ಯೂಟೆನೆಡಿಯಾಲ್‌ 


ಕ್ಲೊಸ್ಟ್ರಿಡಿಯ ಮತ್ತು ಇತರ ಅವಾಯುಜೀವಿ ಬ್ಯಾಕ್ಟೀರಿಯಾಗಳು, ಒಂದು 
ವಿಶೇಷ ಯಣಕಣ ಪಾಹಕವಾದ ಭೆರ್ರಿಡಾಕ್ಸಿನ್‌ ಹೊಂದಿರುತ್ತವೆ. ಇದು, 
ಉತ್ಕರ್ಷಣಾಪಕರ್ಷಣಾ ಸಾಮರ್ಥ್ಯ ಬಹಳ ಕಡಮೆಯಿರುವ ಕಬ್ಬಿ ಣಾಂಶವಿರುವ 
ಪ್ರೋಟೀನ್‌ ಆಗಿರುವುದರಿಂದ. ಆಣುರೂಪದ ಜಲಜನಕದ ಉಪಯೋಗಕ್ಕೆ 
ಮಧ್ಯವರ್ತಿಯಾಗುತ್ತದೆ. ಐಚ್ಛಿಕ ಅವಾಯುಜೀವಿಗಳಲ್ಲಿ ಕಂಡುಬರದ ಈ ವಾಹಕದ 
ಇರುವಿಕೆಯು. ಪೈರುವಿಕ್‌ ಆಮ್ಲದ ಪ್ರಾರಂಭದ ಬಿರಿಯುವಿಕೆಯಿಂದ ಉಂಟಾದ 
ಗH,ನ ಒಂದು ಭಾಗವನ್ನು ಕ್ಲೊ ಸ್ಟ್ರಿಡೀಯವು ಪ್ರನಃ ಉಪಯೋಗಿಸಲು ಅವಕಾಶ 


28 ಸೂಕ್ಷ್ಮಜೀವಿಗಳ ಜೀವದ್ರ 


ofl 


ವೀಯುತ್ತದೆ. ಇದರಿಂದ, ಬ್ಯುಟೆರಿಕ್‌ ಆಮ್ಲ ಹುದುಗುವಿಕೆಯ ಪ್ರಾಥಮಿಕ 
ಆಮ್ಲೀಯ ಉತ್ಪನ್ನಗಳು, ಬ್ಯುಟೆನಾಲ್‌, ಅಸಿಟೋನ್‌, ಐಸೊಪ್ರೊಪೆನಾಲ್‌ ಮತ್ತು 
ಇಥನಾಲ್‌ ಎಂಬ ತಟಸ್ಥ ಅಂತ್ಯ ಉತ್ಪನ್ನಗಳಾಗಿ ಅಪಕರ್ಷಿತವಾಗುತ್ತ 
ಆಣುರೂಪದ ಜಲಜನಕವನ್ನು ಅಪಕರ್ಷಕ ನಿಯೋಗಿಯಾಗಿ ಉಪಯೋಗಿಸು 


tL 





CHCOCOOH 
*CeASh pk 
CHCOOH AE COS CoA+ H, + 00, 
ಅಸಿಟಿಕ್‌ ಆಮ್ಲ *OMOD—S—CoA 
“Coa SH 
೧೦, + CHCOCH, ASH CH COCHOO-6-CoA 
ಅಸಿಟೋನ್‌ NADH, 
NADY NAD 
NAD 
CH CHOHCH, CH;CHOHCH,CD-S-CoA 
ಏಸೋಪ್ರೊಪನಾಲ್‌ | ಆ 
CH,CH=CHCO-S-CoA 


ev 
NAD 
CH,CH.CH,CO-S-CoA SH, CH,CH,CH,COOH 
JA 4 ಬ್ಮುಟೆರಿಕ್‌ ಆಮ್ಲ 
INAD ~oA-SH 
CH,CH.CH,CH,0H 
ಸ *ಖ್ಮಟೆನಾಲ್‌ 
ಚಿತ್ರ 6.9: ಬ್ಯುಟಿರಿಕ್‌ ಆಮ್ಲ ಮತ್ತು ಅಸಿಟೋನ್‌-ಬ್ಯುಟನಾಲ್‌ ವಿಧಗಳ, 
ಕ್ಲೊಸ್ಟ್ರಿಡಿಯಾಗಳಿಂದಾಗುವ ಹುದುಗುವಿಕೆಗಳಲ್ಲಿ ಉತ್ಪಾದಿಸಲ್ಪಡುವ ಅಂತ್ಯ - ಉತ್ಪನ್ನಗಳಾಗಿ 
(ದಪ್ಪಕ್ಷರದಲ್ಲಿ) ಪೈರುವಿಕ್‌ ಆಮ್ಲದ ಮಾರ್ಪಾಟು, 
ವುದರಿಂದ ಉತ್ಕರ್ಷಣ ಅಪಕರ್ಷಣ ಸಮತೋಲನವು ರಕ್ಷಿತವಾಗುತ್ತದೆ. 
ಪರ್ಯಾಯ ಜೀವರಾಸಾಯನಿಕ ಸಾಧ್ಯತೆಗಳಿಂದ ಈ ಕ್ಲೊಸ್ಟ್ರಿ ಡಿಯಲ್‌ ಹುದುಗು 
ವಿಕೆಗಳ ಅಂತ್ಯ ಉತ್ಪನ್ನಗಳು ಅಸಂಖ್ಯಾತವಾಗಿರಬಹುದು ಮತ್ತು ಅವುಗಳ 
ಮಧ್ಯೆ ಪ್ರಮಾಣಗಳಲ್ಲಿ ವೈವಿಧ್ಯತೆಯಿರಬಹುದು. ತಟಸ್ಥ ಅಂತ್ಯಉತ್ಪನ್ನ ಗಳು 
ಪ್ರಾಮುಖ್ಯತೆ ಪಡೆದಿರುವಂತಹ ಕ್ಲೊ ಸ್ಟ್ರಿಡಿಯಲ್‌ ಹುದುಗುವಿಕೆಯನ್ನು ಕೆಲವು 
ವೇಳೆ, ಅಸಿಟೋನ್‌-ಬ್ಯುಟನಾಲ್‌ ಹುದುಗುವಿಕೆ. ಎಂದೂ ಕರೆಯುತ್ತಾರೆ. ಇದು 
ಉಂಟಾಗುವ ಕ್ರಮದಲ್ಲಿ ಇದಕ್ಕೂ ಬ್ಯುಟೆರಿಕ್‌ ಆಮ್ಲ ಹುದುಗುವಿಕೆಗೂ ಅಲ್ಪ 
ವ್ಯತ್ಮಾಸ ವಕಾತ್ರವಿರುತ್ತದೆ. 


ಪ್ರೊಪಿಯೊಸಿಬ್ಕಾಕ್ಟ್ರೀರೀಯಂ ಎಂಬ ಜಾತಿಯ ಜೀವಿಗಳಾದ, ಬೀಜಕಣ 
ಉತ್ಪಾದಕಗಳಲ್ಲದ ಬ್ಯಾಕ್ಟೀರಿಯಾಗಳ ಗುಂಪು ಸಕ್ಕರೆಗಳ ಪ್ರೊಪಿಯೊಸಿಕ್‌ ಅನ್ನು 


ಸೂಕ್ಷ್ಮಜೀವಿಗಳ ಉತ್ಪಾದನೆ,,,,,,ಮತ್ತು ವರ್ಗಾವಣೆ ಕ 79 


ಹುಡುಗುವಿಕೆಯನ್ನು ಮುಖ್ಯವಾಗಿ ನಡೆಸುತ್ತದೆ. ಈ ಗುಂಪಿನ ಬಹು ಜೀವಿಗಳು, 
ಇತರ ಬ್ಯಾಕ್ಟೀರಿಯಾಗಳ ಹುದುಗುವಿಕೆಗಳ ಅಂತ್ಯಉತ್ಸನ್ನವಾದ ಲಾ 
ಕೂಡ ಹುದುಗಿಸಬಲ್ಲವು, ಸಕ್ಕರೆಗಳಿಂದ ಅಥವಾ ಲ್ಯಾಕ್ಟಿಕ್‌ ಆವ 
ಉತ್ಪನ್ನಗಳು ಪ್ರೊಪಿಯೊನಿಕ್‌ ಆಮ್ಲ, ಅಸಿಟಿಕ್‌ ಆಮ್ಲ ಮತ್ತು €೦, ಆಗಿವೆ. 
ಈ ಬ್ಯಾಕ್ಟೀರಿಯಾಗಳು ಲ್ಯಾಕ್ಟೇಟ್‌ನ ಖರ್ಚಿನಲ್ಲಿ ಹುಡುಗುವಿಕೆಯಿಂದ ಬೆಳೆಯುವ 
ಸಾಮರ್ಥ್ಯ ಹೊಂದಿವೆ. ಈ ಸಾಮರ್ಥ್ಯವು ಶರೀರಶಾಸ್ತ್ರೀಯವಾಗಿಯೂ, ಪರಿಸರ 
ಶಾಸ್ತ್ರೀಯವಾಗಿಯೂ ಒಂದು ಪ್ರಮುಖ ಗುಣವಾಗಿದೆ. ಪ್ರೊಪಿಯೊನಿಕ್‌ ಅವ್ವ 
ಹುದುಗುವಿಕೆಯಲ್ಲಿ, ಲ್ಯಾಕ್ಟಿಕ್‌ ಆಮ್ಲ ದ ವಿಘಟನೆಯಿಂದ, A7Pಯ ಒಟ 
ಉತ್ಪಾದನೆಯು, ಎಮ್ಮೆನ್‌-ಮೇಯರ್‌ ಹಾಫ್‌ ಮಾರ್ಗ ಪ್ರತಿಕ್ರಿಯೆಗಳ ಮೂಲ 
ಗ್ಲೂಕೋಸ್‌ ಹುದುಗುವಿಕೆಯಲ್ಲಿ ಪಡೆಯಬಹುದಾದ್ದಕ್ಕಿಂತ ಹೆಚ್ಚಾಗಿರುತ್ತದೆ. 


(1. 
[< 


ಬ 
ಕ 


A 


ಪೈರುವಿಕ್‌ ಆಮ್ಲವಾಗಿ ಉತ್ಕರ್ಷಿತವಾಗುತ್ತದೆ. ಪೈರುವಿಕ್‌ ಆಮ್ಲದ ಒಂದು 
ಭಾಗವು, ಮುಂದೆ ೦೦, ಮತ್ತು ಅಸಿಟೈಲ್‌-5-ಲಿಂ4& ಆಗಿ ಉತ್ಕರ್ಷಿತವಾಗುತ್ತದೆ. 
ಪ್ರ ಅಸಿಟೈಲ್‌-5-೮ಂಸಿನ ಶಕ್ತಿ-ಭರಿತ ಬಂಧವನ್ನು ಮಿಶ್ರ-ಆಮ್ಲು ಹುದುಗುವಿಕೆಯ 
ಸಂಬಂಧದಲ್ಲಿ ಈಗಾಗಲೇ ವಿವರಿಸಲಾಗಿರುವ, ರೀತಿಯಲ್ಲಿ, ATP ಸಂಶ್ಲೇಷಣೆಗೆ 
ಉಪಯೋಗಿಸಬಹುದು. ಒಂದು ಮೋಲ್‌ ಲ್ಯಾಕ್ಟಿಕ್‌ ಆಮ್ಲವು ಅಸಿಟಿಕ್‌ ಆಮ್ಲ 
ಮತ್ತು €ಂ, ಆಗಿ ಉತ್ಕರ್ಷಿತವಾದಾಗ ಪೈರಿಡಿನ್‌ನ್ಯೂಕ್ಲಿಯೊಟೈಡ್‌ ಉತ್ಪತ್ತಿ 
ಯಾಗುತ್ತದೆ. ಹೀಗೆ ಉತ್ಪತ್ತಿಯಾದ ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌, ಎರಡು 
ಮೋಲ್‌ ಲ್ಯಾಕ್ಟಿಕ್‌ ಆಮ್ಲ ಪ್ರೊಪಿಯೊನಿಕ್‌ ಆಮ್ಲವಾಗಿ ಅಪಕರ್ಷಣೆ ಹೊಂದು 
ವುದರ ಮೂಲಕ ಪುನರುತ್ಕರ್ಷಣೆ ಹೊಂದುತ್ತದೆ. ಇದನ್ನು ಚಿತ್ರ 6.10ರ 
ತೋರಿಸಲಾಗಿದೆ. 


He 


ಲ್ಯಾಕ್ಟಿಕ್‌ ಆಮ್ಲದಿಂದ ಪ್ರೊಪಿಯೊನಿಕ್‌ ಆಮ್ಲದ ಉತ್ಪಾದನೆಯು, ಒಂದು 
ನೇರವಲ್ಲದ ಸಂಕೀರ್ಣ ವಿಧಾನವಾಗಿದೆ. ಇದರಲ್ಲಿ ಆರು ಪ್ರತಿಕ್ರಿಯೆಗಳಿವೆ. 
ಅವುಗಳ ಪೈಕಿ ಎರಡು ಪ್ರತಿಕ್ರಿಯೆಗಳಲ್ಲಿ, ೧೦, ಅನ್ನು ಹಿಮ್ಮುಖವಾಗಿ ಬಂಧಿಸಿಡುವ 
ಸಾಮರ್ಥ್ಯವಿರುವ ಬಯೊಟಿನ್‌ ಯುಕ್ತ ಕಿಣ್ವ ಪಾತ್ರವಹಿಸುತ್ತದೆ. 

ಇನಿ ಇನ್‌ 
ಲ್ಯಾಕ್ಟಿಕ್‌ ಆಮ್ಲ — ಪೈರುವಿಕ್‌ ಅಟ್ಟು 4+ 2H 
ಪೈರುವಿಕ್‌ ಆಮ್ಲ + ಕಿಣ್ವ-ಬಯೊಟಿನ್‌-€೦, -- 
ಆಕ್ಸಾಲ್‌ ಅಸಿಟಿಕ್‌ ಆಮ್ಲ --ಕಿಣ್ಣ-ಬಯೊಟಿನ್‌ 


ಆಕ್ಸಾಲ್‌ ಅಸಿಟಿಕ್‌ ಆಮ್ಲ * 4ಗ॥ - ಸಕ್ಸಿನಿಕ್‌ ಆಮ್ಲ--ಗ[೦ 


20 ಸೂಕ್ಷ್ಮ ಜೀವಿಗಳ ಜೀವದ್ರವ ಕಾರ್ಯಸಂಬಂಧ 


ಸಕ್ಸಿನಿಲ್‌-5-೮ಂ4 ಮಿಥೈಲ್‌ಮ್ಯಾಲೊನೈಲ್‌-$-CಂAಿ 


ಮಿಥ್ಲೆ ಕೈಲ್‌ ಮ್ಯಾಲೊನ್ಸೈಲ್‌-$-CoA + ಕಿಣ್ಣ-ಬಯೋಟಿನ್‌ 
ಪೊ ್ರಿಪಿಯೊನೈಲ್‌ -$-CoA--ಕಿಣ್ವ-ಬಯೊಟಿನ್‌ -Co 


ಈ ಪ್ರತಿಕ್ರಿಯೆಗಳ ಸಾರಾಂಶದಿಂದ ಬಹು ಸರಳ ಸಮಾಕರಣವು ಸಿಗುತ್ತದೆ. 


ಲ್ಯಾಕ್ಟಿಕ್‌ ಆಮ್ಲ +2H ಪ್ರೊಪಿಯೊನಿಕ್‌ ಆಮ್ಲ--ಗ,೦ 


3 CHCHOHCOOH 
$M 


3 CH,COCOOH 
ಲ ಡಿ 
ಸ ಸ್ರಿ 
2 CH.CH.COOH CH,COCoA +Co, 


oA ADP Pp 
ATP 
` CH,COOH ” 
ಚಿತ್ರ 6.10: ಲ್ಯಾಕ್ಟಿಕ್‌ ಆಮ್ಲದ ಪ್ರೊಪಿಯೊನಿಕ್‌ ಆಮ್ಲ ಹುದುಗುವಿಕೆಯನ್ನು ಚಿತ್ರ 
ರೂಪದಲ್ಲಿ ಕೊಡಲಾಗಿದೆ, ಪೈರುವಿಕ್‌ ಅಮ್ಲವನ್ನು ಪ್ರೊಪಿಯೊನಿಕ್‌ ಆಮ್ಲವಾಗಿ ಮಾರ್ಪಡಿಸು 
ಪುದರಲ್ಲಿ "ತೊಡಗುವ ಪ್ರತಿಕ್ರಿಯೆಗಳ ವಿವರವಾದ ಪ್ರಕೃತಿಯನ್ನು ಚಿತ್ರ 6.11ರಲ್ಲಿ ತೋರಿಸ 
ಲಾಗಿದೆ. (ಅಂತ್ಯ ಉತ್ಪಾದನೆಗಳನ್ನು ದಪ್ಪಕ್ಷರಗಳಲ್ಲಿ ತೋರಿಸಲಾಗಿದೆ), 


ಪ್ರೊಪಿಯೊನಿಕ್‌ ಆಮ್ಲ ಉಂಟಾಗುವಿಕೆ ಪ್ರತಿಕ್ರಿಯೆಗಳು ಚಿತ್ರ 6.11ರಲ್ಲಿ 


ತೋರಿಸಿರುವಂತೆ ಚಕ್ರೀಯವಾಗಿರುತ್ತದೆ. 


ಗ್ಲೂಕೋಸ್‌ ಮೂಲಪದಾರ್ಥವಾಗಿರುವ ಪ್ರೊಪಿಯೊನಿಕ್‌ ಆಮ್ಲ ಹುದುಗು 
ವಿಕೆಯ ಉತ್ಪನ್ನಗಳು ಒಂದೇ ಆಗಿವೆ; ಏಕೆಂದರೆ, ಗ್ಲೂಕೋಸ್‌ ಮತ್ತು ಲ್ಯಾಕ್ಟಿಕ್‌ 
ಆಮ್ಲಗಳು ಒಂದೇ ಉತ್ಕರ್ಷಕ ಮಟ್ಟದಲ್ಲಿವೆ. ಲ್ಯಾಕ್ಟಿಕ್‌ ಆಮ್ಲದ ಮೂರು 
ಮೋಲ್‌ಗಳ ಹುದುಗುವಿಕೆಯಿಂದ” ಬ್ಯಾಕ್ಟೀರಿಯಾವು 1 ಮೋಲ್‌ ಸಿ18 ಪಡೆಯು 
ತ್ತದೆ; ಎಮ್ನೆ ನ್‌ ಮೇಯರ್‌ ಹಾಫ್‌ ಮಾರ್ಗದ ಪ್ರತಿಕ್ರಿಯೆಗಳ ಮೂಲಕ 
ಗ್ಲೂಕೋಸ್‌ ಹುದುಗುವಿಕೆಯಲ್ಲಿ ATP `ಉತ್ಪಾದನೆಯು ಗಮನಾರ್ಹವಾಗಿ 
ಹೆಚ್ಚಾಗಿದೆ. 


ಸೂಕ್ಷ್ಮಜೀವಿಗಳ 


ಭೆ ಉತ್ಪಾದನೆ ಮತ್ತು ವರ್ಗಾವಣೆ 31 


ಸರ್ಯಾಯ ಮಾರ್ಗಗಳು ಹೆಕ್ಟೋಸ್‌ ಮೊನೋಫಾಸ್ಫೇಟ್‌ ಷಂಟ್‌ 


ಕೆಲವು ಬ್ಯಾಕ್ಟೀರಿಯಾಗಳ ಹುದುಗುವಿಕೆಗಳಲ್ಲಿ ಗ್ಲೂಕೋಸ್‌ನ ಪ್ರಾ 
ಫಾಸ್ಟಾರಿಲೀಕರಣದ ನಂತರ ತಕ್ಷಣವೇ ಗ್ಲೂಕೋಸ್‌-6-ಫಾಸ್ಟೇಟ್‌ನ ಉತ್ಕರ್ಷಣೆ 
ಯಾಗುತ್ತದೆ. ಜೊತೆಗೆ 1೩೩ [ಐಯು ಅಪಕರ್ಷಣೆ ಹೊಂದಿ,.6-ಫಾಸೊ ೀಗ್ಲುಕೊನಿಕ್‌ 


< 


kd 


ಆಮ್ಲವುತ್ಪಾದಿತವಾಗುತ್ತದೆ. 
ಗ್ಲೂಕೋಸ್‌-6-ಫಾಸ್ಟ್ರೇಟ್‌--NAD--6-ಫಾಸ್ಟ್ರೋಗ್ಗು ಕೊನೇಟ್‌--NADH, 


2H ಡೊ + 4 
ಲ್ಯಾಕ್ಟಿಕ್‌ ಆಮ್ಲ ಅಷ ಪೈರುವಿಕ್‌ ಅವ್ಲು 


0, ವರ್ಗಾವಣೆ 


ಕಿಣ್ವಬಯೋಟಿನ್‌-00:  ಆಕ್ಸಾಲ್‌ ಅಸಿಟಿಕ್‌ ಆಮ್ಲ 







ಪ್ರೊಪಿಯಾನಿ ಕ್‌ಅಮ್ಲ 
ಷ್ಣ ಹ್ಯಾ ವಗಾನ 
೧. ಪಿಯೋೊನಿಲ್‌ -5-C0ಸಿ 
ಪ್ರೊ ಟಿ ವಣೆ 


ಮಿಥೈಲ್‌ಮ್ಮಾಲೊಸ್ಸೈಲ್‌-$-€ಂಸಿ — ಸಕ್ಸಿನಲ್‌-$-€ಂಸಿ 


ಚಿತ್ರ 6.11: ಲ್ಯಾಕ್ಟಿಕ್‌ ಆಮ್ಲದಿಂದ ಪ್ರೊಪಿಯೊನಿಕ* ಆಮ್ಲ ಉಂಟಾಗುವುದಕ್ಕೆ 
ಕಾರಣವಾಗುವ ಪ್ರತಿಕ್ರಿಯೆಗಳು. €೦ಸಿ-8Hಔ ಮತ್ತು C೦್ಮನ ಚಕ್ರೀಯ ವರ್ಗಾವಣೆಗಳನ್ನು 
ತೋರಿಸ್ಸಲಾಗಿದೆ. 

ಈ ಹುದುಗುವಿಕೆಗಳಲಿ ಪೈರುವಿಕ್‌ ಆಮ್ಲ ವು ಕೊನೆಗೆ ಉತ್ಪಾದಿಸಲ್ಪಟ್ಟರೂ. 

ಆ ~ ಆಪ ಎ ೮ 

ಲ, ಮಧ್ಯವರ್ತಿಗಳ ಉತ್ಪಾದನೆಗೆ ಕಾರಣವಾಗುವ ಪ್ರತಿಕ್ರಿಯೆಗಳು ಉಂಟಾಗುವ 
ರೀತಿಯು, ಎಮ್ಮೆ ನ್‌-ಮೇಯರ್‌ ಹಾಫ್‌ ಮಾರ್ಗದನ್ನಿನ ರೀತಿಗಿಂತ ಬೇರೆಯಾಗಿರು 
ತ್ತದೆ. ಈ ವ್ಯತ್ಯಾಸವು, ಶಕ್ತಿ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುತ್ತದೆ. 
ಹೆಕ್ಟೋಸ್‌-ಮೊನೋಫಾಸ್ಟೇಟ್‌ ಮಾರ್ಗದ ಮೂಲಕ ಗು ಕೋಸ್‌ ಹುದುಗಿದಾಗ, 
ಎಷ್ಟು ನ್‌-ಮೇಯರ್‌ ಹಾಫ' ಮಾರ್ಗದ ವಿಶಿಷ್ಟ ಉತ್ಪಾದನೆಯ ಅರ್ಥದಷ್ಟು. ATP 
ಒಟ್ಟುಉತ್ಪಾದನೆಯಾಗುತ್ತದೆ: ಒಂದು ಮೋಲ್‌ ಗ್ಲೂಕೋಸ್‌ ಪೈರುವೇಟ್‌ ಆಗಿ 
ಮಾರ್ಪಾಟುಗೊಂಡರೆ, ಒಂದು ಮೋಲ್‌ 478 ಉತ್ಪಾದನೆಯಾಗುತ್ತದೆ. 


ಈ ರೀತಿಯ ಬ್ಯಾಕ್ಟೀರಿಯಲ್‌ ಹುದುಗುವಿಕೆಗಳಲ್ಲಿ ಭಿನ್ನಲ್ಯಾಕ್ಟಿಕ್‌ 
ಹುದುಗುವಿಕೆ ಬಹು ಸಾಮಾನ್ಯ. ಇದು ಬಹುಪಾಲು ಲ್ಯಾಕ್ಮಿ ಕ್‌ಆಮ್ಲ ಬ್ಯಾಕ್ಟೀರಿಯಾ 
ಗಳ ವಿಶಿಷ್ಟತೆಯಾಗಿದೆ. ಗ್ಲೂಕೋಸ್‌ನಿಂದ ಉಂಟಾಗುವ ಉತ್ಪನ್ನಗಳು, ನಿಶ್ಚಿತ 
ಮೋಲಾರ್‌ ಅನುಪಾತ-1:1:1ದಲ್ಲಿ ಲ್ಯಾಕ್ಟಿಕ್‌ಆಮ್ಲ್ಲ ,ಇಥನಾಲ್‌ ಮತ್ತುಲಲ್ಯಿಗಳು 


32 ಸೂಕ್ಷ ಜೀವಿಗಳ ಜೀಲದ್ರವ್ಯ.,.... ಕಾರ್ಯಸಂಬಂಧ 


ಚಿತ್ರ 6.12 ರಲ್ಲಿ ತೋರಿಸಿರುವಂತೆ, ಮೂರು ಅಂತ್ಯ ಉತ್ಪನ್ನಗಳ 
ಮೋಲಾರ್‌-ಸಮಾನನೆಯು, 6-ಘಾಸ್ಟೋಗ್ಲೂಕೊನೇಟ್‌ನ ವಿಭಜನೆ ಉಂಟಾಗುವ 
ರೀತಿಯ ಪರಿಣಾಮವಾಗಿದೆ. ಪೆಂಟೋಸ್‌ ಫಾಸ್ಟೇಟ್‌ನ್ನುತ್ಬಾದಿಸುವ ಈ ಮಧ್ಯ 


ಗ್ಲೂ ಕೋಸ್‌ 


ATP 
ADP 


ಗ್ಲೂಕೋಸ್‌-6-ಫಾಸ್ಟ್ರೇಟ್‌ 


NAD 
ಹ 
pe pS 
6-ಫಾ ಶ್ಪೇಗ್ಲು ಕೊನಿಕ್‌ ಆಮ್ಲ 


NAD 
NADH, 
| Co, ಪೆಂಟೋಸ್‌ ಫಾಸ್ಪೇಟ್‌ ky 
+P, 
ARMA | ಅಸಿಟೈಲ್‌ ಫಾಸ್ಟೇಟ್‌ 
NAD p -p, NADH 
sous) kd * KA NAD 
pel pad ದ್‌್‌ 
1, 3 - ಡೈಫಾಸ್ಟೋಗ್ಲಿಸೆರಿಕ್‌ ಅವ್ಲು ಅಸಿಟಾಲ್ಡಿ ಹೈಡ್‌ 
ADP NADH, 
ATP NAD 
- ಹಾಸ್‌ 
3 - ಫಾಸ್ಟೋಗ್ಲಿಸೆರಿಕ್‌ ಆಮ್ಲ ಇಥೆನಾಲ್‌ 
೦ 


NABH, 
NAD 


ಲ್ಯಾಕ್ಟಿಕ್‌ ಆಮ್ಲ 
ಚಿತ್ರ "6.12: ಬ್ಯಾಕ್ಟೀರಿಯಾಗಳಿಂದ ಗ್ಲೂಕೋಸ್‌ ಭಿನ್ನಲ್ಯಾಕ್ಟಿಕ್‌ ಹುದುಗುವಿಕೆ ಅಂತ್ಯ 
ಉತ್ಪನ್ನಗಳನ್ನು ದಪ್ಪವಾಗಿ ಸೂಚಿಸಲಾಗಿದೆ. 
ಗ್ಲೂ ಕೋಸ್‌--ಎಲ್ಯಾಕ್ಟಿಆಮ್ಲ ಇಥನಾಲ್‌--C೦, 
ವರ್ತಿಯ ಉತ್ಕರ್ಷಕ ಡೀಕಾರ್ಬಾಕ್ಸಿಲೀಕರಣದಿಂದ ೦ಲ್ಕಅನ್ನು ಪಡೆಯಲಾಗುತ್ತದೆ. 
ಒಂದು ನಿರವಯವ ಪಾಸ್ಟೇಟನ್ನು ಗ್ರಹಿಸುವುದರಿಂದ ಪೆಂಟೋಸ್‌ ಪಾಸ್ಟೇಟ್‌, 
ಅಸಿಟೈಲ್‌ ಪಾಸ್ಟ್ರೇಟ್‌ ಮತ್ತುಗ್ಲೆಸೆರಾಲ್ಲಿಹೈಡ್‌-3-ಪಾಸ್ಟೇಟ್‌ ಆಗಿ ಬಿರಿಯುತ್ತದೆ 


ಸೂಕ್ಷ್ಮಜೀವಿಗಳ... ಉತ್ಪಾದನೆ ಮತ್ತು ವರ್ಗಾವಣೆ 37 


ಎರಡು ಅಣುಕ್ರಮ ಅಪಕರ್ಷಣೆಗಳಿಂದ, ಅಸಿಟ್ಟೈಲ್‌ ಘಾಸ್ಟೇಟ್‌ನಿಂದ ಇಥನಾಲ್‌ 
po 
ಆಗುತ್ತದೆ; ಈ ಅಪಕರ್ಷಣೆಗಳು, ಪೆಂಟೋಸ್‌ ಫಾಸ್ಪೇಟ್‌ ಮತ್ತು 0೦೦, ಆಗಿ 
Kd 


ಗ್ಲೂಕೋಸ್‌-6- ಫಾಸ್ಪೇಟ್‌ ಪರಿವರ್ಶಿತಗೊಳ್ಳುವಾಗ ಉಂಟಾಗುವ ಎರಡು 


ಗೂ ಕೋಸ್‌ 


ತ 


ATV 
ಶಾ ADP 


ಗ್ಲೂಕೋಸ್‌ - 6 - ಫಾಸ್ಟ್ರೇಟ್‌ 
NAD 


NAIM 
6 - ಫಾಸ್ಟೋಗ್ಲೊಕೊನಿಕ್‌ ಆಮ್ಲ 
pS | —H,0 
+ 
2 ಕೀಟೋ-3 ಡಿಆಕ್ಷಿ-6- ಫಾಸ್ಲೋಗೂ ಕೊನಿಕ್‌ ಆಮ್ಲ 
~ ಡೆ ಬ ೧ ೯ 
ಪೈರುವಿಕ್‌ ಆಮ್ಲ ಗ್ಲಿಸೆರಾಲ್ಡಿ ಡೈಡ್‌-3-ಫಾಸ್ಟ್ರೇಟ್‌ 
| 2107, ಎಂಬ್ರೆನ್‌ ಮೇಯ 
2ATP [101,ಆಕೆ avi 
ಅಸಿಟಾಲಿ ಹೆಡ್‌ 3-00೦, ಹ ಹಾಫ್‌ ಮಾರ್ಗ 
NADH, 
{sao ಪೈರುವಿಕ್‌ ಆಮ್ಲ 
ಇಥೆನಾಲ್‌ 


ಚಿತ್ರ 6.13: ಬ್ಯಾಕ್ಟೀರಿಯಮ್‌ ಜೈಮೊಮೊನಾಸ್‌ ಲಿಂಡ್ಲೆರಿಯಿಂದ ಆಗುವ 
ಗ್ಲೂಕೋಸ್‌ದ, ಮದ್ಯಸಾರದ ಹುದುಗುವಿಕೆ ಉಂಟಾಗುವ ರೀತಿ, ಅಂತ್ಯ ಉತ್ಪನ್ನಗಳನ್ನು 
ದಪ್ಪಕ್ಷರಗಳಲ್ಲಿ ತೋರಿಸಲಾಗಿದೆ. 


ಉತ್ಕರ್ಷಣೆಗಳನ್ನು ಸಮತೋಲನ ಮಾಡುತ್ತವೆ. ಎಮ್ನೆನ್‌_ಮೇಯರ್‌ಹಾಫ್‌ 


4 
ಮಾರ್ಗದ ಮುಂದಿನ ಪ್ರತಿಕ್ರಿಯೆಗಳ ಮೂಲಕ ಗ್ಲಿ ಸೆರಾಲ್ಲಿ ಹೈಡ್‌..3- ಫಾಸ್ಪೇಟ್‌ 
ಪೈರುವಿಕ್‌ ಆಮ್ಲವಾಗಿ ಮಾರ್ಪಾಟು ಹೊಂದುತ್ತದೆ ಮತ್ತು ನಂತರ ಲ್ಯಾಕ್ಟಿಕ್‌ 


ಆಮ್ಲವಾಗುತ್ತದೆ. ಈ ಪ್ರತಿಕ್ರಿಯೆಯಲ್ಲಿ ಎರಡು ಶಕ್ತಿಭರಿತ ಬಂಧಗಳು ಉಂಟಾ 
ದರೂ, ರ್ಗ ಯ ಒಟ್ಟು ಉತ್ಪಾದನೆಯು ಒಂದು ಮೋಲ್‌ ಗ್ಲೂಕೋಸ್‌ಗೆ 
ಒಂದು ಮೋಲ್‌ ಇರುತ್ತದೆ; ಏಕೆಂದರೆ, ಅಸಿಟೈಲ್‌ ಫಾಸ್ಪೇಟ್‌ ಮಧ್ಯವರ್ತಿಯು 
ಇಥನಾಲ್‌ ಆಗಿ ಅಪಕರ್ಷಿತವಾಗುವಾಗ ಅದರ ಶಕ್ತಿಭರಿತ ಬಂಧವು ಕಳೆದು 
ಹೋಗುತ್ತದೆ. 


34 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಹೆಕ್ಸೋಸ್‌ ಮೋನೋಪಾಸ್ಟೇಟ್‌ ಮಾರ್ಗದ ಬೇರೆ ಭಿನ್ನತೆಯು, ಎನ್ಸ್‌ನರ್‌ 
ಡೌಡೊರೊಫ್‌ ಮಾರ್ಗವಾಗಿದೆ. ಇದು,ಬ್ಯಾಕ್ಟೀರಿಯಮ್‌ ಜೈ ಮೊನಾಸ್‌-ಲಿಂಡ್ಲೆರಿ 
“ಯಿಂದ ಉಂಟಾಗುವ, ಗ್ಲುಕೋಸ್‌ನ ಮಧ್ಯಸಾರದ ಹುದುಗುವಿಕೆಯಲ್ಲಿ ಉಂಟಾಗು 
ತ್ತದೆ. 

ಈ ಸಂದರ್ಭದಲ್ಲಿ, 6-ಪಾಸ್ಟ್ಫೋಗ್ಲೂಕೊನೇಟ್‌ ನಿರ್ಜಲಗೊಳ 
ನಂತರ ಒಂದು ಗ್ಲಿ ಸೆರಾಲ್ಲಿ ಹೈಡ್‌-.3-ಪಾಸ್ಟೆ ಟ್‌ ಅಣುವಾಗಿ ಮತ 
ಪೈರುವೇಟ್‌ ಅಣುವಾಗಿ ಬಿರಿಯುತ್ತದೆ. ಈಸ್ಟ್‌ನಿಂದ ಉಂಟಾಗುವ 
ಹುಳಿಸುವಿಕೆಯಲ್ಲಿರುವಂಥ ಪ್ರತಿಕ್ರಿಯೆ ಶ್ರೇಣಿಯ ಮೂಲಕ ಪೈರುವೇಟ್‌ನಿಂದ 
ಇಥನಾಲ್‌ ಮತ್ತು €೦, ಉಂಟಾಗುತ್ತದೆ. 


ಪರ್ಯಾಯ ಮಾರ್ಗಗಳು: €,-C, ಸೀಳುವಿಕೆ 


ಬೈಫಿಡೊಬ್ಯಾಕ್ಟ್ರೀರಿಯಮ್‌ ಜಾತಿಯ ಬ್ಯಾಕ್ಟೀರಿಯಾಗಳು, ಗ್ಲುಕೋಸನ್ನು 
ಹುದುಗಿಸುತ್ತವೆ. ಇದರಿಂದ ಲ್ಯಾಕ್ಟಿಕ್‌ಆಮ್ಲ ಹಾಗೂ ಅಸಿಟಿಕ್‌ಆಮ್ಲಗಳ ಮಿಶ್ರಣ 
ಉಂಟಾಗುತ್ತದೆ. ಹುದುಗುವಿಕೆಯು ಯಾವ ರೀತಿ ನಡೆಯುತ್ತದೆ ಎಂಬುದು 
ಇತ್ತೀಚೆಗೆ ಸ್ಪಷ್ಟವಾಗಿದೆ (ಚಿತ್ರ 6.14). ಪಾಸ್ಟಾರಿಲೀಕರಣದ ನಂತರ ಎಮ್ಮೆನ್‌- 
ಮೇಯರ್‌ಹಾಫ್‌ ಮಾರ್ಗದಲ್ಲಿಯಂತೆ ಗ್ಲೂಕೋಸ್‌, ಫ್ರಕ್ಟೋಸ್‌-€-ಫಾಸ್ಟ್ರೇಟ್‌ 
ಆಗಿ ಮಾರ್ಪಾಟು ಹೊಂದುತ್ತದೆ. ನಿರವಯವ ಫಾಸ್ಟೇಟ್‌ದ ಗ್ರಹಿಕೆಯಿಂದ, ಈ 
ಮಧ್ಯವರ್ತಿಯು ತಕ್ಷಣ ಬಿರಿಯುತ್ತದೆ. ಅನಂತರ ಅಸಿಟೈಲ್‌ - ಪಾಸ್ಟ್ರೇಟ್‌, 4 
ಇಂಗಾಲ ಸಕ್ಕರೆ, ಮತ್ತುಎರಿಥ್ರೊಸ್‌-4-ಪಾಸ್ಟೇಟ್‌ಗಳು ಉತ್ಪಾದನೆಯಾಗುವುವು. 
ಇನ್ನೊಂದು ಫ್ರಕ್ಟೋಸ್‌-6-ಪಾಸ್ಪೇಟ್‌ ಅಣುವಿನೊಂದಿಗೆ ಎರಿಥ್ರೊಸ್‌-4- 
ಪಾಸ್ಟೇಟ್‌ದ ಪ್ರತಿಕ್ರಿಯೆಯಿಂದ ಪ್ರಾರಂಭವಾಗುವ ಪುನರ್‌ಜೋಡಣೆಗಳ ಸಂಕೀರ್ಣ 
ಡಾ 
ಶ್ರೇಣಿಗಳಿಂದ ಗ್ಲಿಸೆರಾಲ್ಲಿ ಹೈಡ್‌-3._ಪಾಸ್ಪೇಟ್‌ ಮತ್ತು ಹೆಚ್ಚು ಆಸಿಟ್ಟೆಲ್‌ - 
ತ ೧ ಇಲ ತ ಆ ಫ್ಯಾ ಚ ಲ 

ಪಾಸ್ಟೇಟ್‌ಗಳುಂಟಾಗುತ್ತವೆ. ಗ್ರಿಸೆರಾಲ್ತಿಹೈಡ್‌-3-ಪಾಸ್ಟೇಟ್‌ ಲ್ಯಾಕ್ಟಿಕ್‌ಆಮ್ಲ 
ವಾಗಿ ಮತ್ತು ಅಸಿಟ್ಟೆಲ್‌ ಪಾಸ್ಟೇಟ್‌ ಅಸಿಟಿಕ್‌ಆಮ್ಲವಾಗಿ ಮಾರ್ಪಾಟು ಹೊಂದು 
ತ್ತದೆ. ಈ ಹುದುಗುವಿಕೆಯ ಒಟ್ಟು ಸಮೂೊಕರಣವು ಈ ರೀತಿ ಇದೆ : 


2 ಗ್ಲೂಕೋಸ್‌ 3 ಅಸಿಟಿಕ್‌ಆಮ್ಲ-/-2 ಲ್ಯಾಕ್ಟಿಕ್‌ ಆಮ್ಲ 


ಶಕ್ತಿ ಉತ್ಪಾದನೆಯ ವಿಷಯದಲ್ಲಿ, ಇದು ಹೋಮೊಲ್ಯಾಕ್ಟಿಕ್‌ ಹುದುಗುವಿಕೆ 


ಗಿಂತ ಮೇಲ್ಮಟ್ಟದಲ್ಲಿದೆ; ಏಕೆಂದರೆ,ಪ್ರತಿ 2ಮೋಲ್‌ ಗ್ಲೂಕೋಸ್‌ದ ಹುದುಗುವಿಕೆ 


ಯಿಂದ ಒಟ್ಟು 5 ಮೋಲ್‌ ATPಯು ಉತ್ಸಾದಿತವಾಗುತ್ತದೆ. 


ಸೂಕ್ಷ್ಮಜೀವಿಗಳ... ಉತ್ಪಾದನೆ ಮತ್ತು ವರ್ಗಾವಣೆ 35 
ಸಾರಜನಕಯುಕ್ತ ಸಾನಯನ ಸಂಯುಕ್ತಗಳೆ ಹುದುಗುವಿಕೆಗಳು 

ಕ್ಲೊ ಸ್ವಿಡಿಯಂ ಜಾತಿಯ ಅವಾಯುಜೇವಿ ಬೀಜಕಣ ಉತ್ಪಾದಕ ಬ್ಯಾಕ್ಟೀರಿಯಾ 
ಗಳು ಹುದುಗುವಿಕೆ ಜೀವದ್ರವ್ಯಪರಿಣಾಮ ಅಥವಾ ಚಯಾಪಯಕ್ರಿಯೆಯ 
ಸೂತ್ರದ ಮೇಲೆ ಅಸಂಖ್ಯಾತ ವೈವಿಧ್ಯತೆಗಳನ್ನು ತೋರಿಸುತ್ತವೆ. ಈಗಾಗಲೇ 

2 ಗ್ಲೂಕೋಸ್‌ 

೧೧೨ 
2ATY 
~sLADP 


. 2 ಗ್ಲೂಕೋಸ್‌ - 6- ಫಾಸ್ಪೇಟ್‌ 


£ 








ಒಟ ಲ್‌ 
| 
( ಸ —Y 
ಎರಿಥ್ರೊಸ್‌ - 4 - ಫಾಸ್ಫೇಟ್‌ ಅಸಿಟ್ಟೆಲ್‌ ಫಾಸ್ಪೇಟ್‌ 
ADP 
> ATP 
ವಿ ba} ಸೆ ಜಡ್‌ 
ಹೆಪ್ಪೋಸ್‌ ಫಾಸ್ಟ್ರೇಟ್‌ * ಟ್ರಯೋಸ್‌ ಫಾಸ್ಟೀಟ್‌ ಅಸಿಟಿಕ್‌ ಅನ್ನು 
ಬು 3) pe ps ಲಿ 
ಸ ಟ್‌ 
pe) 
2 ಅಸಟೈಲ್‌ ಫಾಸ್ಪೇಟ್‌ 2 ಗ್ಲಿಸೆರುಲ್ಲಿ ಹೃಡ್‌ -3 - ಫಾಸ್ಟೇಟ 
€s ₹೪ ~ 
ಆ [ap 11011. ಎಂಬೆ ನ್‌ ಮೇಯರ್‌ 
2ATP 4ATP ಡಿ 
ಕ 2NAD ಹಾಫ್‌ ಮಾರ್ಗ 
2NADH, 
2 ಅಸಿಟಿಕ್‌ ಆಮ್ಲ 


2 ಲ್ಯಾಕ್ಟಿಕ್‌ ಅನ್ಲು 

ಚಿತ್ರ 6.14: ಬೈಫಿಡೊಬ್ಯಾಕ್ಟೀರಿಯಮ್‌ನಿಂದ ಗ್ಲೂಕೋಸ್‌ ಹುದುಗುವಿಕೆಯ ಮಾರ್ಗ 
ಅಂತ್ಯ - ಉತ್ಪನ್ನಗಳನ್ನು ದಪ್ಪಕ್ಷರಗಳಲ್ಲಿ ತೋರಿಸಲಾಗಿದೆ, 
ಚರ್ಚಿಸಿದ ಸಕ್ಕರೆಗಳ ಬ್ಯುಟೆರಿಕ್‌ ಆಮ್ಲ ಹುದುಗುವಿಕೆಯ ಜೊತೆಗೆ ಹಲವು 
ಕ್ಲೊಸ್ಟ್ರಿಡಿಯಾಗಳು ಅಮೈನೊಆಮ್ಹ್ಮಗಳನ್ನು ಹುದುಗಿಸಬಲ್ಲವು. ಈ ಹುದುಗುವಿಕೆ 
ಗಳು ಶಕ್ತಿಯನ್ನು ಪಡೆಯುವ ಏಕೈೆಕ ಮಾರ್ಗವಾಗಿ ಉಪಯೋಗ ಹೊಂದುತ್ತವೆ 
ಅಥವಾ ಕೆಲವು ಪ್ರಭೇದಗಳಲ್ಲಿ ಸಕ್ಕರೆ ಹುದುಗುವಿಕೆಗೆ ಬದಲಾಗಿ ಉಪಯೋಗ 
ವಾಗುತ್ತವೆ, 


36 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಕ್ಲೊ ಸ್ಟ್ರಿಡಿಯಾಗಳಲ್ಲಿ ಅಮೈನೊ ಆಮ್ಲ ಹುದುಗುವಿಕೆಯ ವಿಧವಾದ ಸ್ಟಿಕ್‌ 
ಲ್ಯಾಂಡ್‌ ಪ್ರತಿಕ್ರಿಯೆ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಒಂದು, ಯಣಕಣ ದಾತವಾಗಿ 
ಮತ್ತೊಂದು ಯಣಕಣ ಗ್ರಾಹಕವಾಗಿ ವರ್ತಿಸುವ ಅಮ್ಮ ನೊ ಆಮ್ಲಗಳ ಒಂದು ಜೋಡಿ 
ಯನ್ನು ಹೊಂದಿರುವ ಉತ್ಕರ್ಷಣೆ - ಅಪಕರ್ಷಣೆ ಜೊತೆಗೂಡುವಿಕೆಯೇ ಸ್ಟಿಕ್‌ಲ್ಕಾಂಡ್‌ 
ಪ್ರತಿಕ್ರಿಯೆ ಯೆಂದು ಅರ್ಥವಿವರಣೆ ನೀಡಬಹುದು. ಇದಕ್ಕೆ ಒಂದು ಉದಾಹರಣೆ 
ಈ ರೀತಿಯಿದೆ: ಅಮೋನಿಯ, ಅಸಿಟಿಕ್‌ ಆಮ್ಲ ಮತ್ತು €೦, ಗಳನ್ನು ಉತ್ಪಾದಿ 


ಹಾಗೂ ಗ್ಗೆ ಸಿನ್‌ಗಳ ಹುದುಗುವಿಕೆ. 


ಣಿ 


ಭಿ 
₹1 
(6 
(3 
£3) 
ಜ್ಜ 


ಅಲನಿನ್‌-/-2 ಗ್ಲೈಸಿನ್‌ --21,0--3 ಆಸಿಟಿಕ್‌ ಅಮ್ಲ -+-3NH,4-C೦, 


" CH,CHNH,COOH 
NAD 
ನರಿ ತ 2CH,COOH + 2NH, 


NADH, 
CH;CO::OOH + NH, 


NAD 
೬(0-ಸಿ-511 ( NAD 
IS ADH, 


CH,;CO0-S-CoA + CO, 2NADH, 
+P, 
—CoA SH 
2CH,NH,COOH 
CH, ಟು 
COO-P ಸೆ. ಸನ್‌ ಅಪಕೆರ್ಷ 
ADP ೧೮ 

~~ ATP 

CHCOOH 


ಓ ಎಅಲನೀನ್‌ ಉತ್ಕರ್ಷಣೆ 
ಚಿತ್ರ 6.15: ಕ್ಲೊಸ್ಟ್ರಿಡಿಯಗಳಲ್ಲಿ, ಹುದುಗುವಿಕೆ ಶಕ್ತಿ.ಉತ್ಪಾದಕೆ ಜೀವದ್ರವ್ಯಪರಿಣಾಮ 
ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆ:ಯ ವಿಧಾನವಾಗಿ, ಸ್ಟಿಕ್‌ಲ್ಯಾಂಡ್‌ ಪ್ರತಿಕ್ರಿಯೆಯ ರಚನೆ. 
ಈ ಉದಾಹರಣೆಯಲ್ಲಿ, 1-ಅಲನಿನ್‌ ಯಣಕಣ ದಾತವಾಗಿಯೂ, ಗ್ಲೈಸಿನ್‌ ಯಣಕಣ ಗ್ರಾಹಕ 
ವಾಗಿಯೂ ವರ್ತಿಸುತ್ತವೆ, ಎರಡೂ ಅಸಿಟಿಕ್‌ ಆಮ್ಲವಾಗಿ ಮಾರ್ಪಾಟು ಹೊಂದುತ್ತವೆ 


ಈ ನಿರ್ದಿಷ್ಟ ಸಂದರ್ಭದಲ್ಲಿ, ಅಲನಿನ್‌ ಖುಣಕಣ ದಾತವಾಗಿ ವರ್ತಿಸುತ್ತದೆ 
ಮತ್ತು ಇದು ಪೈರುವಿಕ್‌ ಆಮ್ಲದ ಮೂಲಕ 0೦, ಮತ್ತು ಲಂ%& ಆಗಿ ಉತ್ಕರ್ಷಿತ 
ವಾಗುತ್ತದೆ. ಮುಂಚೆಯೆ: ತಿಳಿಸಿರುವ ರೀತಿಯಲ್ಲಿ ೦ಂಸಿಯಿಂದ &೫₹ಯನ್ನು 
ಉತ್ಪಾದಿಸಬಹುದು. ಈ ಪ್ರತಿಕ್ರಿಯೆಯ _ ಜೊತೆಗೆ 1%&್ರಗೆ ಖುಣಕಣಗಳ 
ವರ್ಗಾವಣೆಯುಂಟಾಗುತ್ತದೆ. ಗ್ಲೈಸಿನ್‌ನ ಎರಡು ಅಣುಗಳನ್ನು ಅಸಿಟಿಕ್‌ ಆಮ್ಲ 
ಮತ್ತು ಅಮೊನಿಯ ಆಗಿ ಅಪಕರ್ಷಿಸುವುದರಿಂದ, ೫0, ಪುನರುತ್ಕರ್ಷಣೆ 
ಹೊಂದುತ್ತದೆ (ಚಿತ್ರ 6.15). 


ಸೂಕ್ಷ್ಮಜೀವಿಗಳ ಉತ್ಪಾದನೆ ಮತು 


ಕೊಸಿಡಿಯಗಳು ಏಕ ಅಮ್ಕೆನೊ ಆಮ್ಲಗಳನ್ನೂ ಹುಡುಗಿಸಬಲ್ಲವು. 
ಆ » ಲ i 
ಇಂತಹ ಪ್ರತಿಕ್ರಿಯೆಗಳಿಗೆ, ಪೊ ) ಪಿಯೊನಿಕ್‌ ಆಮ್ಲವನ್ನು ಉತ್ಪಾದಿಸುವ ಧಥ್ಲಿಯೊ 
ನನ್‌ ಹುದುಗುವಿಕೆಯು ಉದಾಹರಣೆಯಾಗಿದೆ : 


CH;CHOHCHNH;COOH-LH,0— 
CH,CH;COOH-! H,1-C0,--NH, 


ಮತ್ತು ಬ್ಯುಟಿರಿಕ್‌ ಹಾಗೂ ಅಸಿಟಿಕ್‌ ಆವ್ಲುಗಳು ಉತ್ಪಾದನೆ ಆಗುವ 
ಗ್ಲುಟಾಮೇಟ್‌ನ ಹುದುಗುವಿಕೆ ಯೂ ಉದಾಹರಣೆಯಾಗಿದೆ : 


2HOGCCH.,CH,CHNH,COOH-2H,0-— 
CHCH,CHCOOH-2CH,;COO0H--2C0, -2NH 


ಕ 


ಯೂರಿಕ್‌ ಆಮ್ಲ. ಯುರಾಸಿಲ್‌, ಅಲ್ಲಾಂಟಾಯ್‌ನ್‌ ಮತ್ತು ಸಿಕೊಟಿನಿಕ್‌ 
ಆಮ್ಲಗಳಂಥ ಉಂಗುರ ಸಂಯುಕ್ತಗಳ ಹುದುಗುವಿಕೆಯಿಂದ, ಕೆಲವು ಕೊಸ್ಟ್ರಿಡಿಯ 
ಮತ್ತು ಇತರ ಅವಾಯುಜೀವಿ ಬ್ಯಾಕ್ಟೀರಿಯಾಗಳು ಶಕ್ತಿಯನ್ನು ಪಡೆಯುತ್ತವೆ. 


ಇಥನಾಲ್‌-ಅಸಿಟ5* ಆಮ್ಲ ಹುದುಗುವಿಕೆ 


ಕೊ ಸಿಡಿಯಲ್‌ ಹುದುಗುವಿಕೆಗಳಲ್ಲಿ ಕೊಸ್ಸಿಡಿಯಂ ಕೂ ಯ್ಕೇರಿಯು ನಡೆ 
ಬ್ರ ವ ಟೆ ೧ ವ. 
ಸುವ ಹುದುಗುವಿಕೆ ಪ್ರಮುಖವಾಗಿದೆ. ಇದು ತನ್ನ ಬೆಳವಣೆಗೆ ಶಕ್ತಿಯನ್ನ. 
ಇಥನಾಲ್‌ ಮತ್ತು ಅಸಿಟಿಕ್‌ ಆಮ್ಲಗಳ ಖರ್ಚಿನಲ್ಲಿ ಮೇಧಾಮ್ಲಗಳ ಸಂಶ್ಲೇಷಣೆ 
[ae ಕಾ foe) a 
ಯಿಂದ ಪಡೆಯುತ್ತದೆ. ಅಸಿಟಿಕ್‌ ಆಮ್ಲವು ಹೆಚ್ಚಾಗಿದ್ದಾಗ, ಬ್ತಟಿರಿಕ್‌ 


ಆಮ್ಲ ವೇ ಮುಖ್ಯ ಉತ್ಪನ್ನ 


CH;CH;,0H-+-CH;COOH—CH;CH,CH,COOH : H,O 
ಇಥನಾಲ್‌ ಹೆಚ್ಚಾಗಿದ್ದಾಗ, ಕ್ಯಾಪ್ಟ್ರೊಯ್ಸ್‌ ಆವ್ಲುವೇ ಮುಖ್ಯ ಅಂತ್ಯ 
ಉತ್ಪನ್ನ. 


2CH;CH,0H-+-CH;COOH + CH,CH;CH,CH;CH,COOH--2H,0 
ಬ್ಯುಟೆರಿಕ್‌ ಆಮ್ಲ ಉಂಟಾಗುವಿಕೆಯ ಜೀವರಾಸಾಯನಿಕ ವಿಧಾನವನ್ನು ಚಿತ್ರ 6.16 
ರಲ್ಲಿ ತೋರಿಸಲಾಗಿದೆ. 


38 ಸೂಕ್ಷ್ಮಜೀವಿಗಳ ಜೀವದ್ರವ್ಯ. ,.,, ಕಾರ್ಯಸಂಬಂಧ 


ವಾಯುಜೀವಿ ಉಸಿರಾಟಿದ ಜೀವರಸಾಯನಶಾಸ್ತ್ರ 


ವಾಯುಜೀವಿ ಉಸಿರಾಟದಲ್ಲಿ, ಅಣುರೂಪದ ಆಮ್ಲಜನಕದ ಅಪಕರ್ಷಣೆಯ 
ಜೊತೆಗೆ, ಮೂಲಪದಾರ್ಥದ ಉತ್ಕರ್ಷಣೆ ಉಂಟಾದರೂ, ಜೊತೆಗೂಡುವಿಕೆ 
ಬಹು ವಿರಳವಾಗಿನೇರವಾದದ್ದಾಗಿರುತ್ತದೆ. ಬದಲಾಗಿ, ಮೂಲಪದಾರ್ಥದಿಂದ 
ಎಕಿದ ಮಣಕಣಗಳು, ಸುಲಭವಾಗಿ ಹಿಮ್ಮುಖವಾಗುವಂಥ ಉತ್ಕರ್ಷಣೆ 
ಮತ್ತು ಅಪಕರ್ಷಣೆಗಳಿಗೆ ಒಳಗಾಗಬಲ್ಲಂಥ ಮಧ್ಯವರ್ತಿ ವಾಹಕಗಳ ಶ್ರೇಣಿಯ 


i 
ತ್ವ 


ಟಾಲಿ ಹೆಡರ್‌ 
ಅಸಿಟಾಲಹೃಡ್ಟ CoA-SH 


5. (111-511 ಅಸನ ಟ್‌ 
ಮಾಂ) ಆಸಿಟ್ಟಲ್‌-$. ಹ ತಟ ಅಸಿಟೀಟ 


A 





22H I z2H 
ಕ್ಯಾಪ್ರೂಟ್‌ 
ಕ್ರೊಟೊನಿಲ್‌-$-CoA 8-ಹೈಡ್ವಾಕ್ಸಿ ಲ್ಯುಟೆರಿಕ್‌. 
Ka Ne] ’ 


ಚಿತ್ರ 6.16; ಕ್ಲೊಸ್ವಿಡಿಯಂ ಕ್ಲುಯ್ತೆರಿಯಲ್ಲಿ ಮೇಧಾಮ್ಲದ ಸಂಶ್ಲೇಷಣೆ 


ಮೂಲಕ ಹಾದುಹೋಗುತ್ತವೆ. ಇದು, ಅಂತ್ಯ ಆಕ್ಸಿಡೇಸ್‌ ಮಧ್ಯಸ್ಥಿಕೆಯಿಂದ. 
ತನ್ನ ಅಪಕರ್ಷಣೆಗೊಂಡ ಸ್ಥಿತಿಯಲ್ಲಿ ಶ್ರೇಣಿಯ ಅಂತ್ಯವಾಹಕವು ಆಮ್ಲಜನಕ 
ದೊಂದಿಗೆ ಪ್ರತಿಕ್ರಿಯೆ ನಡೆಸುವವರೆಗೂ ಉಂಟಾಗುತ್ತದೆ. ಹಿಮ್ಮುಖವಾಗದಂಥ 
ಈ ಅಂತ್ಯ ಉತ್ಕರ್ಷಣೆಯಿಂದ, ವಾಹಕಗಳ ಒಟ್ಟು ಸರಪಣಿಯು ಪುನರುತ್ಕರ್ಷಿತ 
ವಾಗುತ್ತದೆ ಮತ್ತು ಆಮ್ಲಜನಕವು ನೀರಾಗಿ ಅಪಕರ್ಷಿತವಾಗುತ್ತದೆ. ಮೂಲ 
ಪೆದಾರ್ಥದ ಉತ್ಕರ್ಷಣೆ ಮತ್ತು ನೀರಿನ ಆಪಕರ್ಷಣೆಗಳ ಮಧ್ಯೆ ಮಧ್ಯಸ್ಥಿಕೆ ವಹಿ 
ಸುವ ವಾಹಕಗಳ ಪ್ರತಿಕ್ರಿಯೆಯನ್ನು ಉಸಿರಾಟದ ಯಣಕಣ ವರ್ಗಾವಣೆ ಸರಪಣಿ ಎನ್ನು 
ತ್ತಾರೆ. ಇಂಥ ವರ್ಗಾವಣೆ ಸರಪಣಿಯ ಕಾರ್ಯನಿರ್ವಹಣೆಯನ್ನು ಚಿತ್ರ 6.17 


ರಲ್ಲಿ ತೋರಿಸಲಾಗಿದೆ. 


ಸೂಕ್ಷ್ಮಜೀವಿಗಳೆ,,... ಉತ್ಪಾದನೆ ಮತ್ತು ವರ್ಗಾವಣೆ 39 


ಉಸಿರಾಟದ ಯಣಕಣ ವರ್ಗಾವಣೆ ಸರಪಣಿಯ ಕೋಶದಂತರದ ಸ್ಮಾನ 
ನಿರ್ದೇಶನ 


ಅವುಗಳಲ್ಲಿ. ಹೆಚ್ಚಿನ ಲಿಪಿಡ್‌ ಅಂಶವಿರುವ ಗಟ್ಟಿ ವ ಟ್ರಿ ಕ್ಸ್‌ ನೊಂದಿಗೆ ಭೌತಿಕ 
ವಾಗಿ ಜೊತೆಯಾಗಿರುವ ಪ್ರತ್ಯೇಕ ಕಿಣ್ವಗಳು ಮತ್ತು ಜುಣಕಣವಾಹಕಗಳು ಹೆಚ್ಚಿನ 

ವ 2೫ 
ಸಂಖ್ಯೆಯಲ್ಲಿರುತ್ತವೆ. ಈ ವಿವಿಧ-ಅಂಶ ವ್ಯವಸ್ಥೆಯು ಎಕಪಟಲಗಳಲ್ಲಿರುತ್ತದೆ 


AH, ವಾಹಕ 10%-__ -ವಾಹೆಳ11red ವಾಹಕ lox HO 
k ತೆಣ್ವ 1 ¥ 4 *ಣ್ವ 11 ಇ 8 ಕಿಣ್ವ 11] ॥[ಆಂತ್ಯ ಆಕ್ಸಿಡೇಸ್‌ 
A ವ ವಾಹಳ red © “30 


re 


t 


ಚಿತ್ರ 6.17: ಉತ್ಕರ್ಷಿಸಲು ಆಗುವ ಮೂಲಪದಾರ್ಥವಾದ ಸಿಟ್ಮನ ಡಿದೈಡೋಜಿನೀಕರಗ 
ಮತ್ತು ಅಣುರೂಪದ ಅವ್ಲು ಎ ನೀರಾಗಿ ಅಪಕರ್ಷಣೆ ಹೊಂದು ವುದಕ್ಕೆ ಸಂಬಂಧಿಸಿದ 


ಉಸಿರಾಟದ ಖುಣಕಣ ವರ್ಗಾವಣೆಯನ್ನು ಪ್ರತಿನಿಧಿಸುವ ಚಿತ್ರ. 


3 


ನಿಜಕೇಂದ್ರೀಯ ಕೋಶಗಳಲ್ಲಿ. ಈ ಏಕಪಟಲಗಳು ಮೈಟೊ ಾಇಕೊಂಡ್ರಿಯಗಳಲ್ಲಿರು 
ತ್ತವೆ. ಪೂರ್ವಕೇಂದ್ರೀ ೀಯ ಕೋಶಗಳಲ್ಲಿ, ಅವು ಕೋಶಪಃ ಅಥವಾ ಆದರ 


ಓರೆ ಚೀಲಗಳಲ್ಲಿರುತ್ತವೆ (10ನೇ ಅಘ್ಯಾಯನೋಡಿ೨). ವಾಯು ಜೀವಿ ಬ್ಯಾಕ್ಟೀರಿ 
ಯಮ್‌ನ ಕೋಶಗಳು ವಿಘಟನೆ detent ಮುಂಚೆ ಅವಿಚ್ಛಿನ್ನ ಪಾ ಗಿದ್ದ ಪಟಲ 

ವ್ಯವಸ್ಥೆಯ ತುಂಡುಗಳನ್ನು ನಿರ್ದಿಷ್ಟ ಭಾಗವಾಗಿ, ಕೋಶ ಸಾರದ ಕೀಂದ್ರಾಪಗ (ಮನ 
ವಯಾ ನಾನ ಬೇರ್ಪಡಿಸಬಹುದು. 


ಉಸಿರಾಟದ ಯಣಕಣ ವರ್ಗಾವಣೆ ಸರಪಣಿಯ ಜೀವರಸಾಯನಶಾಸ್ತ್ರೀಂ 
ಎಶ್ಲೆ *ಷಣೆಯು, ಅದರ ಭೌತಿಕ ರಚನೆಯ ಕಾರಣದಿಂದ ಬಹಳ ಕಷ್ಟವಾಗಿ 
ಅವುಗಳ ಬಹುಪಾಲು ಅಂಶಗಳು ನೀರಿನಲ್ಲಿ ಕರಗುವುದಿ ಹಷಾಧ್ಯನಿಕದ, ಆ ಆಂಶ 
ಗಳನ್ನು ಕಾರ್ಯಮಾಡುವ ಸ್ತಿತಿಯಲ್ಲಿ, ಒಂದರಿಂದ ಒಂದನ್ನು ಬೇರ್ಪಡಿಸುವುದ: 
ಸುಲಭವಲ್ಲ. ಎಲ್ಲ ನಿಜಕೇಂದ್ರೀಯ ಗುಂಪುಗಳಲ್ಲೂ ಒಂದೇ ರೀತಿ ಇರುವ. 
ಮೈಟೊಕೊಂಡ್ರಿ ಯಾಗಳ ಖುಣಕಣ ವರ್ಗಾವಣೆ ಸರಪಣಿಗಳ ಕೆಲಸದ ಮೇಲಿ 
ಅಂದನ ನಮಗೆ ಈ ವಿಷಯದ ಬಗ್ಗೆ ಹೆಚ್ಚಿ ನ ತಿಳಿವಳಿಕೆ ಲಭಿಸುವಂತಾಗಿದೆ. 


6 


ವಿವಿ ೪ ಬಾ ್ಯಾಕ್ಟ್ರೀರಿಯಾಗಳಲ್ಷಿ ಕಂಡು pa ಯುಣಕಣ ವರ್ಗಾವಣೆ ಸರಪಣಗಳ 

ಸ ಸಾ ಬಹಳ ಭಿನ್ನ ವಾಗಿರುತ್ತದೆ ಮತ್ತು ಈ ಸರಪಣಿಗಳ ಆಂಶಗಳು ಕೆಲವು 
ಪೇಳಿ, ್ರಿಟೊಕೊಂಡ್ರಿ sew. ವ ವಸ್ಥೆಗಳ ವಿಶಿಷ್ಟ ಅಂಶಗಳಿಗಿಂತ, ಗಮನಾರ್ಹ 
ವಾಗಿ ಜೇ ರೀತಿ ಇರುತ್ತವೆ; ಆದರೆ ಬ್ಯಾಕ್ಟೀರಿಯಾಗಳ ವ್ಯವಸ್ಥೆ ಗಳ ಯಾವ 


ಆಂಶಗಳನ್ನೂ ಇದುವರೆಗೆ rk ಗಿ ಗುರುತಿಸಲಾಗಿಲ್ಲ. 


40 ಸೂಕ್ಷ ಒಜೇವಿಗಳ ಜೀವದ್ರವ್ಯ ಕಾರ್ಹುಸಂಬಂಧ 


ಯಣಕಣ ವರ್ಗಾವಣೆ ಸರಪಣಿಗಳ ಶರೀರಶಾಸ್ತ್ರೀಯ ಕಾರ್ಯ ' 


ಆಮ್ಲಜನಕವು ನಿ:ರಾಗಿ ಅಪಕರ್ಷಿತವಾಗುವುದರೊಂದಿಗೆ ಸಾವಯವ ಮೂಲ 
ಪದಾರ್ಥದಿಂದ ಒಂದು ಜೋಡಿ ಯಣಕಣಗಳು ಅಥವಾ ಜಲಜನಕ ಪರಮಾಣ 
ಗಳು ಬಿಡುಗಡೆಯಾದರೆ ಮುಕ್ತ-ಶಕ್ತಿಯು ಹೆಚ್ಚಾಗಿ ಉತ್ಪಾದನೆಯಾಗುತ್ತದೆ. ಇದು 
ಕೆಲವು ವೇಳೆ, ಸ ಸ್ವಲ್ಲ ಹೆಚ್ಚು ಕಡಮೆ, ಜಲಜನಕದ ಒಂದು ಅಣುವಿನ ದಹನದಿಂದ 
ಉಂಟಾಗುವ ಶಕ್ತಿಗೆ ಸಮನಾಗಿದೆ. ವರ್ಗಾವಣೆ ಸರಪಣಿಯ ಮೂಲಕ ಖಯಣಕಣಗಳ 
ಹಾಯುವಿಕೆಯು, ಈ ಶಕ್ತಿಯು ಹಂತಗಳಲ್ಲಿ ಬಿಡುಗಡೆಯಾಗುವಂತೆ ಅವಕಾಶ ಕಲ್ಪಿಸು 
ತ್ತದೆ; ಈ ಶಕ್ತಿಯ ಸ್ವಲ್ಪ ಭಾಗವನ್ನು ATPಯೆ ಬಂಧಶಕ್ತಿಯಾಗಿ ಪರಿವರ್ತಿಸಬಹುದು. 
ಈ ಹೇಳಿಕೆಯನ್ನು ವಿಶದೀಕರಿಸಲು, ಉತ್ಕರ್ಷಣೆ ಅಪಕರ್ಷಣೆ ಸಾಮರ್ಥ್ಯಗಳ ನಂಬಿಕೆ 
ಯನ್ನು ಪರಿಗಣಿಸುವುದು ಅವಶ್ಯಕವಾಗುತ್ತದೆ. 


ಒಂದು ಪದಾರ್ಥವು ಬುಣಕಣಗಳನ್ನು ದಾನ ಮಾಡಲು ಅಥವಾ ಗ್ರಹಿಸಲು 
(ಅಂದರೆ ಉತ್ಕರ್ಷಣೆಗೆ ಅಥವಾ ಅಪಕರ್ಷಣೆಗೆ ಒಳಗಾಗಲು), ಶಕ್ತಿ ಪಡೆದಿರುತ್ತದೆ 


ds po ಷಿ ಹ 
ಏವರಿಸಬಹುಷ3. ಇದನು 


ಹನ ಓ 
ಟ್‌ pe 
ಧ್ರುವದ ನಿಗದಿ ಸಾಮಥುನಕ್ಕೈ ಸಂಬಂಧಿಸಿದಂತೆ ಅಳತೆ ಮಾಡುತ್ತಾರೆ. ಜಲಜನಕದ 
ಐ 4 
ನಿಷ್ಟ್ರಮಾಣವಾದ - 
+ ಹ 


ಮೊತ್ತವು," ಸೊನ್ನೆ pಗೆ ನಲ್ಲಿ ಸೊನ್ನೆ ವೋಲ್ಟ್‌ಗಳಿರುತ್ತವೆ. ಇದನ್ನು ನಿಗದಿ 
ಇಮರ್ಥ್ಯವಾಗಿ ಪರಿಗಣಿಸಿ ಆದಕ್ಕೆ ಸಾಪೇಕ್ಷವಾಗಿ ಮೇಲಿನ ಉತ್ಕರ್ಷಕ-ಅಷಕರ್ಷಕ 
ಸಾಮರ್ಥ್ಯವನ್ನು ಆಳೆಯುತ್ತಾರೆ. ಹಲವು ಜೀವಶಾಸ್ತ್ರೀಯ ಉತ್ಕರ್ಷಣೆ.ಅಪ 
ಕರ್ಷಣೆಗಳು ಉಂಟಾಗುವ pಗ 7 ರಲ್ಲಿ ಜಲಜನಕ ಯಣಧ್ರುವದ ನಿಗದಿ ಸಾಮ 
೯್ಯವು --0.42 ೫ ಇರುತ್ತದೆ. ೫ ಚಿಹ್ನೆಯು pH 7 ರಲ್ಲಿ ಜುಣಧ್ರುವದ 


ಸಾಮರ್ಥ್ಯವನ್ನು ವೋಲ್ಟ್‌ ಗಳಲ್ಲಿ ತಿಳಿಸುತ್ತದೆ. 


೧ 


44 


ದ 
ಜೊತೆಯಾದ ಪ್ರೆತಿಕ್ರಿಯೆಯಿಂದಾಗುವ ಮುಕ್ತಶಕ್ತಿ ಬದಲಾವಣೆಯನ್ನು ಕೆಳಗಿನ 
ಸಂಬಂಧದಿಂದ ಲೆಕ್ಕಹಾಕಬಹುದು. 


ಎರಡು ಅರ್ಧ ಪ್ರತಿಕ್ರಿಯೆಗಳ ದೈ ಮೊತ್ತಗಳು ತಿಳಿದಿದ್ದರೆ, ಇವೆರಡರ 


ಮುಕ್ತಶಕ್ತಿ ಬದಲಾವಣೆ --F೩E 


\ 


ವರ್ಗಾವಣೆ 41 


ಬುಣಕಣಗಳ ಬೈ F = 23000 


}0=0" —2e” (೫1 = +0.82) 
ಮೇಲಿನ ಸಮೀಕರಣದಿಂದ ಮುಕ್ತ-ಶಕ್ತಿ ಬದಲಾವಣೆಯ: - 57,000 ಕ್ಯಾಲರಿ 
ಎಂದು ಸುಲಭವಾಗಿ ಲೆಕ್ಕ ಹಾಕಬಹುದು. 


[2 
ರ್ಮ” [OT | ಹಲ (೧,೧೦೨7 -ದ 
| 
ಅಬ "| ಔಸಿ 
0 ಹ್ಮ 
“09! es 
44] |. 4 
| 
೨೪2 ಸೈಟೆಂಕೊಟೋಮ್‌ ಉ್ಯಗ್ಸಸ್ಥೆಟೊಕ್ರೋಮ್‌ ಬ್‌ ಲ್ಸ ಭ್ಯ 
“asf ಯುಬಿಕ್ಚ ನರ್ನ್‌(/ಯುಬಿಕ್ವಿ ನನ್ಯ. 0: 
ಪಕ್ಸನೇಟ್‌/ ಬೋಕ್ರೋಮ್‌ ಗಟ ಸೈಟೋಕೊ (89) 
Q;- w 
ye ಪ್ರ ಮರೇಟ್‌ (-9.68 fo 
ki ಲ್ಕಾಕ್ಟೀಟ್‌/ ek | | 11] 
1. ಪ್ಲೆರುವೇಟ್‌ /-6.19) ಆಪಕರ್ಷಿತಪಾದ 1ಗತ್ಕರ್ಷಿತವಾದ / (63-00, | 
ತ ಫ್ಲೇನೆ” ಸಸಾರಬನಕಗಳು ಹುಂ 
ಗಿಸೆರಾಲಿ ಹೈಡ್‌ -ಫಾಸೇಟ್‌ ಡೈಫಾಸೊ ಎ ;-62% a { 
4೨ ka ಒಲ ಹ) is ನಳ 
“ವೂ +(x» (೧0 4111811 1೪/40/01 (- G32 
3 Ph ಮ್ಯಾಲೇ ಮ ಕುವ 331 ಗ್ಲಿಸೆರೇಟ್‌ 


to ಅಳ ಸಟ್ಟ 


HLM 10) ಫೆರ್ರಡಾಕ್ಸಿನ್‌ ಬ ಫೆರ್ರಡಾಕ್ಷಿನ್ಸ್ಸ 6414 
03 PR 


ಚಿತ್ರ 6.18: ಮೂಲ ಪದಾರ್ಥ ಡಿಹೈೆಡೊಜ” ನೀಕರಣದಲಿ (ಎಡಗಡೆ) ಮತ್ತು ಯುಣಕಣ 
ವರ್ಗಾವಣೆ (ಬಲಗಡೆ) ಯಲ್ಲಿ ಉಂಟಾದ ವಿವಿಧ ಅರ್ಧ ಪ್ರಶಿಕ್ರಿಯೆಗಳಿಗೆ ೫%, ಮೌಲ್ಯಗಳು, 

ಒಂದು ಮಾದರಿ ಜೈವಿಕ ಉತ್ಕರ್ಷಣೆಯಾದ ಪೈರುವೇಟ್‌ ಮತ್ತು €ಂ, 
ಆಗಿ ಸ್ಯಾ ಆಮ್ಲಜನಕ-ಸಂಬಂಧಿಸಿದ ಉತ್ಕರ್ಷಣೆಯಲ್ಲಿ (೫1 ೬--0.33) 
ಅದೇ ರೀತಿಯ ಲೆಕ್ಕಾಚಾರ ಹಾಕಿದರೆ, MRE, ಉತ್ಕರ್ಷಣಿಯಲ್ಲಿ ಉಂಟಾಗುವ 
ಮುಕ್ತ.ಶಕ್ತಿ exp pills ಇಲ್ಲಿ ದೊರೆಯುವ ಶಕ್ತ (-53,000ಕ್ಕಾ) ಗಮ 
ನಾರ್ಹವಾಗಿ ಬೇರೆಯಾಗುವುದಿಲ್ಲವೆಂದು ತಿಳಿಯುತ್ತದೆ. 


42 ಸೂಕ್ಷ್ಮಜೀವಿಗಳ......ಜೀವದ್ರವ್ಯ ಕಾರ್ಯಸಂಬಂಧ 


ಉಸಿರಾಟಿದ ಯಣಕಣ ವರ್ಗಾವಣೆ ಸರಪಣಿಯಲ್ಲಿ ಯಣ ೫% ಮೌಲ್ಯ ಹೊಂದಿ 
ರುವ ಮುಂಚಿನ ಮೂಲಪಧಾರ್ಥ ಡೀಹೈಡ್ರೊಜಿನೀಕರಣ ಮತ್ತು ಹೆಚ್ಚು ಭನ ೫1 
ಮೌಲ್ಯ ಹೊಂದಿರುವ ಅಮ್ಲಜನಕದ ಅಂತ್ಯ ಅಪಕರ್ಷಣೆಗಳ ಮಧ್ಯೆ ಉಂಟಾಗುವ, 
ಕ್ರಮೇಣ 8% ಮಾಲ್ಯ ಹೆಚ್ಚಾಗುವ ಪ್ರತಿಕ್ರಿಯೆಗಳ ಶ್ರೇಣಿಯಲ್ಲಿ ವಾಹಕಗಳು ಭಾಗ 
ವಹಿಸುತ್ತವೆ. ಮೂಲಪದಾರ್ಥದ ಡೀಹೈಡ್ರೊಜಿನೀಕರಣಗಳಿಗೆ ಮತ್ತು ಆಮ್ಲಜನಕ 
ಅಪಕರ್ಷಣೆಗೆ ಹೋಲಿಸಿದಂತೆ, ಹಲವು ಮಾದರಿ ಉಸಿರಾಟದ ವಾಹಕಗಳ ಹ 
ಮಾಪಕದ ಮೇಲಿನ ಸ್ಥಾನಗಳನ್ನು ಚಿತ್ರ 6.18 ರಲ್ಲಿ ತೋರಿಸಲಾಗಿದೆ. 


ವರ್ಗಾವಣೆ ಸರಪಣಿಯ ಮುಖ್ಯ ಅಂಶಗಳು 


ಈವರೆಗೂ ಪರೀಕ್ಷಿಸಿದ ಪ್ರತಿಯೊಂದು ಉಸಿರಾಟದ ವರ್ಗಾವಣೆ ಸರಪಣಿ 


ಮ 


ಯಲಿ, ವರ್ಗಾವಣೆ ಪ್ರಕ್ರಿಯೆಯಲ್ಲಿ Sm ಮೂರು ಬೇರೆ ಬೇರೆ ವರ್ಗದ 
ಅಣುಗಳಿರುತ್ತವೆ. ಉತ್ಕರ್ಷಣೆಯಲ್ಲಿ ಮತ್ತು ಅಪಕರ್ಷಣೆಗಳಿಗೊಳಗಾಗಬಲ್ಲಂಥ 





—CH,O—R 
RN ಇತು ಲ್‌ ಏಕಾಂ ಚಿತ್ರ 6.19(8): ರೈಬೊಫ್ಲೇವಿನ್‌ 
MN ಸ್ರ ರ್‌ ಜೀವಸತ್ವದ ರಚನೆ (೫ ಇಲ್ಲಿ 11 ಆಗಿದೆ) 
ಈ A } ಮತ್ತು ಅದರ ಎರಡು ಸಹಕಿಣ್ವಸಾಧಿತ 
2 


ಗಳಾದ FMN (೩ ಅಂದರೆ POH) 


ಮತ್ತು FAD (R ಆದರೆ ADP)ಗಳ 
pu Be. ಏಕಾಂಶ ರಚನೆಗಳು, 


ಪ್ರಾಸ್ಟೆಟಿಕ್‌ ಗುಂಪುಗಳಿಂದ ಬಿಗಿ ಬಿಗಿಯಾಗಿ, ಆವರಿಸಲ್ಪಟ್ಟ ಕಿಣ್ವಗಳಾದ 
ಫ್ಲೇವೋಪ್ರೋಟೀನ್‌ ಮತ್ತು ಸೈಟೊಕ್ರೋಮ್‌ಗಳು ಎರಡು ವರ್ಷಗಳಲ್ಲಿರುತ್ತವೆ. 
ಕಡಮೆ ಅಣುತೂಕದ ಪ್ರೋಟೀನ್‌ ಅಲ್ಲದ ವಾಹಕಗಳಾದ ಕ್ವಿನೋನ್‌ಗಳು 
ಮೂರನೆಯ ವರ್ಗಕ್ಕೆ ಸೇರಿವೆ. 


ಫ್ಲೇವೋಪ್ರೋಟೀನ್‌ ಕಿಣ್ವಿ ಗಳಲ್ಲಿ, ಜೀವಸತ್ವ ರೈಬೊಫ್ಲೆ ೇವಿನ್‌ನಿಂದ ಜೀವ 
ಸಂಶ್ಲೇಷಣೆಯ ಮೂಲಕ ಪಡೆದ. ಹಳದಿ ಪ್ರಾಸ್ಥೆ ಟರ್‌ ಗುಂಪಿರುತ್ತ ದೆ [ಚಿತ್ರ 6.19 
(೩)]. ಈ ಪ್ರಾಸ್ಟೆ ಟಿಕ್‌ ಗುಂಪು ಫೆ ವಿನ್‌ 'ಮೌನೊನ್ಯೂ ಕ್ಲಿ ಯೊಟ್ಟೆ ಡ್‌ (FMN) 
ಅಥವಾ ಫ್ಲೆ ವಿನ್‌” ಆಡಿನಿನ್‌ ಡೈನ್ಯೂಕ್ಲಿ ಕೆ ಯೊಟ್ಟೈ ಡ್‌ (FAD) ಆಗಿಸುತುಡು; 
ಎರಡೂ ಹಿಮ್ಮು. ಖವಾಗುವಂತಹ ಉತ್ಕರ್ಷಣೆ “ಮತ್ತು ಅಪಕರ್ಷಣೆಗಳಿಗೊಳ 


ಸೂಕ್ಷ್ಮಜೀವಿಗಳ... ... ಉತ್ಪಾದನೆ ಮತ್ತು ವರ್ಗಾವಣೆ 43 


ಗಾಗಲು ಶಕ್ತವಾದಂತಹ ಒಂದೇ ಕ್ರಿಯಾಶಕ್ತ ನೆಲೆಯನ್ನು ಹೊಂದಿರುತ್ತವೆ. (ಚಿತ್ರ 
6.19 (b)). 


R R 
HC NN 1( 1 ೬! 
2910989: 
HC HC | 


(0) 
ಚಿತ್ರ 6.19 : (0) FMN ಮತ್ತು FAD ಗಳ ಉಂಗರರಚನೆಯು ಹಿಮ್ಮುಖ 
ವಾಗುವಂತಹ ಉತ್ಕರ್ಷಣೆ ಮತ್ತು ಅಪಕರ್ಷಣೆ 





ಫ್ಲೇವೋಪ್ರೋಟೀನ್‌ಗಳು, ಕಿಣ್ವಗಳ ಒಂದು ದೊಡ್ಡ ಗುಂಪಾಗಿವೆ. ತಮ 
E'ಂ ಮೌಲ್ಯಗಳ ವಿಷಯದಲ್ಲಿ ಅವುಗಳಲ್ಲಿ ಹೆಚ್ಚಿನ ವ್ಯತ್ಯಾಸವಿದೆ.ಇವು ಹಲವಾರ 
ವಿರುದ್ಧ ಉತ್ಕರ್ಷಣೆ ಅಪಕರ್ಷಣೆಗಳಿಗೆ ಮಧ್ಯವರ್ಶಿಗಳಾಗುತ್ತವೆ. ಸಾವಯ 
ಮೂಲಪದಾರ್ಥಗಳ ಪ್ರಾಥಮಿಕ ಡಿಹೈೆಡ್ರ್ರೋಜಿನೀಕರಣಗಳಲ್ಲಿ ಕೆಲವು 
ವಾಗಿರುತ್ತವೆ. ಇದಕ್ಕೆ ಸಕ್ಸಿನಿಕ್‌ ಆಮ್ಲವನ್ನು ಫ್ಯೂಮೊರಿಕ್‌ ಆಮ್ಲವಾಗಿ ಉತ್ಕರ್ಷಿ 
ಸಲು ಮಧ್ಯಸ್ಥಿ ಕೆ ವಹಿಸುವ ಸಕ್ಸಿನಿಕ್‌ ಡಿಹೈಡ್ರೋಜಿನೇಸ್‌ ಒಂದು ಉದಾಹರಣೆ 
ಯಾಗಿದೆ. ಪ್ರಾಥಮಿಕ ಮೂಲಪದಾರ್ಥದ ಡಿಹೈಡ್ರೋಜಿನೀಕರಣದಲ್ಲಿ ಉತ್ಪತ್ತಿ 
ಯಾದ ಪೈರಿಡಿನ್‌ ನ್ಯೂಕ್ಲಿ ಯೊಟೈಡ್‌ಗಳು ಅಪಕರ್ಷಿಸಿದ ಬುಣಕಣಗಳನ್ನು ಗ್ರಹಿಸು 
ವುದರಿಂದ, ಇತರವುಗಳು ಕಾರ್ಯನಿರ್ವಹಿಸುತ್ತವೆ. ಈ ಕಿಣ್ವ ಗಳ ಪುನರುತ್ಕರ್ಷಣೆಗೆ 
ಗ್ರಾಹಕಗಳೂ ಬದಲಾವಣೆ ಹೊಂದುತ್ತವೆ.ಕೆಲವು ಅಪಕರ್ಷಿತ ಫ್ಲೇವೋಪ್ರೋಟೀನ್‌ 
ಗಳು ಅಣುರೂಪದ ಆಮ್ಲಜನಕದಿಂದ, ಸ್ವಯಂ ಉತ್ಕರ್ಷಣೆಗೆ ಒಳಗಾಗಬಲ್ಲವು, 


ಈ ಪ್ರತಿಕ್ರಿಯೆಯಲ್ಲಿ ಜಲಜನಕ ಪೆರಾಕ್ಸೈಡ್‌ನ ಉತ್ಪಾದನೆಯೂ ಇರುತ್ತದೆ : 


ಅಪಕರ್ಷಿಸಲಾದ ಫ್ಲೈವೋಪ್ರೋಟೀನ್‌ +0— 
ಉತ್ಕರ್ಷಿಸಲಾದ ಫ್ಲೇವಮೋಪ್ರೋಟೀನ್‌--ಗ,೦, 


ಜಲಜ್ಜನಕದ ಪೆರಾಕ್ಸೈಡ್‌ ಬಹಳ ವಿಷಯುಕ್ತವಾದ ಸಂಯುಕ್ತ ನಲವಾರು 
ವಾಯುಜೀವಿಗಳಲ್ಲಿ ಕೆಟಲೇಸ್‌ ಎಂಬ ಕಿಣ್ಣವಿದೆ. ಅಂತಹ ಪ್ರತಿಕ್ರಿಯೆಗಳ ಮೂಲಕ 
ಉತ್ಪಾದಿಸಲ್ಪಟ್ಟ ಪೆರಾಕ್ಸೈಡನ್ನು ಈ ಕಿಣ್ವ ನೀರು ಮತ್ತು ಆಮ್ಲಜನಕ. : 
ವಿಭಜಿಸುತ್ತದೆ. 


H;0,——H;0 +40, 
ಉಸಿರಾಟದ ಯಣಕಣದ ವರ್ಗಾವಣೆ ಸರಪಣಿಯ ಜೊತೆಯಲ್ಲಿರುವ 
ಫ್ಲೇವೋಪ್ರೋಟೀನ್‌ಗಳು, ಯಣಕಣಗಳನ್ನು ಆಮ್ಲ ಜನಕಕ್ಕೆ ನೇರವಾಗಿ ವರ್ಗಾಯ 


6ಕ್ಕೆ ಸೂಕ್ಷ್ಮಜೀವಿಗಳ ಜೀವದ ಶ್ರವ್ಯ ಕಾರ್ಯಸಂಬಂಧ 


ಸುವುದಿಲ್ಲ; ಅವುಗಳ ಪುನರುತ್ಕರ್ಷಣೆಯು ಸರಪಣಿಯ ಮುಂದಿನ ವಾಹಕಗಳುದ 
ಕ್ವಿನೊನ್‌ಗಳು ಅಥವಾ ಸೈಟೊಕ್ರೋಮ್‌ಗಳಿಂದ ಉಂಟಾಗುತ್ತದೆ. 


ಮೈಟೊಕೊಂಡ್ರಿಯಾಗಳ  ಯಣಕಣ ವರ್ಗಾವಣೆ ವ್ಯವಸ್ಥೆ ಯಲ್ಲಿ, 
ಯುಬಿಕ್ವಿನೋನ್‌ ಮುಖ್ಯ ಕ್ವಿನೋನ್‌ ಆಗಿದೆ (ಚಿತ್ರ 6.20); ಇತರ ಕ್ವಿನೋನ್‌ 
ಗಳ ವೈವಿಧ್ಯತೆಯು, ಬ್ಯಾಕ್ಟೀರಿಯಾಗಳ ಯಣಕಣ ವರ್ಗಾವಣೆ ವ್ಯವಸ್ಥೆಗಳಲ್ಲಿ 
ಕಂಡುಬರುತ್ತದೆ. ಸರಪಣಿಯಲ್ಲಿ ವಾಹಕಗಳಾಗಿ ಕ್ವಿನೋನ್‌ಗಳ ಪಾತ್ರಗಳನ್ನು, 


ee 


) 
CHO | ಲಗ, 
"ಸ್ಕಿ ೧1 
CHO ಸ್ಯ” 6-೪ - 


(a) 
H 
೧,೧ a ೧೧ ` 
ky + 2H ಡ್‌ 2 ಸ 
೧೩೧ k Cho WO NR 
(b) ಕಾ 6 


ಚಿತ್ರ 6.20: (೩) ಯುಬಿಕ್ವಿನೋಸ್‌ನ ರಚನೆ. ಐಸೊಪ್ರೆನಾಯ್ಡ್‌ ಗಳ ಸಂಖ್ಯೆ, 
(0) ಕ್ವಿನೋನ್‌, ಹಿಮ್ಮುಖವಾಗುವಂಥ ಉತ್ಕರ್ಷಣೆ ಮತ್ತು ಅಪಕರ್ಷಣೆ 


CH, 


| 
—(CH,—CH=C—CH,)— ಪಕ್ಕದ ಸರಣೆಯಲ್ಲಿ,ಬೇರೆ ಬೇರೆ ಜೀವಿಗಳಲ್ಲಿ 6ರಿಂದ 
10 ರ ವರೆಗೆ ಭಿನ್ನವಾಗಿರುತ್ತವೆ, 


ಹಲವಾರು ಸಂದರ್ಭಗಳಲ್ಲಿ ಖಚಿತವಾಗಿ ನಿರ್ಧರಿಸಲಾಗಿಲ್ಲ. ಆದರೆ ಕೆಲವು ವ್ಯವಸ್ಥೆ 
ಗಳಲ್ಲಿ, ಅವು ಫ್ಲೇವೋಪ್ರೋಟೀನ್‌ ಮತ್ತು ಸೈಟೊಕ್ಕೊ ಪ್ರೀಮ್‌ಗಳ ಮಧ್ಯೆ ಮಧ್ಯ- 
ವರ್ತಿ ವಾಹಕಗಳಾಗಿ ಕಾರ್ಯನಿರ್ವಹಿಸುವಂತೆ ಕಂಡುಬರುತ್ತದೆ. 


ಸೈಟೊಕ್ರೋಮ್‌ಗಳು, ಹೀಮ್‌ ಪ್ರೋಟೀನ್‌ಗಳ ವರ್ಗಕ್ಕೆ ಸೇರುವ ಕಿಣ್ವ 
ಗಳಾಗಿವೆ. ಈ ವರ್ಗದಲ್ಲಿ ಹೆಮೊಗ್ಲೋಬಿನ್‌ ಮತ್ತು ಕೆಟಲೇಸ್‌ಗಳೂ ಇರುತ್ತವೆ. 
ಎಲ್ಲ ಹೀಮ್‌ ಪ್ರೋಟೀನ್‌ಗಳೂ, ಒಂದು ಉಂಗುರ ವ್ಯವಸ್ಥೆ ಯೊಳಗೆ ಒಂದು 
ಕಬ್ಬಿಣ ಅಣುವಿರುವ ಚಕ್ರೀಯ ಟೆಟ್ರಪೈರೋಲ್‌ ಆದ ಹೀಮ್‌ನಿಂದ ಪಡೆದ 


ಸೂಕ್ಷ್ಮಜೀವಿಗಳ, ,,,,ಉತ್ಪಾದನೆ ಮತ್ತು ವರ್ಗಾವಣೆ ತನಿ 


ತ್‌ ಸ್‌ ನಃ ಎಡಿ » Fo) ಣೆ. ಇ ಕವ 
ಪ್ರಾಸ್ಟಿಟಿಕ್‌ ಗುಂಪನ್ನು ಹೊಂದಿರುತ್ತವೆ (ಚಿತ್ರ 6:21). ಸೈಟೋಕ್ರೋಮ್‌ 


ಕ್ಷ 
ಗಳಿಂದ ಆಗುವ ಯಣಕಣ ವರ್ಗಾವಣೆಯಲ್ಲಿ ಈ ಕಬ್ಬಣ ಪರಮಾಣುವಿನ 
ಹಿಮ್ಮುಖವಾಗುವಂಥ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗಳಾಗುತ್ತವೆ. 
+ 
Fe?=Fe>-—-e- 
ಣ್ಯ 





CH, 


HOOCCH.CH, 


CH CH, 


; |, 
CODH 


ಚಿತ್ರ 6.21 : ಹೀಮ್‌ ರಚನೆ 
ಸೈಟೊಕ್ರೋಮ್‌ಗಳು. ಅಪಕರ್ಷಿತ ಸ್ಥಿತಿಯಲ್ಲಿ. ವಿಶಿಷ್ಟವಾದ ಹೀರುವಿಕೆ 
ಘಟ್ಟಗಳನ್ನು ಹೊಂದಿವೆ (ಚಿತ್ರ 6.22) ಮತ್ತು ಅವುಗಳ ರೋಹಿತದ ಮತ್ತು 
ಕಾರ್ಯ ಚಟುವಟಿಕೆಗಳ ಗುಣಗಳು, ಖುಣಕಣ ವರ್ಗಾವಣೆ ಸರಪಣಿಗಳಲ್ಲಿ ವರ್ಗದ 
ಅಂತ್ಯ ಅಕ್ಷರದಿಂದ ಗುರುತಿಸಲಾಗುವ ಸೈಟೊಕ್ರೋಮ್‌ಗಳನ್ನು ಗುರುತಿಸಲು 
ಅವಕಾಶ ಮಾಡಿಕೊಡುತ್ತವೆ (ಉದಾ: ಸೈಟೊಕ್ರೋಮ್‌€) 


ಸೈಟೊಕ್ರೋಮ್‌ ॥--ಸೈಟೋಕ್ರೋಮ್‌ €-ಎಸೈಟೋಕ್ರೋಮ್‌ ೩ 
ಸೈಟೋಕ್ರೋಮ್‌ 
ಆಕ್ಸಿಡೇಸ್‌ ೦, $0, | 

ಹೀಗೆ, ಉಸಿರಾಟದ ಖುಣಕಣ ವರ್ಗಾವಣೆ ವ್ಯವಸ್ಥೆಯ ವಾಹಕ ಸರಪಣಿ 
ಯನ್ನು ಚಿತ್ರ 6.23ರಲ್ಲಿ ತೋರಿಸಿದಂತೆ ಕ್ರಮವಾಗಿ ಜೋಡಿಸಬಹುದು. ಆದರೆ, 
ಬ್ಯಾಕ್ಟೀರಿಯಾಗಳ ವಿಷಯದಲ್ಲಿ ಬಹಳ ವ್ಯತ್ಯಾಸಗಳಿರುತ್ತವೆಯೆಂಬುದನ್ನು 
ಗಮನಿಸಬೇಕು. 











ಸೂಕ್ಷ ಜೀವಿಗೆ ಔಟ ಜೀವದ್ರನ್ಯ ಕಾರ್ಯಸಂಬಂಧ 
F 
1.0} 
L 
) 0.5| 
12) 
[©] 
ಕ 
| 
w | 
«33 / 
ತ ತ 
300 
ತರಂಗಮಾನ .ಇಣ 


ಚಿತ್ರ 6.22 : ಸೈಟೊಕೆ ಮ್‌ ಯ ಹೀರಿಕೆ ರೋಹಿತ ಘನ ಗೆರೆ; ಉತ್ಕರ್ಷಿತ 
ಸೈಟೊಕ್ರೋಮ್‌ ೦; ಚುಕ್ಕೆ ಚುಕ್ಕೆ ಗೆರೆ: ಅಪಕರ್ಷಿತ ಸೈಟೊಕ್ರೋಮ್‌ ೦. 


ಸಾವಯವ 
ಸಾವಯವ ಮೂ ಲಪಷಧಾರ್ಥಗಳು 
ಮೂ ಅಪ್ಪಜಾರ್ಥಗಳು ಪೈರಿಡಿನ್‌ ನೂಕಿ ಯೊ ಟೈಡ್‌ 
“ ‘aA 


ಚಿತ್ರ 6.23: ಉಸಿರಾಟದ ಯಣಕಣ ವರ್ಗಾವಣೆ ಸರಪಣಿಯ ಅಂಶಗಳ ಮಧ್ಯೆ ಆಂತರ್‌ 
ಸುಬಂಧಗೆಳೆನ್ನು ತೋರಿಸಲಾಗಿದೆ, ಖಯ:ಣಕಣಗಳೆ: ಪ್ರವಹಿಸುವ ದಿಕ್ಕನ್ನು ಬಾಣಗಳು ಸೂಚಿಸುತ್ತವೆ, 
ಮ್ಲ k: 4 


ಉತ್ಕರ್ಷಕ ಫಾಸ್ಟಾರಿಲೀಕರಣ 
ವಾಹಕ ಸರಪಣಿಯ ಮೂಲಕ ಆಮ್ಲಜನಕಕ್ಕೆ ಯಣಕಣ ವರ್ಗಾವಣೆಯ 
ಜೊತೆಗೆ ATP ಉತ್ಪಾನೆಯೂ ಸೇರಿದ್ದರೆ ಅದನ್ನು ಉತ್ಕರ್ಷಕ ಫಾಸ್ಮಾರಿಲೀಳರಣ 


ಸೂಕ್ಷ ಮೇವಿಗಳೆ..,.,.ಉತ್ಪಾದನೆ ಮತ್ತು ವರ್ಗಾವಣೆ 47 


ವೆನ್ನುತ್ತಾರೆ. ಇದಕ್ಕೆ ಭಿನ್ನವಾಗಿ, ಹುದುಗುವ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ 
ಚಯಾಪಚಯಾ ಪ್ರಕ್ರಿಯೆಗಳಲ್ಲಿ ATP ಸಂಶ್ಲೇಷಣೆಯ ಏಕಮಾತ್ರ ವಿಧಾನವನ್ನು 
ಮೂಲಪೆದಾರ್ಥೆ ಮಟ್ಟ ದ ಫಾಸ್ಟಾ ಶಿಲೀಕರಣವೆಂದೂ. ದ್ಯ್ಯು ತಿಸಂಶ್ಲೇಷಕ ಶಕ್ತಿ ಉತ್ಪಾದನೆ 


ees ! ದು (ಕೆಫಾಸ್ಟಾ ರಿಲೀಕರಣದೆಂದೂ ಕರೆಯುತ್ತಾರೆ. ಹ ರ್ಷಕ 6 


ಉಸಿರಾಟದ pees: ಸರಪಣಿಯಲ್ಲಿ "ಮೂರು ಕಡೆಗಳನಿ ATP ಸಂಶ್ಲೇಷಣೆ 
ಯುಂಟಾಗಬಹುದು ಎಂದು ಪ್ರಾಯೋಗಿಕ ಫಲಿತಾಂಶಗಳಿಂದ `ಶಿಳಿದಿದೆ : ಫು 
ಪ್ರೋಟೀನ್‌ಗಳಿಂದ ಪೈರಿಡಿನ್‌ ನ್ಯೂಕ್ಲಿ ಯೊಟೈಡ್‌ಗಳ ಪುನರುತ್ತರ್ಷಣೆಯಕ್ರಿ. 
ತಟವಟ ರಾಸ್‌ಗರಂವ ಸೈಟೊಕ್ರೋಮ್‌ಗೆ ಬಯುಣಕಣ ವರ್ಗಾವಣೆ 
ಮತ್ತು ಸೈಟೊಕ್ರೊ ಮ್‌ ಯಿಂದ ಅಮ ನ್ಲಿಜನಕಕ್ಕೆ ಯಣಕಣ ವ ನಟರ 
ATP ಸುತ್ತೆ *ಷಣೆ ಉಂಟಾಗಬಹುದು. ಮುಂಚಿನ ಡೀಪೈಡೆ ತ್ರೈ 

ಫ್ಲೆವೋಪ್ರೋಟೀನ್‌ನಿಂದ ಅಗಿದ್ದರೆ. ಸಾವಯವ ಮೂಲಭಬಾರ್ಶ! ದಿಂದ fa 
ಜನಕ್ಕೆ ಒಂದು ಜೋಡಿ ಯಣಕಣಗಳು ವರ್ಗಾವಣೆಯಾದಾಗ ಎರಡ: ATP 
Shas ಉತ್ಪಶ್ತಿಯಾಗುವುವು ಮತ್ತು ಪೈರಿಡಿನ್‌-ನ್ಯೂಕ್ಲಿಯೊಟೈಡ್‌ 
ಸಿದ ಡೀಹೈಡ್ರೋಜ ಜಿನೇಸ್‌ನಿಂದ ಡೀಹೈಡೊ_ಜಿನೀಕರಣವುಂಟಾ! ನನ ಮೂರು 
ATP ಅಣುಗಳು ದೊರೆಯುತ್ತವೆ. 


ಸಂಬಂ ದಿ 


ಉಸಿರಾಟ ಮತ್ತು ಉತ್ಕರ್ಷಕ ಫಾಸ್ಫಾರಿಲೀಕರಣಗಳು 
ಜೊತೆಯಾಗದಿರುವಿಕೆ 
ಕೆಲವು ಸಂಶ್ಲೇಷಕ ಬಣ್ಣಗಳು 

ನಿರ್ವಹಿಸಬಲ್ಲವು. ಉಸಿರಾಡುವ ಸೂ 
ಗಳನ್ನು ಸೇರಿಸಿದಾಗ ಮೂಲಪದಾರ್ಥದಿಂದ ಪಡೆದ ಬುಣಕಣಗಳು ಉ 
ಗೊಳಗಾಗುತ್ತವೆ. ಅಲ್ಲದೆ ಈ ಯಣಕಣಗಳು ಸಾಮಾನ್ಯ ವರ್ಗಾವಣೆ 
ಯಿಂದ ಕೃತಕ ಗ್ರಾಹಕಕ್ಕೆ ತಳ್ಳೆಲ್ಪಡು ಆದುದರಿಂದ ಉ ರಿಲಿ 
ಕರಣವು ಡಹಿಯಾಗುತ್ತದೆ. ಕೃತಕ ಯಣಕಣ ಗ್ರಾಹಕದ ಉದಾಹರಣೆ. 
ಮಿಥಿಲೀನ್‌ ಬ್ಲೂ ; ಇದು ಗಾಳಿಯಿಲ್ಲದಿರುವಾಗ ತನ್ನ ಬಣ್ಣರಹಿತ ಹೈಡ್ರೊ ಜನಿ: 
ಕೃತ ರೂಪಕ್ಕೆ ವೇಗವಾಗಿ ಅಪಕರ್ಷಿತವಾಗುತ್ತದೆ : 


MB-+2H- MBH, 


ತಕ ಖಯಣಕಣ ಗ್ರಾಹಕಗಲಾಗಿ ಕಾರ್ಯ 
ಯೇವಿಗಳ ವಿಲಂಬಿಗೆ ಇ: 
ದಿಂದ 


[87 
(el 
kal 
34. 
Oo 
pe 
2 
[RS 


ಪ್‌ 


a 
1 
ಬ] 
1. 
4 
[| 
ಫೃ 
[ಈ 


ಅಪಕರ್ಷಿತಲಾದ ಮಿಥಿಲೀನ್‌ ಬ್ಲೂ, ಅಣುರೂಪದ ಆವ್ಲಜನಕದಿಂದ, ಕೆಳಗೆ 
ತೋರಿಸಿದಂತೆ ಸ ಸ್ವ ಯಂ ಉತ್ಕ ರ್ಷಣೆಗೊಳಗಾಗುತ್ತ ಷೆ 


MBH, ಷ್ಟ 0,>MB, kd H,0, 


48 ಸೂಕ ಜೀವಿಗಳ ಜೀವದ ವ್ಯ ಕಾರ್ಯಸಂಬಂಧ 


ಈ ಬಣ್ಣದಿಂದ. ಫ್ಲೇವೋಪ್ರೋಟೀನ್‌ಗಳ ಮಟ್ಟದಲ್ಲಿ ಮಿಥಿಲಿನ್‌ ಬ್ಲೂ 
ುಣಕಣ ಗ್ರಾ ಹಕವಾಗಿ ಕಾರ್ಯ ನಿರ್ವಹಿಸುತ್ತದೆ. ಹೀಗೆ ಉಸಿರಾಡುವ ಕೋಶ 
ಗಳ ಇಲುಂಪಗೆ ಮಿಥಿಲ್ಲೀನ್‌ ಬ್ಲೂವನ್ನು ಸೇರಿಸಿದಾಗ, ಸೈ ಟೊಕ್ರೋಮ್‌ ವ ವಸ್ಥೆ ರು 
ಕೃತಕ ವರ್ಗಾವಣೆಯುಂಟಾಗುತ್ತದೆ (ಚಿತ್ರ 6.24). 


೫ ಸೈಟೊಕ್ರೋ ಮ್‌ಗಳು--0, 10 
ಮೂಲಪದಾರ್ಥ _.. 1071 ಫ್ಲೇವೊಸಸಾರಜನಕ 
೩ ಮಿಥಿಲೀನ್‌ನೀಲಿ —>0,H,0; 


ಚಿತ್ರ 6,24: ಸೈಟೊಕ್ರೋಮ್‌ಗಳಿಂದ, ಯಣಕಣಗಳ ಪ್ರವಾಹವನ್ನು. ಉಸಿರಾಟದ ಯಣಕಣ 
ವರ್ಗಾವಣೆ ವ್ಯ ವಸ್ಥೆ ಯ ಮೂಲಕ ಪ್ರವಹಿಸುವಂತೆ ಮಾಡುವಲ್ಲಿ ಮಿಥಿಲೀನ್‌ ಬ್ಲೂ ಪ್ರಭಾವ, 
ಡೈನೈಟ್ರೊಫಿನಾಲ್‌ನಿಂದ ಪ್ರತಿನಿಧಿಸಲ್ಪಟ್ಟ, ಸಂಯುಕ್ತಗಳ ಇನ್ನೊಂದು 


ಲ 


ಗುಂಪು, ಉತ್ಕರ್ಷಕ ಫಾಸ್ಟಾರಿಲೀಕರಣದಲ್ಲಿ ಬೇರೆ ರೀತಿಯಲ್ಲಿ ಅಡಚಣೆಯುಂಟು 


ಮಾಡಬಲ್ಲದು. ಈ ಸಂಯುಕ್ತಗಳಲ್ಲಿ ಯಾವುದಾದರೂ ಒಂದು ಇರುವಾಗ, ಯಣಕಣ 
ವರ್ಗಾವಣೆಯು ಸಾಧಾರಣ ವಾಹಕ ಸರಪಣಿಯ ಮೂಲಕ ಮುಂದುವರಿಯುತ್ತದೆ. 
ಆದರೆ, ATP ಸಂಶ್ಲೇಷಣೆಗೆ ಕಾರಣವಾಗುವ ನಿರ್ದಿಷ್ಟ ಪ್ರತಿಕ್ರಿಯೆಗಳು ನಿಷೇಧಿಸ 


ಲ್ಪಟ್ಟಿರುತ್ತವೆ. 


ಸಾವಯವ ಮೂಲಪದಾರ್ಥಗಳು ಅಖಂಡವಾದ ಸೂಕ್ಷ್ಮಜಿ ಜೀವಿಕೋಶಗಳಿಂದ 
ಉತ್ಕರ್ಷಿತವಾದಾಗ್ನ ಯಣಕಣ ವರ್ಗಾವಣೆ ಸಮಯದಲ್ಲಿ *ತ್ರತ್ತಿ ಯಾಗುವ 
ATPಯು ತಕ್ಷಣ ಜೀವಸಂಶ್ಲೇಷಣೆಗೆ ಉಪಯೋಗವಾಗುತ್ತದೆ. ಆದ್ದರಿಂದ, 
ಸಾವಯವ ಮೂಲಪದಾರ್ಥ ಇಂಗಾಲದ ಗಣನೀಯ ಭಾಗವು, ಸಾರಗ್ರಹಣ 
ಗೊಂಡು ಕೋಶಪದಾರ್ಥವಾಗಿ ಪರಿವರ್ಶಿತವಾಗುತ್ತದೆ. ಸೂಕ್ಷ್ಮಜೀವಿ ಉಸಿರಾಟದ 
ಸಮಯದಲ್ಲಿ ಹಾಗೆ ಸೌರಗ್ರಹಣಗೊಂಡ ಮೂಲಪದಾರ್ಥದ ಭಾಗವು ಶೇಕಡಾ 
20 ರಿಂದ 50ರಷ್ಟು ಬದಲಾವಣೆ ಹೊಂದುತ್ತದೆ. ಈ ಬದಲಾವಣೆ ಪರೀಕ್ಷಿಸಲಾದ 
ಜೀವಿ ಮತ್ತು ಮಬಹದಾರಾ ರತನ ಮೇಲೆ ಅವಲಂಬಿಸಿರುತ್ತದೆ. ಇದರ 
ಪರಿಣಾಮದಿಂದ, ಮೂಲಪದಾರ್ಥ ಇಂಗಾಲದ ಸ್ವಲ್ಪ ಭಾಗ ಮಾತ್ರ C೦, 
ರೂಪದಲ್ಲಿ ಅಥವಾ ಇತರ ಉತ್ಕರ್ಷಿಸಲಾದ ಉತ್ಪನ್ನಗಳ ರೂಪದಲ್ಲಿ ಹೊರ 
ಹಾಕಲ್ಪಡುತ್ತದೆ. ಆದರೂ, "ತ್ಕ ರ್ಷಕ ಫಾಸ್ಟ್ರಾ 'ರಿಲೀಕರಣವನ್ನು ಮೇಲಿ 
ವಿವರಿಸಿದ ಯಾವುದಾದರೂ ಒಂದು ನಿಯೋಗಿಯು ತಡಗಟ್ಟಿ ದರೆ ಸಾರಗ್ರ ಹಣಕ್ಕೆ, 
ATPಯು ಉತ್ಪಾದನೆಯಾಗುವುದಿಲ್ಲ ಮತ್ತು ಸಾವಯವ ಮೂಲಪದಾರ್ಥವು 
ಪೂರ್ಣವಾಗಿ €೦, ಆಗಿ ಉತ್ಕರ್ಷಿತವಾಗುತ್ತದೆ. ಕೊ ೇೀಶಗಳನ್ನು ಈ 





ಸೂಕ್ಟ್ಮ ಜೀವಿಗಳ ಉತ್ಪಾದನೆ ವತ್ತ, ವರ್ಗಾವಣೆ 49 
“ಮ್ಯೋಗಿಗಳಿಂದ ಸಂಸ್ಕ, ಇದರ, ಒದಗಿಸಿದ ಸಾವಯವ ಮೂಲಪದಾರ್ಥದ 
ಖರ್ಬಿನದ್ಲಿ ಒಟ್ಟಿ ಅವ್ಲು ಎನಕೆದ ಉಪಯೋಗವು, ಚಿತ್ರ 6,2507 ಡಿನೈಟ್ರೊಫಿ 
ಮಾ ಷೋ 3» 
ಇಲಿ ಗೆ ತೋರಿಸಿದಂತೆ ಪಂಪ ಸಿಪ್ರಷೆ 
ಎ! 
೧00 ಷಾ 
ಶಾಶ್ಲಿಕ ರಗ್ರಜಣ ಫ್‌ ಚಿತ್ರ 6.25 : ಪೈರುವೇಟ್‌ನ 
/ ಡೆ 
| eB. "ಜೆ ಹತ್ತು ಮೈಕ್ರೊಮೋಲ್‌ಗಳನ್ನು 
700, Nr beac ಚ್‌ ದ ಲ ಕ 
> (1 710 1 ಉಸಿರಾಡು ಎಸ“ೆರಿ%ಯ 
ಕೈ | / ಕೊಲಿಯ ವಿರವಿ:ಸುವ ಕೋಶ 
3 4 
೧೭ | f ಗಳಿಂದ ಆಮ್ಲಜನಕ ಗ್ರಹಿಕೆಯ 
ಡಿ | ಅರ್‌ ಹ್‌ bg 
೯ ಆ 3 ರುವೇಟ್‌ ಪ್ರಮಾಣದಮೇಲೆ 0.0005M 
ಜೌ P, ಡೀನೈಟ್ರೊಫಿನ ಲ್‌ನ ಪ್ರಭಾವ 
22 ಕ / ಡಿನೈಟ್ರೊಫಿನಾಲ್‌ ಇಲ್ಲದಾಗ 
ಕಾ 1 1ೆ 
ತ { 4 ಎ ಒಪ ಣ್‌ 8.೫೮ 
೧ 1 ಘಿಕ ೯ ಒಟ್ಟು ಆವ್ಲಜ ಸಕ ಗ್ರಹಿಕೆಯು, 
ಆ ಈ et 
3 { f ಳ್ಭರಿ-ಬೀಟಿ ಈ ಪ್ರಮಾಣದ ಪೈರುದೇಟ್‌ನ 
1 ಮೊ ಸಂಗಿತಣ್ಗ 
ಇ | ¥ BN ಸ್ಟ ಪೂರ್ಣ ಉತ್ಕರ್ಷಣೆಗೆ ಬೇಕಾದ 
೧ / 
2 BE ಟಿ ತಾತ್ತ್ವಿಕ ಪ್ರಮಾಣ(ಚುಕೈಚುಕ್ಕೆ 
[A I I wa 1 ಖಿ 
n Fo) [PRET ET ಗೆರೆ)ದ ಸುಮಾರು ಶೇಕಡಾ 60 
AF 


ಕಾಲ, ನಿಮಿಷಗಳು ಭಾಗ ಮಾತ್ರವಾಗಿದೆ; ಏಕೆಂದರೆ, 
ವೇಟ್‌ನ ಬಹ:ಪಾಲು ಭಾಗ ವನ್ನು ಕೋಶಗಳು ಉಪಯೋಗಿಸುತ್ತವೆ 


ವ 
ಸಿರ 
ಡೀನೈಟೆ ಫಿನಾಲ್‌ ಅನ್ನು ಸೇರಿಸ:ವುದರಠಿಂದ, ಅದು, ಒಟ್ಟು ಆಮ್ಲಜನಕ ಗ್ರಹಿಕೆಯನ್ನು 
ಶ್ರ 
ಮು 


jl 
ತಾತ್ತ್ವಿಕ ಪ.ಟ್ಟಕ್ಕೆ ಏರಿಸುತ್ತದೆ: ಏಕೆಂದರೆ, ಉತ್ಕರ್ಷಕ ಫಾಸ್ಟ್ರಾರಿಲೀಕರಣದ ನಿಷೇಧದ 
ಪರಿಣಾವ:ವು ಸಾರಗ್ರಹಣವನ್ನು ತಡೆಗಃ ಬ್ಬುತ್ತ ದೆ. CE. Clifton ಮತ್ತು W.A. Logan, 


J. Bacteriol. 37, 523 (1939) ರಿಂದ ಪುನಃ ಚಿತ್ರಿಸಲಾಗಿದೆ, 


ಬ್ಯಾಕ್ಟೀರಿಯಾಗಳ ಸೈಟೊಳ್ರೋಮ್‌ ವ್ಯವಸ್ಥೆಗಳು 


ಮೈ ಬೊಕೊಂಡ್ರಿಯಾಗಳ ಉಸಿರಾಟದ ಖುಣಕಣ ವರ್ಗಾವಣೆ ವ್ಯವಸ್ಥೆ ಗಳ 
ಅವಶ್ಯಕ ಸಮಾನತೆಗೆ ಎರುದ್ಧ ವಾಗಿ ಬ್ಯಾಕ್ಟೀರಿಯಾಗಳ ಉಸಿರಾಟದ ಭಣಕಣ 
ವರ್ಗಾವಣೆ ವ್ಯವಸ್ಥೆ ಗಳ ಗಣನೀಯ ವೆ ವೈವಿಧ್ಯತಿಯಿದೆ. ಅಖಂಡ ಬ್ಯಾಕ್ಟೀರಿಯಾ 
ಗಳ ಕೋಶಗಳ ಮತ್ತು ಮೈ ಟೊಕೊಂಡ್ರಿಯಗಳ ಸ್ಥೆ ಿಟೊಕ್ರೊ ಮ್‌ ಹೀರುವಿಕೆ 
ರೋಹಿತಗಳನ್ನು ಹೋಲಿ ಲಿಸುವುದರಿಂದ ಇದು ಕಂಡುಬರುತ್ತದೆ, 


1», 
ಎ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ... .ಕಾರ್ಯಸಂಬಂಧ 
ಕೋಷ್ಟಕ 6.2 


ಬ್ಯಾಕ್ಟೀರಿಯಾಗಳ ಮುತ್ತು ಮೈಟೊಕೊಂಡ್ರಿಯಾಗಳೆ ಯುಣಕಣ ವರ್ಗಾವಣೆ 
ವ್ಯವಸ್ಥೆಗಳಲ್ಲಿನ ಮುಖ್ಯ ಸೈಟೊಕ್ರೋನ್‌ ಹೀರಿಕೆ ಪಟ್ಟಿಗಳ ತರಂಗಮಾನ 
ಗಳು (nm) 








೩ ba ಂ8 B ಪಟ್ಟಿ? ಳು ಪಟ್ಟಿಗಳು 

ಪೈಟೊಕೊಂಡ್ರಿಯಾಗಳ 

ವ್ಯವಸ್ಥೆಗಳು ಈಸ್ಟ್‌ 605 — — 563 S52 525 426 
ಸಸ್ತನಿಯ ಹೃದಯದ 

ಮಾಂಸಖಂಡ 605 — — 563 552 525 426 
ಬ್ಯಾಕ್ಟೀರಿಯಾಗಳ ವ್ಯವಸ್ಥೆಗಳ 

ಮ v ಛು 

ಬ್ಯಾಸಿಲ್ಲಸ್‌ ಸಟೆಲಿಸ 604 — — 564 552 523 422 
ಮೈಕ್ರೋಕಾಕಸ್‌ ಲ್ಯೂಟಿಯಸ್‌ 605 - -. 562 552 523 430 
ಮೈಕ್ರೋಕಾಕಸ್‌ ಲೈಸೊಡೈಕ್ಸಿಕಸ್‌ sgl = ಎ SSE ಕಿ 432 
ಸ್ಫೂಡೊಮೊನಾಸ್‌ 

ಆಸಿಡೊವೊರಾನ್‌ ನಾ (್ರಗ್ರಿಗ್ರಿ — ಎ. 65653 SY 425 
ಸ್ಯೂಡೊಮೊನಾಸ್‌ ಎರುಜಿನೊಸ « . ೨. 560 552 530 428 
ಸೂ ಡೊಮೊನಾಸ್‌ ಪ್ಯೂಟಿಡ xi S52 5306 427 
ಗ್ಲೂಕೊನೊಬ್ಬಾಕ ರ್‌ 

[ee vt 

ಸಬಾಕ್ಸಿಡನ್ಸ್‌ ದಾ ಇದ ಇ ಮ. ಡೈ ಕ್‌ 428 
ಅಸಿಟೊಬ್ಯಾಕ್ಟರ್‌ ಪಾಶ್ಲರಿಯನಮ್‌ - ಎ 588 ೨. 554 523 425 
ಎರೊಬ್ಯಾಕ್ಟರ್‌ ಎರೊಜಿನಿಸ್‌ 628 -. 59256) ಎಡ 530 430 
ಎಸ್ಟೆರಿಚೆಯ ಕೊಲಿ 630 — 593 560. — 533 433 
ಪ್ರೊಟಿಯಸ್‌ ಪಲ್ಲೇರಿಸ್‌ -620 — 595 5600 — 333 430 
ಸ್ಯೂಡೊಮೊನಾಸ್‌ 

ಮಾಲ್ದೊಫಿಲಿಯ 628 — 597 53388 — 530 420 





3 ಮೆ ಟೊಕೊಂಡಿ ) ಯಾಗಳ ವ್ಯವಸ್ಥೆ ಯಲ್ಲಿ ಪ್ರತಿಯೊಂದು « ಪಟ್ಟಿಗೆ ಸಂಬಂಧಿಸಿದ ಸೈಟೊ 
ಕ್ರೋಮ್‌ ವಿಧವನ್ನು ಪ್ರತಿನಿಧಿಸುತ್ತದೆ. 


51 





ಇ ೪%. ದ್‌ 1. ಬಜ ಆಸ 192 ದ್‌್‌ ಬಾ YB PAG 3 
SHUNT SGUSHBUBBLUSY EELS 
1] 5 ೫ 1 ಲ್ಲಭಾ ಣಿ ಬ್ಲ 01.0 ಲ ಬಾಡಿ ಆ %ಓ ಟ್ರ ಔ ೯ fe: 
13 ಇ 6 13 ಸ ಮಿಣ pA) 18 ‘¥T ) 0 
ಇ ಹ ME TCL AS SAS BH ೪1 Boe 
SHSRERS ಗಡಿಗೆ ವು ಭಇ ಟ್ರ ಜ ಇ ಛಿ ಬನ್ನಿ ಟೆ ೫75 0ಉ 1 ಜಟ್ಟಿ 
ಇ ಗ್ಗಿ ತ ಗ್ರ ಢ ಚ ಟಿ ಚಿ ೬ಟ್ಛ ೪ G 4B ಇಲ್ಲ 6” ೬ ಆ ಸ 
EG “TST ಇನ ಆಳಕೆ ಛಿ ಹ 
DA (ಬಂ ಟಗ್‌ ಜ್‌ ಬ ಚತ 7 OB ಬಗ ಇ F 2 § 5 ಗ ಡಫ 
ನ ಸ... 4 LB ಡಿ ದಿ ನಿ ಬ ಕೆ ಟ್ರ ಅ HSH ಈ 1 34D 
SRE ಶತಕ ಓರ! 1 ಜ೬ಈ8 2 ಚ್ಞ ESL ARS 
f\ Py MS ಈ [US { § ಟ್‌ A ಬೆ 4 4 [YN ನಾ 72 
3 & 5 ನ ಜ್‌ 8? (1) MEN B&H (ತ ಲ್‌ ಣೆ ಬ್ಯಾ 
JUSS ಕಷ್‌ ಸಕಕ ಬಗ 1 SUS 
ow DEK ಬಸ್ಸ ಗಣ PERS BSE ums O 
ಗೆ Sak ಬಿ.ಜಿ ೪1 1 ಕ್ರ ಭ್ರ 3 Uk BE 
ye EL ಲ) ಗ್ಯ ಇ.ಸ ಟ್ಟಿ ಳೆ 1. 6 aw 
೯) - ೪] RK po ಆ ಎಫ © (( 4 6 [> 
HB GTN ಶಲ ಜಗ್ಗ ue 
2೫ ಗಢ ೫ 1% ಟ್ರಿ ಬಟುಟ ಜೆ. ಇಡ ಡ್ಡ ಟಿ 0 ಬೆ [si 
ಬ ಕು ಗಾ 4 ( 1 ಪಿ 1 ಬೈ 1 12 ಸೆ ಭ್ಞ್ಮ್ಚ ತಡೆ ಭೂ 
| 3 [7] XY 13 x 3 ಟೆ 1 ತೆ 
ಜಟ Big SEG fs gD ಡೆ ಟೈ 
4 (3 ” ಗ ಕ ೨ | 
HA ong Kn ಹ್‌ «x 1 ಟ್ರ 1 ವ್ರ ಅ | [3 RS) 3 
wa VEG ನೆ ೬68೬ CET 
GSU By AHS ಕ್ರಿ ಕ್ರಿತ ಕ ದಲ್ಲಿ JES 
ಇಳಿ BED Y Gp ಪುಳಿ 0 ಜೆ ಚ ರ್ರ ಔಚ ಎ ಳಿ ಇಇ BNR 
ಸ್ಟ 9D Symp ಕೆ 8 ಉಟ ಉಓಟ್ಠಶ್ತ ಶೆ BOE, 
ಜಟ ಜಟ ಪ ಟಿ HBS” ah ಇಳೆ ಭಣ ಚೆ ರೇಗಿ ಭತ ಧ್ಯ 
PE OE WN is ಗು ಮ lI ಬ್ಲಾ ಆ ತು ಬ ಜೂ ER (1 
«ಸಿ 1೫ Gls 1 eB ಕಾ ಬಾ (3 (೮ (ತ ಇಣ oO 1 _ Ny ೫ qe 
೫9 br ಜೆಡಿ ಟಿ0೧ ಇ Py wu OS ಟೇ B [a BE 
4 ಗ 12 ಪಿ ೪ |) wT G © vp ) Bown ೧ ಜಸ 1] 
eH ; A Had wn Uns PB 
pO ಇಳ ಗಿ? py °° 3 ಇ ಬ ಬಸ್ತಿ ಇ ಛ 1 ಇಬ್ರೂ 3 
Bal LSM ಪ್ರಕ ಇ ಇಗ ರ 8 ಚಕ ಈ SDL 
ಖ ರ್ಯ ಟಿ ಓತು 2H ap 5 13 1 Bw » ಬ 110 Ty ‘Jt 
ಡೆ (ಸಷ |) 13 21 ಪೆ ಆ) py) ಬ್‌ ಇ ತು ಎ2 2 1) 2” 
೨೪ ರ್ಚಿ ಸಿಟ್ಟ ನಭ ಸಜಜ ಡನ 5S 
೪) ಸ (0) 8 J > (೫ ೫ (ಎ ಣು 4 ಕು ೯ | 
4 ಏಟಿ 2 ಟಿ 0 BHM ಓ ೮% ಟೆ ಆ 0 ಇಳಿ. £`ರೆ.ಾ0ಗೆ 0 0% 8 


ಮೇಲಿನ 


[ac 


ಪರೀಕ್ಷೆಯಲ್ಲಿ 


ಪ 
ದ ಉತ್ಪಾದನೆಗಳಿಗಾಗಿ ಬೇಗನೆ ಪರಿವರ್ತನೆ ಹೊಂದು 


ಬಣ್ಣ 
ಣ 


ತ್ರ ಹೊಂದಿರುವ) 


ನ 
ಣೆ 


ಲ ಧ್ರಾಹ ಉಷಾ 


ಕು 


ಇ 
ಬಟಾ ಇಪ 


ದಾತ ಇ 3 
Fa ye) ಎ ಸ್ತಾಗ್ಯ 
BA" 


* ಕೆ 
ಎಡ್‌ 


ತ್ರಷೆ; 


ಗಳಿಂದ ( 


ಗಿ ಕರ 
ಡೇಸ್‌-ರ್ಯ 


ಪ್‌ ಇನಿ 
ps 


Ph ಬ ಲಾಘಾಚ್ಯಾ 


ens ted ಬ 


ಗಳು) ಆಕ್ಸಿ 


6 
ಇ 


pe 
{ic st 


ದ್‌ 


~ 


ಪರಿವರ್ತನೆ 
ಕೆಲವು ಗುಂಪುಗಳು, 
ಸಂಬಂಧಿಸಿ 


1 


ರೂಪ 


ಸ್ಯೂಡೋಮೊನಾಸ್‌ 


pe 
ಆಪ 


ಇ ದರ 
ಲ 
ಅವ ಬಾಕೀರಿಯಾಗಳು 
ಲ ಬ್ಯ MeN SS, 


pe 
ಇ 


ps 
i) 

po 

ಣು, 


pe 


ಠವ: 


PR 
ಮ 


ಕಾ 


ಡಾ 
ಗ 


ಡೆ 


9 
ಹ 


Y 
ವ್‌ 
ಮು 


; ಹರಡಿರುವ ಗು 


೨ ಮೊರಾಕೆಲ್ಲಾ 


ಕೆಲವು ಆಕ್ಸಿದೆ 


ಎ 
ಉಟ ಪ 


ಇವು 
ನ್‌ 


ಲ 


ಕಶೇರುಕಗ 


[2 
ಹೂರಸೂಸು 


ವಾಗಿ ಕಂಡುಬರ 


UW 


ಜೀನ ಪ್ರಕಾಶಿಸುವಿಕೆ 


ರೀತಿಯ ಹಲವು 


ಬೆಳಕು 


ಭಾವಕ ಗುಣ 


ಬ 


ತಾರಾ 
~~ 


pe) 
ಇ 


ಗ 


— 


pe 
ನ 


ಫಣಿ 


ರಾ 


ಕೆಲವು ಪಾ 


1 


ಸ PRE 
Mk iow 


PP 


ಅವೇ 
[=e] 


ಸಾ 


ವಾಗಿರಬಹುದು. ಇ 


ಅಧ್ಯಾಯ: 


(24ನೇ 


ಉಂಟಾಗಬಹುದು 


ಳಕು 


ಇತಿ 
ಆ 


ಮಾತ್ರ 


ಶ್‌ 
ಸ 


ಕ ತ್‌ ಠಿ 
ನಿತ ಗುಂಂಪಿ: 


ಲ 
ಟು 


ತರಂಗಮಾನದ ಪರಿ 


ಬೆಳಕನ್ನು 


©. 


ಘು 


ಇದರಿಂದಾಗಿ 


ಇ 


ಇರುತ್ತದೆ. 


pe 
7) 


ಲ್‌ 
pS 
«<< 

2. 

ೀವಿಯ ವಿಶಿಷ್ಠ ತೆಂ 


೧ 


ny 
ಜನ 
ಇಬ 
ಜಾ 
12 
೫ 
ಬಜ 
yy 
1) 
ಬ” 
2 |] 
ಜು pe 
33 
8% 
3 
3 
(9) 
3 


ಚಿ 


ನಿ 


ನದು 530 ೧m ನ ಹತ್ತಿರ) 


ಚ 
ರ್ಣವಾಗಿದೆ ( 


€ರಿಯಾಗಳ ಮತ್ತು ಶಿಲೀಂಧ್ರಗಳ ಬೆಳಕಿನ ಹೊರ 


"ಡುತ್ತವೆ (ಅತಿ ಹೆ 


pt 


ಗಳು ಹಳದಿ-ಹಸರು ಬೆಳಕನ್ನು 


2 


ಚಿ ನದು 


ಅತ್ರಿ 


ಲ ಹರಿದ 


ರ್‌ 
₹ 


ಕ್ಷೀರಿಯಾಗಳ ಪ 


ಬ 


ಆದರೆ ಬ್ಯಾ 


ಯ 


ವ 


ಸ್ರಕಾಶವು, 


490 ೫ನ ಹತ್ತಿರ). ಬ್ಯಾಕ್ಟಿ 


6 ದಾ 
೬ ಉತ್ತು 


ಕಶಾಂಗಿಗಳ 


೨ 


ದೆ 
ಪಾಣಿಗಳಲಿ ಕಣಿಕವಾಗಿರು 


ವಿಕೆ ಅವಿಚ್ಛಿನ್ನವಾಗಿ 


ಸ 
ಕೆಲವು 


ಕ 
we 


ಸ 


೨ ಎಂ 


ಗ್‌ 
ಕೆಲವು ಸರಳ ಸಾವಯವ ಅಣುಗಳನ್ನು ಬೆಳಕು ಹೊರ 


ಪ್ರಕಾಶಿಸುವಿಕೆಯೆ. 


ಮ 


ರಾಸಾಯನಿಕ 


ಇಢ ಶಕ್ತಿ 


ಗೂ 


ಯ ಒಂದ 
ಇದರ ಜೊತೆಗೆ. ಒಂದು ಅಣುವು 


~ 


1 


ತ್‌ 
ಣೆ 
ವ್ರ 


ಗ 


ಹೆಚ್ಚಿನ 
ಅತಿರೇಕತ್ತ ಶಕ್ತಿ 


ವ ಅಣು ಅನ್ನು 
ಸಿಗೆ ತರಬೇಕು 


ಬಿಡುಗಡೆಯಾಗುತ್ತದೆ. 


ಹಿಂತಿರುಗುತ್ತದೆ. 


ಭಾಗವು 


ಆ 


ವ 


ಸ್ಲಿತಿ 


ಈ 


ಎಪಿ 


ಜಸತ ಇಳ 
ವವೌ 


ds ಜಂ 


ದನೆ ಮತ್ತು ವರ್ಗಾವಃ 
ಉಂಟಾಗುವ ರೀತಿಗ 


೪ 


ತಾ 


Oe 
ಯಜ ೪ 


pS 


ನಿವಿಕೆ 


ಎಂದು ತೋರಿ 


ೀವಿಗಳ 
ಇಸ್‌ 
ಇಸ 


ಆ. 


ns 
ದ 
ತ್‌ 
ಣು 


ಸ್ಮ 
ಫಾರ 


ಸ್ತ 










2 3. ಗ ೬1? 
1 IN ಬಂ ಸ್ತ್ರೀ 
ಗ... ಗ ೨ 
© 3 ) Fy 
PRR UE 
» ಟನ] ಇ ಸ್‌ 
ow UH 
3 (0 [ಕ 37 
[7 p- Ky x ಟ್ಟ 
py ಹ ಸೆ YP ಕೆ 
Bhan ಎ B 1 
DRY AK 1 ೫ 
75 2 ಐಘ) [£3 0 6G 7 poy ಛಃ 
BSE ಇಟ್ಲಿಳ್ದ Kang 
WON ಉಬಿ ಎ ಟಿ CR 1 ಈ 
ವ ಬಜ ಛ್ರಾ $1 32 12 ೯೯ wu A {9 ಇ 
PR ANNs ES 3 ಅ 
Kp 11 ( Wa ನ ಹ್‌ pp) ಡೆ 
8 ಟ್ರ 1) ಟೆ 3 ಫ್ರಿ -ತೆ ಕ pe ೧» ೪ಬಿ 
BR eso 0೫ 1 
ಐ ಪಿ ಇಳ ಇ ೫”. A 
ಇ EP Wet 3: ಇ es 
oe ಜ್‌ 3 3 | A »d Wy (ಕ್ಕೆ 12 
ಇಷ ಸಚ ಸ ಸತಿ ಕೃಚ್ಛಓಟ್ಟ 
3 ಚಿ ಜ್ಜ 3 ೫ಎ ಡ್‌ 
ಕ ENE ಬ ( ಅಜ ಶಿ 
ಎ ಜಾರ GK ಇಲೆ ಲಿ 3 
B AUB ಇತಿ ೨3 | ೪ HB 
Hm BNa 2 ಜಿ 
EBAY LG 9 fH 
EERE hE DB op 
BGs ಇ ಲ್ಲಣಿ ॥ ಫಿ ಇ 78 39 A 
S35 SV ಆಚ ಡಕ್ಕೆ 
© §% ಡಿ (| 
ಜಿತ ನಭ ಭತ್ತ 8482 
EE BS YE 
KS Bx) Do ಟ್ರ 
ಸ್ಫತ ಸೆ ಕತ್ಷೆ ಇಗೆ... ಸಿಳ ೫ 
1೫ ಎ. 0% 2% Bn ಇ 32 
ಗಸಿ ೪೫ ಅ ವ್ಷೀಷ್ಟಿ WB 3 [ವ 
೧ ಟೈ ಬಬ ಗ್ಗ ಚರಿ BG 
ಟಿ 2 $B 130% 


TIN 


ತ 


ವಿ. - 
A RS 
bd ಧಿಪ ಜು ಜಡ ಸಾ ಯೀ, 
[RW 


ಇಕಿ ಗ ಎಪಿ 


ನ 


£n 
ಆ 


ನಕವು 


ಇಲ್‌ ಯೋ ಕರ 
೧೪ 


ಹ 


ಚಿತ್ರ 6.26). ಕರಗಿದ 


FMNH, + ಕಿಣ್ತ 
ಗೆ ಎ 
FMNH, ಕಿಣ 
ವ 


+40, 
& "¥FMN A ಷ್ಟ arid 
ಕಣ್ವ ಉದ - ಸರಪಣಿಯ ಚಿತ್ರ 6.27: ಬ್ಯಾಕ್ಟೀರಿಯಾಗಳ 
ಸಾಜ ಪ್ರಕಾಶಿಸ.ವಿಕೆಯಲ್ಲಿ ಉಂಟಾಗುವ ಪ್ರತಿ 

೪ ಹ್ಟಡ್‌ಗಳು ಪ್‌ ಕ್‌ 

ಕಿಣ್ಣಿ 4 ಫೋಟಾನ್‌ ಕ್ರಿಯೆಗಳ ಶ್ರೇಣಿಯು ವಿಚಿತ್ರಿತವಾಗಿದೆ 

೦ 
ಪ್ರತಿಕ್ರಿಯೆಗಳ ನಿರ್ದಿಷ್ಟ ಕ್ರಮಾನುಗತ ಶ್ರೇಣಿಯು 1೫೩೫1, ನಿಂದ ಮುಕ್ತ 
(ಕಿಣ್ವ - ಒಂಧಿತವಲ) ಫ್ಲೇವಿನ್‌ ಮೂನೊನ್ಯೂಕ್ಷಿಯೊಟೈಡ್‌ನ ಅಪಕರ್ಷಣೆಯೆಖಪ 


ಪ್ರಾರಂಭವಾಗುತ್ತದೆ. ಆಪಕರ್ಷಿತ FMN ನಂತರ ಲ್ಯೂಸಿಫೆರೇಸ್‌ ಎಂಬ ಕಿಣ್ವ 
ದೊಂದಿಗೆ ಪ್ರತಿಕ್ರಿಯೆ ನಡೆಸುತ್ತದೆ. ಉತ್ಪಾದಿತವಾದ ಸಂಕೀರ್ಣವು ಅಣುರೂಪದ 
ಆಮ್ಲಜನಕದಿಂದ ಉತ್ಕರ್ಷಣೆ ಹೊಂದಿ. ಉತ್ಕರ್ಷಿತ FMN ಮತ್ತು ಅತಿರೇಕ 
ಗೊಂಡ ಲ್ಯೂಸಿಫೇರೇಸ್‌ ಉಂಟಾಗುತ್ತವೆ: ಇದನ್ನೇ ಬೇರೆ ರೀತಿಯಲ್ಲಿ ಹೇಳ 
ಬಹುದಾದರೆ. ಅಪಕರ್ಷಿತ ್ಜMNನಿಂದ ಉತ್ಪತ್ತಿಯಾಗುವ ಶಕ್ತಿಯ ಸ್ವಲ್ಪ ಭಾಗವು, 
ಶಾಖವಾಗಿ ಹೊರಹೋಗುವುದಿಲ್ಲ. ಆದರೆ, ಅತಿರೇಕಗೊಂಡ ಲ್ಯೂಸಿಫೇರೇಸ್‌ 
ಅಣುವಿನಲ್ಲಿ ಕಾದಿರಿಸಲಾಗಿರುತ್ತದೆ. ಲ್ಯೂಸಿಫೇರೇಸ್‌ ತನ್ನ ಮುಂಚಿನ ಸ್ಥಿ ತಿಗೆ 
ವಾಪಾಸಾಗುವಾಗ ಫೋಟಾನ್‌ ಹೊರಸೂಸಲ್ಪಡುತ್ತದೆ. ಜ್ಞಾ ್ಯಕ್ಬೀರಿಯಗಳ ಕೋಶ 
ಮುಕ್ತ ಸಾರಗಳನ್ನು ಅಭ್ಯಸಿಸಿದಂತೆಯೇ ಈ "`ಂತಿರುಗುವಿಕೆ ಪ್ರತಿಕ್ರಿಯೆಗೆ ಪಾಲ್ಮಿ 
ಟೈಲ್‌ ಆಲ್ವಿ ಹೈಡ್‌ನಂಥ ಉದ್ದಸರಪಣಿಯ ಅಲ್ಲಿ ಹೈಡ್‌ ಇರುವಿಕೆಯನ್ನು ಅವ 
ಲಂಬಿಸಿ ಬೆಳಕು ಹೊರಸೂಸುತ್ತವೆ. ಈ ಅಂಶವು ಇಲ್ಲದಿದ್ದರೆ ಅತಿರೇಕಗೊಂಡ 
ಲ್ಯೂಸಿಫೇರೇಸ್‌ ತನ್ನ ಮುಂಚಿನ p ತಿಗೆ ಹಿಂತಿರುಗುವಾಗ ಸಾವಿರ ಪಾಲು ಕಡಮೆ 
ಬೆಳಕನ್ನು ಕೊಡುತ್ತದೆ. ಅತಿರೇಕತ್ವದ ಬಹುಪಾಲು ಶಕ್ತಿಯು ಶಾಖವಾಗಿ ಬಿಡುಗಡೆ 
ಯಾಗುತ್ತದೆ. ಉದ್ದ ಸರಪಣಿಯ ಆಲ್ಲಿ ಹೃ ಡ್‌ಗಳು ಅಖಂಡ ಬ್ಯಾಕ್ಟೀರಿಯಾಗಳ 
ಕೋಶಗಳಲ್ಲಿ ಅಂಥ ಜಾತ್ರ ವನ್ನು ಕೆ ಗೊಳ್ಳುತ್ತ hy ತ್ರವೆಯೋ ಇಲ್ಲವೋ ಎಂಬುದು ಇನ್ನೂ 
ತಿಳಿದಿಲ್ಲ. ಬೇರೆ ರಾಸಾಯನಿಕ "ದಾರ್ಥಷ ಬ್ಯಾಕ್ವೀರಿಯಾಗಳ ಬಿರಕು ಹೊರ 
ಸೂ ಇಸುವಿಕೆಯ ನೆ ನೈಸರ್ಗಿಕ ವರ್ಧಕವಾಗಿ ಕೆಲನಿ ಮಾಡುತ್ತ ದೆಯೇ ಎಂಬುದು ತಿಳಿದಿಲ್ಲ. 
ಆಲ್ವಿ ಹೈಡ್‌ಗಳು ಲ್ಯೂಸಿಫೇರೇಸ್‌ಗೆ ಮೂಲ ಪದಾರ್ಥವಾಗಿರುವುದು ಕಂಡುಬರುವು 
ದಿಲ್ಲ; ಬೆಳಕು ಹೊರಸೂಸುವಿಕೆಗೆ ಬಹು ಅನುಕೂಲವಾದ ವಿನ್ಯಾಸದಲ್ಲಿ ಅತಿರೇಕ 
ಗೊಂಡ ಕಿಣ್ವಗಳನ್ನು ಕಾಪಾಡುವ ಕೆಲಸವನ್ನು ಅವುಗಳು ನಿರ್ವಹಿಸುವವು ಎಂದು 
ಹೇಳಲಾಗಿದೆ. 





ಸ್ನ 


ಜೀವಿಗಳ,,.,,,ಉತ್ಪಾದನೆ ಮತ್ತೆ ವರ್ಗಾವಣೆ ನ 


| 


ಬ್ಯಾಕ್ಟೀರಿಯಾಗಳ ಪ್ರಕಾಶಿಸುವಿಕೆಯನ್ನು ಶರೀರ ಶಾಸ್ತ್ರೀಯವಾಗಿ ಸಾಮಾನ 
ಬ್ಯಾಕ್ಟೀರಿಯಾಗಳ ಉಸಿರಾಟಿನೆ ಯಣಕಣ ವರ್ಗಾವಣೆ ಸರಪಣಿಯ ಸಣ್ಣ ನೈಸ 
ಪಮಾರ್ಗವೆಂದು ಪರಿಗಣಿಸಬಹುದು: ಈ ಉಪಮಾರ್ಗದ ಮೂಲಕ. ಮೂಲ 
ಪದಾರ್ಥದಿಂದ ಪಡೆದ ಯಣಕೂಗಳ ಸ್ವಲ್ಪ ಭಾಗವು ಅದ್ಲುಜನಕಕ್ಕೆ ಸಾಗಣೆಯಾಗು 
ತ್ತದೆ. ಯಣಕಣಗಳು ಯಾವ ಕಡೆ ಪ್ರವಹಿಸುತ್ತವೆ ಎಂಬುದನ 
ತೋರಿಸಿ, ಈ ಕೆಳಕಂಡಂತೆ ಬರೆಯಬಹುದು: 


ಮೂಲಪದಾರ್ಥ- NAD ಫ್ಲೇವೋಪ್ರ್ರೋಟಿ ನ್‌ಗಳುಸೈಟೊಕ್ರ್ರೋಮು ಮ್‌ ವ್ಯವಸೆ ೦ 


ಇಡೆ 
Rn) ಸಿವಾ ರೇಸ್‌ 


(704೫56 ಧ್ಯ 


ಎರಡು ಸರಪಣಿಗಳ ಮಧ್ಯೆ ಶರೀರಕ್ರಿಯಾ ಶಾಸ್ತ್ರೀಯ ಸಂಬಂಧವನ್ನು 

ಸಯನ್ಸೆಡ್‌ನ ಪ್ರಭಾವದಿಂದ ತೋರಿಸಲಾಗಿದೆ. ಪ್ರಕಾಶಿಸುವ ಬ್ಯಾಕ್ಟೀರಿಯಾ 

ಎಲಂಬಿಗ್ಗೆ ಇದನ್ನು ಸೇರಿಸಿದಾಗ, ಸೈಟೊಕ್ರೋಮ್‌ಗಳ ಮೂಲಕ ಸಾಮಾನ್ಯಯಣ 

ಕಣ ವರ್ಗಾವಣೆ ರನ್ನು ನಿಷೇಧಿಸುವ ಈ ಪದಾರ್ಥವು ಏಕಾಏಕಿ ಹೆಚ್ಚಿನ ಪ್ರಕಾಶ 
[d=] 

ವನ್ನುಂಟುಮಾಡುತೃದೆ. ಯಣಕಣಗಳು ಉಪಮಾರ್ಗದ ಮೂಲಕ ಅಮ ಜನಕವನ್ನು 

4 ನಾ ಸ 

ಸ್ನ pp ಹ ಕ ಕ 

ತಲುಪಿದಾಗ, ATP ಉತ್ಪುನ ಸನೆಯಾಗುವುದಿಲ್ಲ. ಏಕೆಂದರೆ ಬಹು ಭಾಗ ಶಕ್ತಿಯು 


ಬೆಳಕಾಗಿ ನಿರ್ಗಮಿಸಿರುತ್ತದೆ. 


ಇಂಗಾಲದ ಡೈಆಕ್ಸೆ ಡ್‌ ಆಗಿ ಸಾನಯನ ಮೂಲಪದಾರ್ಥಗಳ ಪರಿನರ್ತನೆ 


ಉಸಿರಾಟದ ಜೀವದ್ರ ವ್ಯ ಪರಿಣಾಮ ಕ್ರಿಯೆ ಅಥವಾ ಚಯಾಪಚಯ ೬೦ 


ವಿಧಾನಗಳಲ್ಲಿ ಅಂತ ಭಾಗ್ಯ ಗಾ,ಹಕಪಾಗಿ ಅಮು ಜನಕವು. ಸಿಗುವ ಸಾಧ್ಯತೆ 
[ae ಶ್ರಿ ಎ ಕ ಶಿ 
ಇದ್ದರೆ, ಇಂಗಾಲದ ಡೈ ಆಕ್ಸೈಡ್‌ ಆಗಿ. ಸಾವಯವ ಸಂಯಂಕ್ರಗಳ ಸಂಪೂರ್ಣ 
ಸ್ಟ 5 
ಹಾ ಸಾಧ್ಯವಾಗುತ್ತ ದೆ. ಈಗಾಗಲೇ ತಿಳಿಸಿದಂತೆ. ಮೂಲಪದಾರ್ಥ 
ನು ಕ್‌ ರ್‌ ಇಸಿ 
ಇಂಗಾಲದ ಸ್ಪಲ್ಪ ಭಾಗ ಸಾರಗ್ರ ಹಣಗೊಂಡು, ಕೋಶ ಪದಾರ್ಥದ ಸಂಶ್ಲೇಷಣೆಗೆ 
ಪ 
ಉಪಯೋಗಿಸಲ ಡುತ್ತದೆ. ಆದರೆ ವಾಯುಜೀವಿ ಉಸಿರಾಟದಲ್ಲಿ, ಉಳಿದ ಮೂಲ 


i ವ 
ಪದಾರ್ಥ ಇಂಗಾಲವು ಸಾಮಾನ್ಯವಾಗಿ, ಪೂರ್ಣವಾಗಿ €೧, ಆಗಿ ಪರಿವರ್ತನೆ 


ಯಾಗುತ್ತದೆ. 


ಪೈರುವೇಟ್‌ ಆಗಿ ನಂತರ ಅಸಿಟೈಲ್‌ -$-€ಂಸಿ ಶರ್ಕರ ಪಿಪ್ಟಗಳ ಪರಿ 
ವರ್ತ ತಾ ಸಹಾಯ ಮಾಡುವ ಕೆಲವು ಜ೯ವರುಸಾಯನಿಕ ಮಾರ್ಗಗಳನ್ನು 
ಗುವಿಕೆಯನ್ನು ಕುರಿತು ವಿವರಿಸಿದ ಸಂರ್ದಭದಲ್ಲೇ ವಿವರಿಸಲಾಗಿದೆ. ಈ ಮಾರ್ಗ 
ಗಳು ಶರ್ಕರ ಪಿಷ್ಟಗಳ ಉಸಿರಾಟದ ಜೀವಪ್ರಷ್ಯ ಪರಿಣಾಮ ಯೆ 
ಚಯಾಪಚಯ ಕ್ರಿಯೆಯಲ್ಲೂ ಕಾರ್ಯ ನಿರ್ವಹಿಸುತ್ತವೆ. ಉತ 


ಪ್ರ ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯಸುಬಂಧ 
॥ 
ಅಪಕರ್ಷಿತವಾದ ಪ್ಲೆರಿಡಿನ್‌ ನ್ಯೂಕ್ಲಿಯೊಟ್ಟೆಡೌಗಳ್ಳು (ಹುದುಗುವಿಕೆಗಳಲ್ಲಿಯಂತೆ) 
ಬ್ರ ೧೨ ಲ ೨ ನ್‌ 
ಆ 


ಪೃರುವಿಕ್‌ಆಮ್ಲ ಆಥವಾ ತಹ ಪಡೆದ ಉತ್ಪನ್ನಗಳ ಅಪಕರ್ಷಣೆಯಿಂದ 

ಕ ಹೊಂದುವ ಬದಲು, ಹಯಣಕಣ ವರ್ಗಾವಣೆ ಸರಪಣಿಯ 
ಮೂಲಕ ಪುನರುತ್ಯರ್ಷಣೆ ಹೊಂದುವುದೊಂದೇ ಇಲ್ಲಿ ಕಾಣಬರುವ ವ್ಯತ್ಯಾಸ 
ವಾಗಿದೆ. ಉಸಿರಾಟದ ಜೀನದ್ರನ್ಯ ಪರಿಣಾಮಕ್ರಿಯೆ ಚಯಾಪಚಯ ಕ್ರಿಯೆಗಳಿಗೆ "ಚಿತ್ರ 
ನಾದ ಮತ್ತು ಹುನುಗುವಿಕೆಗಳಲ್ಲಿ ಯಾವ ಪಾತ್ರವನ್ನು ವಹಿಸದ ಜೀವದ್ರ ವ್ಯ ಪರಿಣಾಮ 
ಕ್ರಿಯ ಅಥವಾ ಚಯಾಪಚಯ ಪ್ರಕ್ರಿಯೆಗಳು ಮೊದಲಿಗೆ ಅಸಿಟ್ಸಿಲ್‌-5-೦ಂಸಿ ಮಟ್ಟದಲ್ಲಿ 
ಮಧ್ಯೆ ಬರುತ್ತದೆ. 

ಟ್ರೈಕಾರ್ಬಾಕ್ಷಿ ಲಿಕ್‌ ಆಮ್ಲ (1೮4) ಚಕ್ರ ಅಥವಾ ಕ್ರೆಬ್ಸ್‌ ಚಕ್ರ ಎಂಬ, 
ಪ್ರತಿಕ್ರಿಯೆಗಳ ವಿಶೇಷ ಚಕ್ರೀಯ ಶ್ರೇಣಿಯ ಮೂಲಕ ಅಸಿಟೈಲ್‌ -$-೦ಂಸಿ ಯು 
(ಲ್ಕ ಆಗಿ ಉಸಿರಾಟದ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆ 


ಯಲ್ಲಿ ಉತ್ಕರ್ಷಿತವಾಗುತ್ತದೆ (ಚಿತ್ರ 6.28). 
ಅಸಿಟ್ಟಿರ್‌ ಸಟ ಆಮ್ಲ 
ಈ ರ್ಯಾ ೧೮ 
(೧,1 4 "ಸಾ ಟೂಗು ಟಾಂಕ್‌ 
ಅಕ್ಸಾಲಾಸಿಟಿಕ್‌ ಗೆ ಲ ಟ್‌ 
ಆಮ!C) 1 ಆಮ್ಲ! 
ನ > NL 
“a ಕ Msi 
ಹ್‌ ps “ಮು Re [4 ps ತ 
ಬ್ಯ Us ಟ್ಟು is ಘ್‌ 2H 
ತ ಕಿ 
೬) ಕ p 4 ಭ್‌ ef ವಿಕ್‌ 
ಫ್ಯ್ಯೂಪಸಾಿರ್‌ ತ pad ಆವು ಎ 
ಆಮ್ಲ/€, | ಎಲ್ಲಾ” 
1 (1 
ಓತಿ ಚ್‌ 
ಸ್ನ \ { 
ಹ್‌ ಒಜುಣಕಣ ಇಬ್ಬ: -ರ್ಗಾವಣೆ — 4.೧ 








ಚಿತ್ರ 6.28 : ಸಿಟ್ರಿಕ್‌ ಆಮ್ಲ ಚಿತ್ರ 
ಆಕ್ಸಾಲಾಸಿಟೇಟ್‌ ಮತ್ತು ಆಸಿಟ್ಟೈಲ್‌ -೪೯.೮೦% ಗಳು ಒಂದಾಗುವುದರಿಂದ 
ಟ್ರಿ ಪ ಲು ಚಕ್ರವು ಪ್ರಾರಂಭವಾಗುತ್ತದೆ. ತರುವಾಯ ಸಂಭ 
ವಿಸುವ ಪ್ರತಿಕ್ರಿಯೆಳಿಂದ ಸಿಟ್ರಿಕ್‌ ಆಮ್ಲವು ಆಕ್ಸಾಲಸಿಟೇಟ್‌ ಆಗಿ ಪರಿವರ್ತನೆ 
ಹೊಂದುತ್ತದೆ. ಇದರ ಜೊತೆಗೆ ೧೦್ಯನ ರೂಪದಲ್ಲಿ ಎರಡು ಇಂಗಾಲ ಪರಮಾಣು 
ಗನ ಬಿಡುಗಡೆ ಮತ್ತು ಯಣಕಣ ವರ್ಗಾವಣೆ ಸರಪಣಿಯನ್ನು ಪ್ರವೇಶಿಸುವ ಎಂಟು 
ತಗಳ ಇಂತ್ಬುವನೆಗಳು ಅನುಷಂಗಿಕವಾಗಿ ಉಂಟಾಗುತ್ತವೆ. ಚಕ್ರದ ಒಂದು 


ಪೂರ್ಣ ಸುತ್ತಿನಲ್ಲಿ ಹೀಗೆ ಒಂದು ಅಣು ಅಸಿಟ್ಟೆಲ್‌-$-೦ಂಸಿ ನ ಪೂರ್ಣ ಉತ್ತ 


ರ್ಷಣೆಯಿಂದ. ಒಂದು ಅಣು ಆಕ್ಸಾಲಸಿಟೇಟ್‌ ಪುನರುತ್ಪಾದನೆ ಯಾಗುತ್ತದೆ. 


೪ 
₹1 
ಹ 
೫) 
ಗ 
a 


ಸೆ ೧೧೫ 
—=0+C0,+ ATP~ CH, + ADP +P, 
OOH 

OOH 


H, OOH 


Gt 
| 
ಇದರ ಪರಿಣಾಮವಾಗಿ, ಪೈರುವಿಕ್‌ ಆಮ್ಲದಿಂದ ಇಂಗಾಲವು. ಚಕ್ರವನ್ನು 


ಎರಡು ಪಥಗಳಿಂದ ಹೀಗೆ ಸೇರುತ್ತದೆ: ಆಕ್ಸಾಲಸಿಟಿಕ್‌ ಆಮ್ಲದ ಮೂಲಕ 
ಅಥವಾ ಅಸಿಟೈಲ್‌-5-೮೦& ನ ಮೂಲಕ. 


* ಜೀವದ್ರವ್ಯಪರಿಣಾಮ ಅಥವಾ ಚಯಾಪಚಯ ಮಾರ್ಗಗಳು 


ಳು TCA ಚಕ್ರದಂತೆ, 
ಚಯ ಮತ್ತು ಅಪಚಯ ಪ್ರತಿಕ್ರಿಯೆ ಕ್ರಮಗಳ ಮಧ್ಯೆ ಇರುತ್ತವೆ. ಶಕ್ತಿಉತ್ಪಾದನಾ ಜೀವದ್ರವ್ಯ 
ಪರಿಣಾಮಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆ ಹಾಗೂ ಜೀವಸಂಶ್ಲೇಷಣೆಗಳಲ್ಲಿ ದ್ವಿ.ಪಾತ್ರ 
ವನ್ನು ಇವು ವಹಿಸುತ್ತವೆ, ಈ ಮಾರ್ಗಗಳನ್ನು ಆಂಫಿಚೊಲಿಕ್‌ ಮಾರ್ಗಗಳಿನ್ನು ತ್ತಾರೆ, ಇವುಗಳ 


ಪ್ರಾಮುಖ್ಯತೆಯನ್ನು ಅಧ್ಯಾಯ 7 ರಲ್ಲಿ ಹೆಚ್ಚಿನ ವಿವರಣೆಯೊಂದಿಗೆ ಚರ್ಚಿಸಲಾಗಿದೆ, 


58 & ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಕಾರ್ಯಸಂಬಂಧ 


ಅಸಿಟಿಕ್‌ ಆಮ್ಲ ಉತ್ಕರ್ಷಣೆಯಲ್ಲಿ ಗ್ಲೈಆಕ್ಸಿಲೇಟ್‌ ಚಕ್ರದ ಪಾತ್ರ 


ಗ್ಲೆಆಕ್ಸಿಲೇಟ್‌ ಚಕ್ರವು, TCA ಚಕ್ರದ ಒಂದು ವಿಶೇಷ ಮಾರ್ಪಾಟಾಗಿದೆ. 
ಪೈರುವಿಕ್‌ ಆಮ್ಲದ ಮಧ್ಯವರ್ತಿ ಉತ್ಪನ್ನವುಂಟಾಗದಂತೆ, ಅಸಿಟೈಲ್‌- 5-004 
ಪರಿವರ್ತನೆಗೊಳ್ಳು ವ ಅಸಿಟಿಕ್‌ ಆಮ್ಲದ ಅಥವಾ ಪ್ರಾಥಮಿಕ ಮೂ ಲಪದಾರ್ಥ 
ಫಸ (ಮೇಲ್ಮಟ್ಟದ ಮೇಧಾಮ್ಲಗಳಂಥ)ಉತ್ಕರ್ಷ ಯಲ್ಲಿ ಈ ಚಕ್ರವುಂಟಾಗುತ್ತದೆ. 
ಸಂದರ್ಭಗಳಲ್ಲಿ ಪೈ ಕೈರುವಿಕ್‌ ಅಥವಾ ಫಾಸ್ಟೊಇನಾಲ್‌ ಪೈರುವಿಕ್‌ ಆಮ್ಲದ 
ಕಾರ್ಬಾಕ್ಸಿ ಶಕರ ಮಡ ಆಕ್ಸಾಲಸಿಟಿಕ್‌ ಆಮ್ಲ ೨ ವನು ಸಿ ಉತ್ಪಾ ದಿಸಲು ಆಗುವುದಿಲ್ಲ. 
ಏಕೆಂದರೆ ವಾಯುಜೀವಿ ಸೂಕ್ಷ್ಮಜೀವಿಗಳಲ್ಲಿ, ಅಸಿ ಟಕ್‌ ಆಮ್ಲದಿಂದ ನೇರವಾಗಿ, 
ಪೈರುವಿಕ್‌ ಆಮ್ಲವನ್ನು ಸಂಶ್ಣೆ ಕ್ಲೀಹಿಸುವಂಥ ಅಂಗರಚನೆ ಇರುವುದಿಲ್ಲ: ಅಸಿಟೈಲ್‌.. 
$-COA ಮತ್ತು €೦ ಆಗಿ ಪೆ ಕೈರುವಿಕ್‌ ಆಮ್ಲವು ಉತ್ಕ ರ್ಷಣೆಯು ಪೂರ್ಣವಾಗಿ 
ಹಿಮ್ಮುಖವಾಗದಂಥ ಒಂದು ಪ ಕ್ರ ಯೆಯೆನಿಸಿದೆ. 


ಅಸಿಟಿಕ್‌ ಆಮ್ಲ ಉತ್ಕರ್ಷಣೆಗೆ ಅವಶ್ಯಕವಾದ ಆಕ್ಸಾಲಸಿಟಿಕ್‌ ಆಮ್ಲದ 
ಅವಶ್ಯಕತೆಯನ್ನು ಎರಡು ಪ್ರತಿಕ್ರಿಯೆಗಳ ಮೂಲಕ ಸಿದ್ದ ವಾಗುವ ಸಕ್ಸಿನಿಕ್‌ ಮತ್ತು 
ಮ್ಯಾಲಿಕ್‌ ಆಮ್ಲಗಳ ಉತ್ಕರ್ಷಣೆಯಿಂದ ಪುನಃ ಭರ್ತಿ ಮಾಡಲಾಗುತ್ತದೆ. 
ಮೊದಲನೆ ಪ್ರತಿಕ್ರಿಯೆಯಲ್ಲಿ, TCA ಚಕ್ರದ ಸಾಮಾನ್ಯ ಮಧ್ಯವರ್ತಿಯಾದ 
ಐಸೊಸಿಟ್ರಿಕ್‌ ಆಮ್ಲವು ಬಿರಿದು, ಸಕ್ಸಿನಿಕ್‌ ಮತ್ತು ಗ್ಲೈಲಕ್ಸಿಲಿಕ್‌ ಆಮ್ಲ 
ಗಳಾಗುತ್ತವೆ. 


H 
(i bo ಗ್ದ ಠಲೆಕ್ಷೆಲಿಕ್‌ ಅಮ್ಲ 
cd ( 
೨೫6 ಸಕ್ಸಿನಿಕ್‌ ಆಮ್ಲ 


ಎರಡನೆಯ ಪ ಪ್ರತಿಕ್ರಿ ಯೆಯಲ್ಲಿ ಅಸಿಟೈ ಲ್‌ -5-೧೦೬. ಗ್ಲೈ ರಕ್ಷೆ ಲಿಕ್‌ ಆಮ 
೮ 
ದೊಂದಿಗೆ ಬೆರೆತು, ಮ್ಯಾ ಲಿಕ್‌ ಆಮ್ಲ ವಾಗುತ್ತ ದೆ. 


COOH—CHO4-CH;—CO—S—CoA—= 
COOH—CHOH—CH,—COOH-+-CoASH 


ಈ ಎರಡು ಪ್ರತಿಕ್ರಿಯೆಗಳು, ಒಟ್ಟಿಗೆ TCA ಚಕ್ರದ ಕೆಲವು ಪ್ರತಿಕ್ರಿಯೆಗಳ 
ಉಪಮಾರ್ಗವನ್ನುಂಟು ಮಾಡುತ್ತವೆ ಮತ್ತು ಸಾಮಾನ್ಯ 70.4 ಚಕ್ರಕ್ಕೆ ಅವಕಾಶ 
ಎರುವಂತೆ, ಆಕ್ಸಾಲಸಿಟಿಕ್‌ ಆಮ್ಲವಾಗಿ, ಎರಡು ಅಸಿಟೈಲ್‌ ಉಳಿಕೆಗಳ ಒಟ್ಟು 


ಸೂಕ್ಷ ಯೇವಿಗಳ ವರ್ಗಾವಣೆ 59 


ಪರಿವರ್ತನೆ ಉಂಟಾಗುತ್ತದೆ. ಜೊತೆಗೆ, ಲ, ಆಮ್ಲಗಳ ಉತ್ಕರ್ಷಣೆಯಿಂದ 
ಪ್ರೆ ೈರುವಿಕ್‌ ಆಮ್ಲದ ಮೂಲವು ಒದಗುತ್ತದೆ. ಅಸಿಟೇಟ್‌ €೦, ಆಗಿ ಪರಿವರ್ತನೆ 
ಚಂದ. ಅಂತ್ಯವಾಗುವಂತಹ ಚಕ್ರೀಯ ವಿಧಾನವನ್ನು `ಗ್ಲೈಆಕ್ಸಿಲೇಟ್‌ ಚಕ್ರ' 
ಎನ್ನುತ್ತಾರೆ (ಚಿತ್ರ 6.29). 


J ಮೊಂಸಿ- ಟಿ ಸಿಟ್ರಿಕ್‌ ಆಮ 
[ತ ( 


2೬೨ 
ಆಕ್ಸಾಲಸಿಟಿಕ್‌ ಆಮ್ಲ ಐಸೊಸಿಟ್ರಿಕ್‌ ಆಮ 


| ಅ 
ಚ ಆಸೆಟ್ಟೈಲ್‌-5-೧೦% fe] 
—CoA.SH C0,,2H 


ಕ್ರಿ ೪% 
ಪ್ಯಾಲಿ ಗ್ಗೆ ಎಕ್ಕೆ ಲಿಕ್‌ ಚಟು ಬಗ 
ಅವ್ಲು ಆಮ್ಲ €೧,. ಸ್‌ 
'ನಿಷ್ಯೂಎ ಮಾರಿಕ್‌ 


ತ ಕ 
H,0 ಆಮ್ಲ kr mad ಸಕ್ಸಿನಿಕ್‌ 


ಚಿತ್ರ 6:29: ಗ್ಲೈಆಕ್ಸಿಲೇಟ್‌ ಉಪಮಾರ್ಗ ಮತ್ತು ಸಿಟ್ರಿಕ್‌ ಆಮ್ಲ ಚಕ್ರದ ಪ್ರತಿಕ್ರಿಯೆ 


ಗಳಿಗೆ ಅದರ ಸಂಬಂಧ 


ಪ್ಸೈ ರುವಿಕ್‌ ಆಮ್ಲದ ಮೂಲಕ ವಿಭಜನೆ ಹೊಂದುವ ಪ್ರಾಥಮಿಕ ಮೂಲ 
ಪಟಾರ್ಥಗಳಿ ಮೇಲಿನ ಆಕ್ರಮಣದ ಸಮಯದಲ್ಲಿ ಆಕ್ಸಾಲಿಕ್‌ ಆಮ್ಲವು 
ಕಾರ್ಬಾಕ್ಸಿಲೀಕರಣದಿಂದ ಉಂಟಾಗುವಾಗ, ಗ್ಗೆ ರಕ್ಷ ಲೇಟ್‌ ಚಕ್ರವು ಕಾರ್ಯ 
ನಿರ್ವಹಿಸುವುದಿಲ್ಲ. ಉಪಮಾರ್ಗದ ಎರಡು ಕಿಣ್ವ Mg ಆಸಿಟೀಟ್‌ನ ಮೇಲೆ ಅಥವಾ 
ಅದರ ನೇರ ಜೀವದ್ರವ್ಯ ವ್ಯ ಪರಿಣಾಮ ಅಥವಾ ಯ ಪೂರ್ವರೂಪಗಳ 
ಮೇಲೆ ಬೆಳೆಯುವಾಗ ಸಂಶ್ಲೇಷಿಸಲ್ಪಡುತ್ತವೆ. 


ಸೂಕ್ಷ್ಮಜೀವಿಗಳಿಂದ, ಸಾವಯವ ಸಂಯುಕ್ತಗಳ ಮೇಲೆ ಉಂಟಾಗುವ 
ಪ್ರಾಥಮಿಕ ಆಕ್ರಮಣದ ವಿಶೇಷ ಮಾರ್ಗಗಳು 


ಉಸಿರಾಟದ ಜೀವದ್ರವ್ಯಪರಿಣಾಮ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆ 
ಗಾಗಿ, ಯಾವುದಾದರೂ ಒಂದು ಸೂಕ್ಷ್ಮಜೀವಿ, ಮೂಲಪದಾರ್ಥವಾಗಿ ಉಪ 
* ಯೋಗಿಸಲಾಗದಂತಹ, ನೈಸರ್ಗಿಕವಾಗಿ ಕಂಡುಬರುವ ಸಾವಯವ ಸಂಯುಕ್ತವು 
ಬಹುಶಃ ಇಲ್ಲವೇ ಇಲ್ಲ. ಪ್ರಾಥಮಿಕ ಮೂಲಪದಾರ್ಥದ ರಚನೆಯು ಎಷ್ಟೇ 
ಸಂಕೀರ್ಣವಾಗಿರಲಿ, ಶಕ್ತಿಯ ಮೂಲವಾಗಿ ಅದರ ಉಪಯೋಗವು ಅದೇ ಮೂಲ 


60 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಭೂತ ಸೂತ್ರವನ್ನು ಹೊಂದಿರುತ್ತದೆ: ೮% ಚಕ್ರದ ಅಂತಿಮ ಪ್ರತಿಕ್ರಿಯೆಗಳೊಳಗೆ 


ನೇಶಿಸಲು ಶಕ ಕ ವಾದಂತಹ ಒಂದು ಅಥವಾ ಹೆಚ್ಚು, ಸಣ್ಣ ಅಲಿಫಾಬಿಕ್‌ ಭಾಗಗಳನ್ನು 
ಉತ್ಪಾದಿಸಲು ಕ್ರಮಾನುಗತ ನಿಭಜನೆಯಿದೆ. ಇಂಥ 'ಮೂಲಿಪದಾರ್ಥ ಗಳ, ಸಂಕೀರ್ಣ 
ವಾಗಿಯೂ ಇರುವ ಪ್ರಾರಂಭದ ಪ ಪ್ರತಿಕ್ರಿ ಯೆ ಸಂದರ್ಭಗಳು, TCA ಚಕ್ರಕ್ಕೆ ಶರೀರ 
ಕ್ರಿಯಾ ಶಾಸ್ತ್ರೀಯ ಸಹವರ್ಶಿಗಳಾಗಿರುತ್ತವೆ ಹಾ. ಜೀ 
ಜೀವದ್ರವ್ಯಪರಿಣಾಮ ಕ್ರಿಯೆ ಅಥವಾ 
ವರಣಗಾಗಿ ಬ್ಯಾಕ್ಟೀರಿಯಾಗಳು ಆರೋಮ್ಯಾ ಟಿಕ್‌ 
ವ ಮಾರ್ಗಗಳನ್ನು ವಿವರಿಸೋಣ. 


(24. 


೩ 
ಗ 
ಗ 
ಜಟ 
ಆ 


“A ೭ 


8-ಕಟೊಅಡಿಪೇಟ್‌ ಮಾರ್ಗದ ಮೂಲಕ ಆರೋಮ್ಯಾಟಿಕ್‌ ಸಂಯುಕ್ತ 
ಗಳ ಉತ್ಕರ್ಷಣೆ 


ಉಸಿರಾಟದ ಮೂಲಪದಾರ್ಥಗಳಾಗಿ ಆರೋ ಮ್ಯಾಟಿಕ್‌ ಸಂಯುಕ್ತಗಳನ್ನು 
ಉಪಯೋಗಿಸುವ ಹಲವಾರು ವಾಯುಜೀವಿ ಬ್ಯಾಕ್ಟೀರಿಯಾಗಳು, -ಕೀಟೊ 
ಅಡಿಪೇಟ್‌ ಮಾರ್ಗದ ಎರಡು ಪರಿಚ್ಛಿನ್ನ ವಿಭಾಗಗಳಲ್ಲಿ ಯಾವುದಾದರೂ ಒಂದರ 
ಮೂಲಕ ಅವುಗಳನ್ನು ಉಪಯೋಗಿಸಿಕೊಳ್ಳುತ್ತವೆ (ಚಿತ್ರ 6.30). 


110೧೧ 

೪ ಹಾ... 

ಅದ್ರ — ಸಿ 

ಕೆ ಡ್ರಾಕ್ಸಿ ಇ ತಾ ದಿ 
ತ್‌ 


8ಕಾರ್ಬೊಕ್ಸಿ-ಸಿಸ್‌, -ಕಾರ್ಬೊಕ್ತಿ ರೌ 


ಪ್ರೊಟೊಕಟೆಚುಯಿಟ್‌ ಸಿಸ್‌-ಮ್ಮೂಕೊನೇಟ್‌ 'ಮೂಕೊನೋ ಜ್‌ 
ಲ್ಯಾ ಸೀಸ್‌ 


"( ಬೀಜ್‌ 
ಇನಾಲ್‌ ಲ್ಯಾಕ್ಟೋನ್‌ 
ಬೆಂಜೊಯೇಟ್‌ ಲ್‌ ಈ ( ಟ್‌ 
ಹಿಸ್‌ ಸಿಸ್‌ ೪) ಮ್ಯ ಪಟಿಕ ನೋ 8 ಕೀಟೋಲಡಿಖ್ಟೆಲ್‌-ಲಾಸಿ 
ಕ್ಕಾಟಿಕಾಲ್‌ ಮೂ ಕೊನೇಟ್‌ ಶ್ಮಾ್ಟ್ರೋಡ ಕಡಿ 


ಟೆ 


ಎಸಿಟ್ಟೈಲ್‌-ರಂಡಿ ಸಕ್ಕಿನೇಟ್‌ 


ಚಿತ್ರ `6.30: 8-ಕೀಟೊಅಡಿಪೇಟ್‌ ಮಾರ್ಗದ ರಸಾಯನಶಾಸ್ತ್ರ 


ಈ ಪ್ರತಿಕ್ರಿಯೆಗಳ ಮೂಲಕ, ಪ್ರಾಥಮಿಕ ಮೂಲಪದಾರ್ಥದಲ್ಲಿ ಆರೋ 
ಮ್ಯಾಟಿಕ್‌ ಕೇಂದ್ರಕದ ಆರು ಇಂಗಾಲ ಪರಮಾಣುಗಳು, 8-ಕ್ರೀಟೊಅಡಿಪೇಟ್‌ 
ಆಮ್ಲವೆಂಬ ಒಂದು ಆಲಿಫ್ಯಾಟಿಕ್‌ ಆಮ್ಲದ ಆರು ಇಂಗಾಲ ಪರಮಾಣುಗಳಾಗಿ 
ಪರಿವರ್ತನೆ ಹೊಂದುತ್ತವೆ. ಇದು ನಂತರ ಅಸಿಟೈಲ್‌-5-೦ಂಸಿ ಮತ್ತು ಸಕ್ಸಿನಿಕ್ಕ್‌ 
ಆಮ್ಲವಾಗಿ ವಿಭಜನೆ ಹೊಂದುತ್ತದೆ , ಇವೆರಡೂ ತಕ್ಷಣ 70% ಚಕ್ರವನ್ನು 
ಪ್ರವೇಶಿಸಬಲ್ಲವು. 


ಷಹ ಸ 
ಬ ವಧಾ ನ ಜಾ ಬ 
ಕ್ಕ್ಮಜಿ ೪44 ಬ ಮು 


ವರ್ಗಾವಣೆ 61 


ಆರೋಮ್ಯಾ ಟಿಕ್‌ ಮೂಲಪದಾರ್ಥಗಳ ಮೇಲಿನ ಭಜ ಣದ ಒಂದು 
ಕುತೂಹಲಕಾರಿ ಗುಣವಂದರೆ ಆಕ್ಸಿ ಜಿನೇಸ್‌ಗಳು ವಹಿಸುವ ಮುಖ್ಯ ಪಾತ್ರ. ಮೂ 


ಪದಾರ್ಥಕ್ಕೆ. ಅಣುರೂಪದ ಆಮ್ಲಜನಕವು ನೇರವಾಗಿ ಸ ಮಧ್ಯ ವರ್ತಿ 
ಯಾಗಲು ಈ ಕಿಣ್ವ ಗಳ ಅಗತ್ಯ ವಿದೆ. ಆರೋಮ್ಯಾ ಟಿಕ್‌ ಮೂಲ ಪದರ್ಥಗಳಿಗೆ 
ಹೈ ಡ್ರಾಕ್ಸಿಲ್‌ ಗುಂಪುಗಳನ್ನು es: ಮತ್ತು ಡೈಫಿನಾಲಿಕ್‌ ಮಧ್ಯವರ್ತಿ ೯ಗಳ 
ಉಂಗುರ ಸೀಳಿಕೆಯಲ್ಲಿ ಈ ಆಕ್ಸಿ ಜಿನೇಸ್‌ ಕಿಣ್ವಗಳು ಕಾಂ ರ್ಯ ನಿರ್ವಹಿಸುತ್ತವೆ. 
ಇಂತಹ ಪ್ರತಿಕ್ರಿಯೆಗಳ ಎರಡು ನಿರ್ದಿಷ್ಟ ಉದಾರಣೆಗಳನ್ನು ಕೆಳಗೆ ಕೊಟ್ಟಿ ದೆ: 


ಣ್ಯ 


POS a JH 


ಡು pa 
| J+ NADPH,+ eR i NADP + H,0 
| OH 


್‌್‌ COOH 
೫ SS * LQ COOH 
ಸಿಸ್‌_ಮ್ಯೂಕೊನಿಕ 


ಒಂದು ಮೂಲ ಪದಾರ್ಥದ ಉತ್ಕ ರ್ಹಣೆಯ: ಡಿ:ಹೈಡೆ್ರೊ 
ದಿಂದಾಗುವ ಬದಲು ಆಮ್ಲ ಜನಕೀಕರಣದೀದ ಉಂಟಾದರೆ. ಉಸಿರಾಟದ ವರ್ಗಾ 
ವಣೆ ಸರಪಣಿಗೆ ಯುಣಕಣಗಳ ವರ್ಗಾವಣೆಯು ಅಸಾಧ್ಯವಾಗುತ್ತದೆ: ವಾಶ್ತವವಾಗಿ 
ಆರೋಮ್ಯಾಟಿಕ್‌ ಸಂಯುಕ್ತಗಳ ಹೃಡ್ರಾಕ್ಸಿಲೀಕರಣವು, ಸ್ಥಿತಿ ಶಕ್ತಿಯ 
ಅಂಶವನ್ನು ಈಕಗೊಳಿಸುತ್ತದೆ. ಏಕೆಂದರೆ ಅಪಕರ್ಷಿತವಾದ ಪ್ಲೆರಿಡಿನ್‌ ನ್ಯೂಕ್ಲಿಯೊ 
ಟೈಡ್‌ನ ಉತ್ಕರ್ಷಣೆಯು ಹೈಡ್ರಾಕ್ಸಿಲೀಕರಣದ ಜೊತೆಗೇ ಆಗುತ್ತದೆ. ಈ 
ನ್ನ ಆರೋ ಮ್ಯಾ ಟಿಕ್‌ ಮೂಲಪದಾರ್ಥಗಳ ಮೇಲಿನ ಪ್ರಾರಂಭದ 
ಆಕ್ರಮಣದಲ್ಲಿರುವ ಉತ್ಕ ರ್ಷಕ ಘಟ್ಟದ ಪ್ರತಿಕ್ರಿಯೆಗಳಿಂದ. ಅಪಕರ್ಷಕ ಸಾಮರ್ಥ್ಯ 
ವನ್ನಾ ಗಲೀ, ಅಥವಾ AT ಯನ್ನಾಗಲೀ ಪಡೆಯಲು ಆಗುವುದಿಲ. ಇಂತಹ 
ಮೂಲ ಪದಾರ್ಥಗಳ ಉಸಿರಾಟದ ಜೀವದ್ರವ್ಯಪರಿಣಾ ಕ್ರಿಯೆ ಅಥವಾ ಚಯಾಪ 
ಚಯ ಕ್ರಿಯೆಯಿಂದ, ಕೋಶ ಶಕ್ತಿಯ ಕ್ರಿಯನ್ನು ಪ್ರಾರಂಭದ ಪ್ರತಿಕ್ರಿಯೆ ಸಂದರ್ಭ 
ಳಲ್ಲಿ ಪಡೆಯುವುದು ಸಾಧ್ಯವಾಗುವುದಿಲ್ಲ. ಆದರೆ ಉಸಿರಾಟದ ವ 
ಪಣಿಗೆ ಹುಣಕಣಗಳ ವರ್ಗಾವಣೆಯಾಗುವ 7೦% ಚಿತ್ರದ ಮೂಲ ಮುಂದೆ 


(te 
(4 


62 ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ... ಕಾರ್ಯಸಂಬಂಧ 


ಆಗುವ ಆಲಿಫ್ಯಾಟಿಕ್‌ ಸಂಯುಕ್ತಗಳ ಅಂತ್ಯ ಉತ್ಕ ರ್ಷಣೆಯಲ್ಲಿ ಕೋಶವು ಶಕ್ತಿ 
ಯನ್ನು ಪಡೆಯುತ್ತದೆ. 


ಸಾವಯವ ಸಂಯುಕ್ತಗಳ ಅಪೂರ್ಣ ಉತ್ಕರ್ಷಣೆಗಳು 


ಯಲ್ಲಿ, ಭಕ ple ಆದರೂ ಕೆಲವು ಸದರ್ಭಗಳಲ್ಲಿ 
ಸಾವಯವ ಮೂಲ ಪದಾರ್ಥದ ಉತ್ಕರ್ಷಣೆಯು ಅಪೂರ್ಣ ವಾಗಿರುತ್ತದೆ 
ಮತ್ತು ಅಂಶಿಕವಾಗಿ ಉತ್ಕರ್ಷಿತವಾದ ಅಂತ್ಯ ಉತ್ಪನ್ನಗಳುಂಟಾಗುತ್ತವೆ. 
ಕೆಲವು ವೇಳೆ ಇದು ಮೂಲಪದಾರ್ಥದ ಉತ್ಕರ್ಷಣೆಯ ಆಂತ್ಯ ಪ್ರತಿ 
ಕ್ರಿಯೆಗಳು ಅವ ವಸ್ಥೆ ಹೆ ಸ ದನ್ನು ತೋರಿಸುತ್ತದೆ. ಈ ಅವ್ಯವಸ್ಥೆ ಯು, 
ಅಸಾಧಾರಣ ಶರೀರಕ್ರಿಯಾಶಾ ಸ್ತ್ರೀಯ ಪರಿಸ್ಥಿ ತಿಗಳಾದ ಮೂಲಪದಾರ್ಥದ 
ಹೆಚ್ಚಿನ ಸಾಂದ್ರತೆಗಳು, ಬಗ ಜನಕದ ಮಿತಿ, ಅಥವಾ ಅನಾನುಕೂಲವಾದ 
pಗೆಗಳಿಂದ ಉಂಟಾಗುತ್ತದೆ. ಕೆಲವು ಶಿಲೀಂಧ್ರಗಳು ಹೆಚ್ಚಿನ ಸಕ್ಕರೆ ಸಾಂದ್ರತೆಗಳಲ್ಲಿ 
ಬೆಳೆದಾಗ, ಟ್ರೈ ಕಾರ್ಬಾಕ್ಸಿಲಿಕ್‌ ಆಮ್ಲ -ಚಕ್ರದ (ಸಿಟಿ ಕ್‌ ಆಮ್ಲ, ೩-ಕಿಟೊಗ್ಗುಟಾ 
ರಿಕ್‌ ಆಮ್ಲ, ಫ್ಯೂಮಾರಿಕ್‌ ಆಮ್ಲ) ಮಧ್ಯವರ್ಶಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ 
ಹೊರಹಾಕುತ್ತವೆ. ಇದೇ ರೀತಿಯ ಪರಿಸ್ಥಿ ತಿಗಳಲ್ಲೆ ೯, ವಾಯುಜೀವಿ ಸ್ಯೂಡೊ 
ಮೊನಾಡ್‌ಗಳು ೩-ಕೀಟೊಗ್ಗುಟಾರಿಕ್‌ ಆಮ್ಲವನ್ನು ಉತ್ಪಾದಿಸಬಲ್ಲವು. ವಾಯು 
ಜೀವಿ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಸಾಂದ್ರತೆಯ ಗ್ಲೂಕೋಸ್‌ನಲ್ಲಿ ಬೆಳೆದಾಗ, 
ಗ್ಲುಕೊನಿಕ್‌ ಆಮ್ಲದಂತಹ ಉತ್ಕರ್ಷಿತವಾದ ಗ್ಲುಕೋಸ್‌ನ,ಸಾಧಿತಗಳು ಸಂಗ್ರಹ 
ವಾಗಿ ಹೊರಗೆ ಹೋಗುತ್ತವೆ. 
ವಾಯುಜೀವಿ ಬ್ಯಾಕ್ಟೀರಿಯಾಗಳ ಪೈಕ್ಕಿ ಸಾವಯವ ಮೂಲಪದಾರ್ಥಗಳನ್ನು 
1 ಉತ್ಕರ್ಷಿಸುವ ಪ್ರವೃ ಯು ವಿಶೇಷವಾಗಿ ಅಸಿಟಿಕ್‌ ಆಮ್ಲ 
ಕ್ಟೀರಿಯಾಗಳಲ್ಲಿ "ಸುಜಾತ ಮತ್ತು ಗ್ಲುಕೊನೊಬ್ಯಾಕ್ಟರ್‌ ಜಾತಿಗಳು) 
ಕಾ. ಆರ್ಯ ಈ ಜೀವಿಗಳ್ಳು ಅಸಿಟಿಕ್‌ ಆಮ್ಲದ ಸಂಗ್ರಹದೊಂದಿಗೆ ಇಥನಾಲ್‌ 
ಆನ್ನು ಉತ್ಕರ್ಷಿಸುವ ತಮ್ಮ ವಿಶಿಷ್ಟ ಸಾಮರ್ಥ್ಯವನ್ನು ಅವಲಂಬಿಸಿ ತಮ್ಮ 
ಸಾಮಾನ್ಯ ಹೆಸರನ್ನು ಪಡೆದಿವೆ. ವಿನಿಗೆರ್‌ ತಯಾರಿಕೆಯಲ್ಲಿ ಈ ಸಾಮರ್ಥ್ಯದ 
ಪ್ರಯೋಜನಪಡೆಯಲುಗದೆ | (ಅಧ್ಯಾಯ 29 ನೋಡಿರಿ). ಅಸಿಟೊಬ್ಯಾಕ್ಟರ" ಗೌಂಪಿನ 
ಅತಿ ಉತ್ಕರ್ಷಕ ಅಸಿಟಿಕ್‌ ಆಮ್ಲ ಬಾಕ್ಟ್ರೀರಿಯಾಗಳು ಇಫನಾಲ್‌ನ ಉತ್ಕರ್ಷಣೆಯನ್ನು 
ಎರಡು ಘಟ್ಟಗಳಲ್ಲಿ ನಡೆಸುತ್ತವೆ ಪ್ರಾರಂಭದಲ್ಲಿ ಮೂಲಪದಾರ್ಥವು, ಹೆಚ್ಚು 


ಗ 


ಟ್‌ 


ಸೂಕ್ಷ್ಮಜೀವಿಗಳ ಉತ್ಪಾದನೆ ಮತ್ತು ವರ್ಗಾವಣೆ 63 


ಕಡಮೆ ಪೂರ್ಣವಾಗಿ, ರಾಸಾಯನಿಕ ಸಮ ಪ್ರಮಾಣಾತ್ಮಕವಾಗಿ ಅಸಿಟಿಕ್‌ ಆಮ್ಲ 


ವಾಗಿ ಪರಿವರ್ತಿತವಾಗುತ್ತದೆ, ಆದರೆ ಮಧ್ಯಸಾರವು ಖರ್ಚಾದ ಕೂಡಲೇ ಜೀವಿ, 
ಶಕ್ತಿಯನ್ನು ಹೊಂದಿರುತ್ತದೆ. 


೨ಬ 

ಗಳು ಅಸಿಟಿಕ್‌ ಆಮ್ಲ ವನ್ನು ಉತ್ಕರ್ಷಿಸಲು ಪೂರ್ಣವಾಗಿ ಅಸಮರ್ಥವಾಗಿವೆ, 
ಆದ್ದರಿಂದ ಇಥನಾಲ್‌ನಿಂದ, ರಾಸಾಯನಿಕ ಸಮ ಪ್ರಮಾಣಾತ್ಮಕ 

ಅಸಿಟಿಕ್‌ ಆಮ್ಲವನ್ನು ಇವು ಉತ್ಪಾದಿಸುತ್ತವೆ. ಗ್ಲುಕೊನೊಬ್ಯಾಕ್ಟರ್‌ ಸಬಾಕ್ಸಿಡನ್ಸ್‌ 
ಎಂಬ ಒಂದು ಪ್ರಭೇದದ ಜೀವಿಗಳ ಮೇಲಿನ ಪ್ರಯೋಗಗಳಿಂದ, TCA ಚಕ್ರದ 
ಕಿಣ್ವೀಯ ರಚನೆ ಅದಕ್ಕಿಲ್ಲವೆಂದು ಗೊತ್ತಾಗಿದೆ. ಅದು ೩-ಕೀಟೊಗ್ಗು ಟರೇಟ್‌, 
ಸಕ್ಸಿನೇಟ್‌ ಫ್ಯೂಮರೇಟ್‌ ಮತ್ತು ಮ್ಯೂಲೇಟ್‌ಗಳನ್ನು ಉತ್ಕರ್ಷಿಸಲು ಪೂರ್ಣ 
ವಾಗಿ ಅಸಮರ್ಥವಾಗಿದೆ; ಆಕ್ಸಾಲಸಿಟಿಕ್‌ ಆಮ್ಲವು, ಪೈರುವಿಕ್‌ ಆಮ್ಲದ 
ಮೂಲಕ, ರಾಸಾಯನಿಕ ಸಮ ಪ್ರಮಾಣಾತ್ಮಕವಾಗಿ, ಅಸಿಟಿಕ್‌ ಆಮ್ಲವಾಗಿ ಪರಿ 
ವರ್ತನೆ ಹೊಂದುತ್ತದೆ. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಅಪೂರ್ಣ ಉತ್ಕರ್ಷಣೆಗಳ 
ಕಾರ್ಯ ಚಟುವಟಿಕೆಯು ವಾತಾವರಣಕ್ಕನುಗುಣವಾಗಿ ನಿರ್ಧರಿತವಾಗುವುದಿಲ್ಲ, 
ಆದರೆ ಅನುವಂಶೀಯವಾಗಿ ಇದು ನಿರ್ಧಾರವಾಗುತ್ತದೆ. 


ಅಸಿಟಿಕ್‌ ಆಮ್ಲ ಬ್ಯಾಕ್ಟೀರಿಯಾಗಳು ಇಥನಾಲ್‌ ಸೇರಿದಂತೆ, ಹಲವಾರು 
ಇತರ ಮೂಲ ಪದಾರ್ಥಗಳನ್ನು (ಪ್ರಾಥಮಿಕ ಮತ್ತು ದ್ವಿತೀಯ ಮದ್ಯಸಾರಗಳು 
ಶರ್ಕರಪಿಷ್ಟಗಳು) ಅಪೂರ್ಣವಾಗಿ ಉತ್ಕರ್ಷಿಸುತ್ತವೆ, ಪ್ರತಿ ಮೂಲಪದಾರ್ಥವು 
ಅದೇ ಇಂಗಾಲ ಸ್ಮೂಲಸ್ವರೂಪವನ್ನು ಳ್ಳ ವಿಶಿಷ್ಟ ಉತ್ಕರ್ಷಣಾ ಉತ್ಪನ್ನವನ್ನು 
ಉತ್ಪಾದಿಸುತ್ತದೆ. ಇದನ್ನು ಕೋಷ್ಟಕ 6.3ರಲ್ಲಿ ವಿವರಿಸುವ ಮಾದರಿ ಪ್ರತಿಕ್ರಿಯೆ 
ಗಳಿಂದ ತೋರಿಸಲಾಗಿದೆ. 


ಅಸಿಟಿಕ್‌ ಆಮ್ಲ ಬ್ಯಾಕ್ಟೀರಿಯಾಗಳು ನಡೆಸಿದ ಅಪೂರ್ಣ *ಉತ್ಕರ್ಷಣೆಗಳು 
ಉತ್ಕರ್ಷಕ ಫಾಸ್ಟಾರಿಲೀಕರಣದಿಂದ ಉಂಟಾದ ATP ಯನ್ನ ಕೋಶಕ್ಕೆ ಒದಗಿಸ 
ಬಲ್ಲವು. ಆದರೆ ಕೀಳು ಉತ್ಕರ್ಷಕಗಳು-ಆಕ್ರಮಿಸುವ ಬಹುಪಾಲು ಮೂಲ 
ಪದಾರ್ಥಗಳಿಂದ, ಜೀರ್ಣವಾಗುವಂತಹ ಇಂಗಾಲವನ್ನು ಪಡೆಯುವುದು ಸಾಧ್ಯ 
ಎಲ್ಲ. ಆದ್ದ ರಿಂದ ಮಾಧ್ಯಮಕ್ಕೆ ಒದಗಿಸಲಾದ ಇತರ ಸಾವಯವ ಪೋಷಕಗಳ 
ಖರ್ಚಿನಲ್ಲಿ ಅವು ಬೆಳೆಯಬೇಕು. 


ನಿರವಯವ ಸಂಯುಕ್ತಗಳ ಉತ್ಕರ್ಷಣೆ 


ಅಪಕರ್ಷಿತವಾದ ನಿರವಯವ ಸಂಯುಕ್ತಗಳನ್ನೂ ಉಸಿರಾಟದ ಜೀವದ್ರವ್ಯ 
ಪರಿಣಾಮಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಗಳ ಮೂಲಪದಾರ್ಥಗಳಾಗಿ 


64 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಕೋಷ್ಟಕ 6.3 


ಅಸಿಟಿಕ್‌ ಆಮ್ಲ ಬ್ಯಾಕ್ಟೀರಿಯೂದಿಂದ ಉಂಟಾದ ಸಾನಯನ ಸಂಯುಕ್ತಗಳ 
ಕೆಲವು ಅಸೊರ್ಣ ಉತ್ಕರ್ಸ್ಷಣೆಗಳು 





CHCHLOH + 0. = ೮1೮೧೦೧ + HO 


ಇಥನಾಲ್‌ ಅಸಿಟಿಕ್‌ ಆಮ್ಲ 
CH,CH,CH:OH + ಲ, CHCHCOOH + HO 
ಪ್ರೊಪನಾಲ್‌ ಪ್ರೊಪಿಯೊನಿಕ್‌ ಆಮ್ಲ 
HC 4 15 MENG 
HC HOH 31) COO 11.0 
ಐಸೊಪೊ ಪನ ಲ್‌ ಆಸಿಟೋನ್‌ 
CH.OH CH-OH 


CHOH+T0.= C=O ಇ (ಟಟ 

CH.OH CH.OH 

ಗಿಸೆರಾಲ್‌ ಡೆಹೆಡಾಕ್ತಿ ಅಸಿಟೋನ್‌ 
3 ಬ್ರ ಗ ಗ್‌ 


ಸ್ಯ 
(೫೧೫, “ಸರ CHOH+ ಗಟ 


CH, C=O 
CH, 
} 2,3-ಬ್ಯುಟನಿಡಿಯಲ್‌ ಅಸಿಟಾಯ್‌ನ್‌ 
H H OHOH H OHOH 
HOCH,—C— -t-bcu.ou *40,= HOCH,—C -—5—CH,OH + H,0 
OHOHH H OHH 
ವಾನ್ನಿಟಾಲ್‌ 


H H OHH 
MY ಎ ನ ಇಟ +1 





೧ 2001-10 
Wing 

ಗ್ಲೂಕೋಸ ಗೂ ಕೊನಿಕ್‌ ಆಮ್ಲ 
11 OHH H OHH 


| | ೬ 
HOCH coon +0, HOCH —C—C—C—5—COOH +H,0 
HOHH OH OHH OH 
ಗ್ಲೂಕೊನಿಕ್‌ ಆಮ್ಲ . 5-ಕೀಟೊಗ್ಲೂಕೊನಿಕ್‌ ಆಮ್ಲ 





ಸೂಕ್ಷ್ಮಜೀವಿಗಳ 


ಒಬ ಗಳೆ. ಉತ್ಪಾದನೆ ಮತ್ತು ವರ್ಗಾವಣೆ 65 


ನಿರವಯವ ಸಂಯುಕ್ತಗಳ ಉತ್ಕರ್ಷಣೆ 


ಅಪಕರ್ಷಿತವಾದ ನಿರವಯವ ಸಂಯುಕ್ತಗಳನ್ನೂ ಉಸಿರಾಟದ ಜೀವದ್ರವ್ಯ 
ಪರಿಣಾಮಕ್ರಿಯೆ ಅಧವಾ ಚಯಾಪಚಯ ಕ್ರಿಯೆಗಳ ಮೂಲಪದಾರ್ಥಗಳಿಗೆ 
ಬಳಸುವುದು ಬ್ಯಾಕ್ಟೀರಿಯಾಗಳಿಗೆ ಮಾತ್ರ ಸೀಮಿತವಾಗಿದೆ. ಇದು, ರಾಸಾಯನಿಕ 
ಸ್ವಯಂಪೋಷಿತಗಳೆಂದು ಕರೆಯಲ್ಪಡುವ ಶರೀರಕ್ರಿಯಾಶಾಸ್ತ್ರೀಯ ವಿಶೇಷ ಗುಂಪು 
ಗಳ ವಿಶಿಷ್ಟತೆಯಾಗಿದೆ. : ಶಕ್ತಿ ಮೂಲವಾಗಿ ವರ್ತಿಸಬಲ್ಲ ಪದಾರ್ಥಗಳು ಯಾವು 
ವೆಂದರೆ, ಗ, ೮೦, NH. ೫೦; , ೫0* ಮತ್ತು ಅಪಕರ್ಷಿತವಾದ ಗಂಧಕ 
ಸಂಯುಕ್ತಗಳು (ಟೈ5, 5, ಕಲ್ಕಿ: ). ಈ ರೀತಿಯ ಉಸಿರಾಟದ ಜೀವದ್ರವ್ಯ 


ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯಲ್ಲಿ, ಮೂಲಪದಾರ್ಥ 
ಉತ್ಕರ್ಷಣೆಯ ಮುಖ್ಯ ಕಾರ್ಯವು, ಅಪಕರ್ಷಕ ಸಾಮರ್ಥ್ಯವನ್ನು ಮತ್ತು ATP 

ಸುವುದೇ ಆಗಿದೆ. ಕೋಶದ ಇಂಗಾಲವನ್ನು ೮೦, ನಿಂದ ಇಲ್ಲಿ 
ಪಡೆಯಲಾಗುತ್ತದೆ. ಇದು ಕ್ಯಾಲ್ಲಿನ್‌ ಚಕ್ರದ ಮೂಲಕ ಸಾರಗ್ರಹಿಸಲ್ಪಡುತ್ತದೆ 


ರಿ 


(7 ನೇ ಅಧ್ಯಾಯ ನೋಡಿ). 


ವಾಯುಜೀವಿ ಬ್ಯಾಕ್ಟೀರಿಯಾಗಳ ಹಲವು ಗುಂಪುಗಳಲ್ಲಿ, ಶಕ್ತಿ ಮೂಲವಾಗಿ 
112ನ ಉಪಯೋಗವು ಕಂಡುಬರುತ್ತದೆ. ಈ ಜೀವಿಗಳು ಐಚ್ಛಿಕ ರಾಸಾಯನಿಕ 
ಸ್ವಯಂ ಪೋಷಿತಗಳಾಗಿವೆ. ಅಲ್ಲದೆ ಇವು ಹಲವಾರು ಬಗೆಯ ಸಾವಯವ ಮೂಲ 
ಪದಾರ್ಥಗಳನ್ನು ಉಪಯೋಗಿಸಿ ಉಸಿರಾಡಬಲ್ಲವು ಮತ್ತು ಬೆಳೆಯಬಲ್ಲವು. 
ಉಸಿರಾಟದ ಖುಣಕಣ ವರ್ಗಾವಣೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಶಕ್ತಿ ಮೂಲವಾಗಿ 


ಕಿ 
ಗ ಅನ್ನು ಉಪಯೋಗಿಸುವುದು, ಸಾವಯವ ಮೂಲ ಪದಾರ್ಥವನ್ನು 
ಉಪಯೋಗಿಸುವುದಕ್ಕಿಂತ ಬೇರೆ ರೀತಿಯಾಗಿರುವುದಿಲ್ಲ. ಅಣುರೂಪದ ಆಮ್ಲ ಜನಕ 
ವನ್ನು ಕ್ರಿಯಾಶಕ್ತವನ್ನಾಗಿ ಮಾಡುವ ಪೈಡ್ರ್ರೋಜಿನೇಸ್‌ ಕಿಣ್ವ ಒಂದು 
ಬ್ಯಾಕ್ಟೀರಿಯಮ್‌ನಲ್ಲಿದ್ದರೆ, 
H=2H 
ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ನ ಅಪಕರ್ಷಣೆಯ ಜೊತೆಗೆ ಉತ್ಕರ್ಷ 


ಉಂಟಾಗುವಂತೆ ಮಾಡಬಹುದು. ಅನಂತರ ಸಾಮಾನ್ಯ ಉಸಿರಾಟದ ಯಣಕಣ 
ವರ್ಗಾವಣೆ ವ್ಯವಸ್ಥೆಯೂ ಜೊತೆಗೆ ನಡೆಯುವಂತೆ ಮಾಡಬಹುದು(ಚಿತ್ರ 6.31). 


ಪೈರಿಡಿನ್‌ ಫ್ಲೇವೊ ವ 
Hy ಸರಸರ ಕೆಟೊಕ್ರೋಮ್‌ ಸ್ಥ ಶೊತೆಪ್ರಾನಮ್‌ 4 ಲ್ಲಿ 
[a 


NH 
N೦.|೨ ಸೈಟೊಕ್ರೋಮ್‌ ೦ ಎ ಸೈಟೊಕ್ರೋಮ್‌ - ೩೨-೦, 


HS 


ಕಾರ್ಯಸಂಬಂಧ 


ರಜ; ಯಾ ಶಾಸ್ತ್ರೀಯ 
ಗುಂಪುಗಳಿಗೆ ಮೇಲಿನ ಸಂದರ್ಭವು ಒಂದೇ ರೀತಿ ಇರುವುದಿಲ್ಲ. ಇವು ಕೆಳಗಿನ 


ಉತ್ಕರ್ಷಣೆಗಳಲ್ಲಿ ಒಂದರಿಂದ ಶಕ್ತಿಯನ್ನು ಪಡೆಯುತ್ತವೆ. 


20 30೦,--2೦,-. 2ಟ*-- 2H,0 
ಮತ್ತು 
28೦, 4 0,——2N0,- 


ಈ ಎರಡು ಉತ್ಕರ್ಷಣೆಗಳಿಗೆ 51 ಮೌಲ್ಯಗಳನ್ನು ಲೆಕ್ಕ ಹಾಕಬಹುದು. ಈ 
ಮೌಲ್ಯಗಳು, ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ಗಳ ಅಪಕರ್ಷಣೆಗಳೊಂದಿಗೆ ಜೊತೆ 
ಗೂಡದಂತೆ ಹೆಚ್ಚಾದ ಧನತ್ವವನ್ನು ಹೊಂದಿವೆ. ಈ ಉಷ್ಣ ಚಲನ ಶಾಸ್ತ್ರೀಯ 
ಸಮಸ್ಯೆಯು ಗಂಧಕ ಉತ್ಕರ್ಷಕ ರಾಸಾಯನಿಕ ಸ್ವಯಂ ಪೋಷಿತಗಳಲ್ಲೂ ಕಂಡು 
ಬರುತ್ತದೆ. ಇವು ಕೆಳಗಿನ ಪ್ರತಿಕ್ರಿಯೆಗಳಿಂದ ಶಕ್ತಿಯನ್ನು ಪಡೆಯುತ್ತವೆ. 


25+2H;0 + 30%--25೦,2--- 40 


5,೦,7---1,೦--2೦,--25೦,2-20* 

ನಿರವಯವ ಮೂಲಪದಾರ್ಥದ ಉತ್ಕರ್ಷಣೆಯಿಂದ ಪಡೆದ ಖುಣಕಣಗಳು 
ಸೈಟೊಕ್ಟೋಮ್‌ € ಮಟ್ಟದಲ್ಲಿ ವರ್ಗಾವಣೆ ಸರಪಣಿಯನ್ನು ಪ್ರವೇಶಿಸುತ್ತವೆ 
ಎಂಬುದಕ್ಕೆ, ಈ ಕೆಲವು ಜೀವಿಗಳಿಗೆ ನೇರ ಸಾಕ್ಷ್ಯವಿದೆ (ಚಿತ್ರ 6.31). ಈಗಾಗಲೇ 
ಚರ್ಚಿಸಿದಂತೆ, ಸೈಟೊಕ್ಟ್ರೋಮ್‌ € ಮತ್ತು ಆಮ್ಲಜನಕದ ನುಧ್ಯೆ ಉತ್ಕರ್ಷಕ 
ಫಾಸ್ಟಾರಿಲೀಕರಣವುಂಟಾಗಲು ಅವಕಾಶವಿದೆ. ಆದ್ದರಿಂದ, ಈ ಉತ್ಕರ್ಷಣೆಗಳು 
ನೇರವಾಗಿ ATP ಯನ್ನು ಉತ್ಪಾದಿಸಬಲ್ಲವು. ಆದರೂ ರಾಸಾಯನಿಕ ಸ್ವಯಂ 
ಪೋಷಿತಗಳಿಗೆ, €೦, ಸಾರಗ್ರಹಣಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುವ 
ಅಪಕರ್ಷಿತವಾದ ಪೈರಿಡಿನ್‌ ನ್ಯೂಕ್ಲಿ ಯೊಟೈಡ್‌ಗಳ ಉತ್ಪಾದನೆಯು ಹೇ 
ಉಂಟಾಗುತ್ತದೆ ಎಂಬುದು ಮೂಲ ಪದಾರ್ಥ ಉತ್ಕರ್ಷಣೆಯ ಪ್ರಾಥಮಿಕ ಪ್ರತಿ 
ಕ್ರಿಯೆಗಳಿಂದ ತಿಳಿಯುವುದಿಲ್ಲ. ಉತ್ಕರ್ಷಕ ಫಾಸ್ಟಾರಿಲೀಕರಣದಿಂದ ATP ಯನ್ನು 
ಪಡೆಯಲಾಗುತ್ತದೆ. ಹೀಗೆ ಪಡೆದ ATPಯ ಒಂದು ಭಾಗವು, ಮೇಲ್ಮಟ್ಟದ 
ಉತ್ಕರ್ಷಕ-ಅಪಕರ್ಷಕ ಸಾಮರ್ಥ್ಯದಿಂದ ಕೆಳಮಟ್ಟಕ್ಕೆ ಯಣಕಣಗಳನ್ನು ವರ್ಗಾಯಿ 
ಸುತ್ತದೆ. ಇದರಿಂದಾಗಿ ಪೈರಿಡಿನ್‌ ನ್ಯೂಕ್ಲಿ ಯೊಟೈಡ್‌, ಅಪಕರ್ಷಣೆಯ ಮಧ್ಯಸ್ಥಿ ಕೆ 
ವಹಿಸುವುದರಲ್ಲಿ ATP ಯ ಒಂದು ಭಾಗವು ವ್ಯಯವಾಗುತ್ತದೆ ಎಂದು ಜೀವ 
ರಾಸಾಯನಿಕ ಸಾಕ್ಷ್ಯದಿಂದ ತಿಳಿದು ಬರುತ್ತದೆ. 


ತ 


೫ 


| 
ಮತ್ತು ವರ್ಗಾವಣೆ 61 


ಈ ರಾಸಾಯನಿಕ ಸ್ನಯಂ ಪೋಷಿತಗಳ ನಿರ್ದಿಷ್ಟ ಗುಂಪುಗಳು, ಶರೀರ 
ಭು 
ಕ್ರಿಯಾ ಶಾಸ್ತ್ರೀಯವಾಗಿ ವಿಶಿಷ್ಟ ಜೀವಿಗಳಾಗಿವೆ. ಜಲಜನಕ-ಉತ್ಕರ್ಷಕ 
ಚ 
pS ಕಾಹ ಲ್ಲೆ ರಿ — dN ಧೌ 
ಬಾ.ಕೀರಿಯಾಗಳಿಗೆ ವಿರುದ್ಧವಾಗಿ, ಇವುಗಳಲ್ಲಿ ಹೆಚ್ಚಿನವು ಸಾವಯವ ಮೂಲ 
೯ 


ಶಕ್ತಿ ಮೂಲಗಳಾಗಿ ಉಪಯೋಗಿಸಲು ಅಸಮರ್ಥವಾಗಿರುತ್ತವೆ. 


ಚಿತ್ರ 6.32 : ನೈಟ್ರೊ 
ಇಶ್ಟ ದ ಎಷ್ಟೂ 1) ದ್‌ ಕ ಸ್‌ 
ಟಿ ka” | ಬ್ಯಾಕ್ಟರ್‌ನಲ್ಲಿ ಉತ್ಯರ್ಷಕ 
ಫಾಸ್ಟಾರಿಲೀಕರಣ ಪ 
ATP) ಉಪಯೋಗದಿಂದ 
ಶ್ರ 
ಧ್ವ 


ಣಿ 
fe) 
ಓ 






(೧. 
af ನ ಪೃ ಡಿನ್‌ ಮು 
ATP | 


ADP AIP "00 
NAD HO ತ್ರೋರುವ ಸಾಂಕೇತಿಕ ಚಿತ್ರ, 


ಅವಾಯು ಜೀವಿಯ ಉಸಿರಾಟಿಗಳು 


ಟ್ರೀಟ್‌, ಸಲ್ಫೇಟ್‌ ಅಥವಾ ಕಾರ್ಬೂೋನೇ 
ಗ್ರಾಹಕವಾಗಿ ಉಪಯೋಗಿಸಿಕೊಂಡು ಪೂರ್ಣವಾಗಿ ಅವಾ ಯುಜೀವಿ 


ಪರಿಸ್ಥಿತಿಗಳಲ್ಲಿ ಉಸಿರಾಟದ ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯ 
ಕ್ರಿಯೆ ನಡೆಸಲು ಕೆಲವು ಬ್ಯಾಕ್ಸಿ €ರಿಯಾಗಳು ಸಮರ್ಥವಾಗಿವೆ. ಇದು, ಇತರ 
ಜೈವಿಕ ಗುಂಪುಗಳಲ್ಲಿ ಕಂಡುಬರದಂತಹ, ಉಸಿರಾಟದ ಜೀವ ದ್ರವ್ಯಪರಿಣಾಮಕ್ರಿಯೆ 
ಆಥವಾ ಚಯಾಪಚಯ ಕ್ರಿಯೆ ಸೂತ್ರದ ಒಂದು ವೈವಿಧ್ಯತೆಯಾಗಿದೆ. 


ಣ್ದ 
= 
Fl 
21 
ತೆ 
೧ 
[9] 
GL 
29 
a 
tl 

J 

ಹ 
6 
೧. 


ಸ್ಟೆ 
ಲ 
ಣ 


ಬುಣಕ 


( 
7 


ಯಣಕಣ ಗ್ರಾಹಕವಾಗಿ ನೈಟ್ರೇಟ್‌ನ ಉಪಯೋಗ 


ಹಲವಾರು ವಾಯುಜೀವಿ ಬ್ಯಾಕ್ಟೀರಿಯಾಗಳು ಕೆಳಗೆ ಸೂಚಿಸಿದ ಪ್ರಶಿಕ್ರಿಯೆ 
. ತ್‌್‌ ಕ್ರ ಡ್‌ ಕ್‌ ಗಗ ಗದೆ 
ಯಲ್ಲಿಮಧ್ಯಸ್ಥಿಕೆ ವಹಿಸುವ ನೈಟ್ರೈಟ್‌ ರಿಡಕ್ಟೇಸ್‌ಗಳನ್ನು ಹೊಂದಿವೆ, 


NO;- 207 + 2H* — No, Ho 

ನೈಟ್ರೇಟ್‌ ಅನ್ನು ನೈಟ್ರೈಟ್‌ ಆಗಿ ಅಪಕರ್ಷಿಸುವಸಾಮರ್ಥ್ಯವು, ಅವಾಯು 
ಜೀವಿ ಪರಿಸ್ಥಿತಿಗಳಲ್ಲಿ ಸಾಧಾರಣ ಬೆಳವಣಿಗೆಗೆ ಅವಕಾಶವೀಯುವುದಿಲ್ಲ. ಏಕೆಂದರೆ 
ಮೂಲಪದಾರ್ಥದ ಸ್ವಲ್ಪ ಭಾಗವನ್ನು ಉತ್ಕರ್ಷಿಸಲು ಹೆಚ್ಚು ನೈಟ್ರೆ ಬಟನನ್ನು 
ಅಪಕರ್ಷಿಸಬೇಕು ಮತ್ತು ಅಪಕರ್ಷಣೆಯ ಉತ್ಪನ್ನವಾದ ನೈಟ್ರೇಟ್‌ ಬಹಳ 
ವಿಷಯುಕ್ತ ವಸ್ತುವಾಗಿದೆ. ಕೇವಲ ಕೆಲವು ಸಾಮಾನ್ಯ ವಾಯುಜೀವಿ ಬ್ಯಾಕ್ಟೀರಿಯಾ 
ಗಳು (ಮುಖ್ಯವಾಗಿ ಸ್ಯೂಡೊಮೊನಾಸ್‌ಗಳು ಮತ್ತು ಬ್ಯಾಸಿಲ್ಲಸ್‌ ಪ್ರಭೇದಗಳು) 
ನೈಟ್ರೇಟನ್ನು ಅಣುರೂಪದ ಸಾರಜನಕವಾಗಿ ಅಪಕರ್ಷಿಸುವುದರಿಂದ, ಶರೀರ 


68 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಸ್ತ್ರೀಯವಾಗಿ ಉಪಯೋಗಕ್ಕೆ ಬರುವ ಅಂತ್ಯ ಯಣಕಣ ಗ್ರಾಹಕವಾಗಿ ಅದನ್ನು 
ಉಪಯೋಗಿಸಬಲ್ಲವು. ನೈಟ್ಟೀಟ್‌ನಿಂದ Ny, "ಅನ್ನು ಉತ್ಪಾ ದಿಸುವ ಸಾಮರ್ಥ್ಯ 
ವನ್ನು ನಿಸ್ಸಾರಜನಕೀಕರಣ ವೆ ನ್ಹುತ್ತಾ ರೆ. ಪ್ರತಿ ಒಂದು ನೈಟ್ರೆ ಕ್ರೀಟ್‌ ಅಣುವು ಕೆ. 
ಕರಘಮಾದ ಐದು ಬುಣಕಣ ಗಳನ ನ್ನ್ನ ಗ್ರಹಿಸಬಲ್ಲುದು. ಇದನ್ನು ಕೆಳಗಿನ ಸೂತ್ರ 
ದಲ್ಲಿ ತೋರಿಸಲಾಗಿದೆ : 


ಈ ಪರಿಸಿ ಬ ತಿಗಳಲ್ಲಿ ನೈಟ್ರೇಟ್‌, ಅತಿ ಪ್ರಭಾವಶಾಲಿ ಖುಣಕಣ ಗ್ರಾಹಕವಾಗಿ 
ಕಾರ್ಯ ನಿರ್ವ ನಲಿಸುತ್ತದೆ ಮ: ತ್ತು ಅಪಕರ್ಷಣೆಯ ಉತ್ಪನ್ನವು ಒಂದು ವಿಷವಲ್ಲದ 
ಜಡ ಅನಿಲವಾಗಿರು ತ್ತದೆ. 


ಧಾರಣ ವಾಯುಜೀವಿ ಖಯಣಕಣ ವರ್ಗಾವಣೆ ಸರಪಣಿಗೆ ಸಂಬಂಧಿಸಿದ 
ವಿಶೇಷ ಕಿಣ್ವ ಗಳ ಕಾರ್ಯವು ನಿಸ್ಸಾರಜನಕೀಕರಣದಲ್ಲಿ ಇರುತ್ತದೆ. ಸ್ಥೆ ಟ್ಟೆ ಟ್‌ 
ಮತ್ತು ಅದರ ಅಂಶಿಕ ಅಪಕರ್ಷಣೆಯ ಉತ್ಪನ್ನಗಳಿಗೆ ಯಣಕಣಗಳು ವರ್ಗಾವಣೆ 
ಹೊಂದಲು, ಅವು ಸಹಾಯ ಮಾಡುತ್ತವೆ. ಆದ್ದ ರಿಂದ ನಿಸ್ಸಾರಜನಕೀಕರಿಸುವ 
ಕ್ಟೀರಿಯೂಗಳು ತಮ್ಮ ಬೆಳವಣಿಗೆಯನ್ನು ಸಮರ್ಥಿಸಲು, wink ಶಕ್ತಿ 
ನು ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯ 
ಒಂದು ಪರ್ಯಾಯ ಗ ಆಮ್ಲ ಜನಕವಿಲದಾಗ ಇದನ್ನು ಬಳಸಲಾಗ 
ತ್ತದೆ. ಗಾಳಿಯಿರುವಾಗ ನೈಟ್ರೇಟ್‌ ಇದ್ದ ರೂ ಉಸಿರಾಟವು ವಾಯುಜೀವಿ ಯಣ 
ಕಣ ವರ್ಗಾವಣೆ ಸರಪಣಿಯ ಮೂಲಕ ಪು ಪೂರ್ಣವಾಗಿ ಮುಂದುವರೆಯುತ್ತದೆ. 
ಏಕೆಂದರೆ ನಿಸ್ಸಾರಜನಕೀಕರಣವನ್ನುಂಟು ಮಾಡುವ ಕಿಣ್ವಗಳು ಈ ಪರಿಸ್ಥಿ ತಿಗಳಲ್ಲಿ 
ಸಂಶ್ಲೇಷಿಸಲ್ಪಡುವುದಿಲ್ಲ. 


ಕ್ರ 


ನಿಸ್ಸಾರಜನಕೀಕರಿಸುವ ಪರಿಸ್ಥಿತಿಗಳಲ್ಲಿ ಸಾವಯವ ಮೂಲಪದಾರ್ಥಗಳ 
ಉತ್ಕರ್ಷಣೆಯು ಸೂರ್ಣವಾಗಿರುತ್ತದೆ ಮತ್ತು €೦, ಒಂದೇ ಉತ್ಕರ್ಷಿಸಲಾದ 
ಅಂತ್ಕ-ಉತ್ಪನ್ನವಾಗಿರುತ್ತದೆ, ನಿಸ್ಲಾರಜನಕೀಕರಿಸುವ ಬ್ಯಾಕ್ಟೀರಿಯಾಗಳು ಅಷ್ಟೇ 
ಶ್ರೇಣಿಯ ಸಾವಯವ ಮೂಲ ಪದಾರ್ಥಗಳನ್ನು ವಾಯುಜೀವಿ ಉಸಿರಾಟ ಮತ್ತು 
ನಿಸ್ಸಾರಜನಕೀಕರಣಗಳ ಮೂಲಕ ಉತ್ಕರ್ಷಿಸಬಲ್ಲವು, ಆದರೆ ತಮ್ಮ ಜೀವದ್ರವ್ಯ 
ಪರಿಣಾಮಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯಲ್ಲಿ ಆಕ್ಸಿ ಜಿನೇಸ್‌ಗಳ ಪಾತ್ರವಿರು 
ವಂಥ ಸಯುಕ್ತಗಳನ್ನು (ಗಮನಾರ್ಹವಾಗಿ ಆರೋಮ್ಮಾಟಿಕ್‌ ಪದಾರ್ಥಗಳನ್ನು) 
ಉತ್ಕರ್ಷಿಸಲಾರವು. ಮುಕ್ತ ಆಮ್ಲಜನಕವಿದ್ದರೆ ಮಾತ್ರ ಇಂತಹ ಸಂಯುಕ್ತಗಳನ್ನು 


ಸೂಕ್ಷ್ಮಜೀವಿಗಳ ಉತ್ಪಾದನೆ ಮತ್ತು ವರ್ಗಾವಣೆ 69 


pO 


ಉಪಯೋಗಿಸಿಕೊಳ್ಳ ಬಲ್ಲವು; ಇವುಗಳನ 
ಗಳು ಅವಾಯುಜೀವಿ ರೀತಿಯಲ್ಲಿ ಉತ್ತ 


ಸ್ಲಾರಜನಕೀಕರಣವನ್ನು ನಿರವಯವ ಸಂಯುಕ್ತಗಳ ಉಸಿರ ರಾಟಕ್ಕೆಉಪಯೊ*ಗಿ 
ಸಬಹುದು. Webi ಉತ್ಕರ್ಷಿಸುವ ಕೆಲವು ಬ್ಯಾಕ್ಟೀರಿಯಾಗಳು ಸ್ಸ ಚ್ರೀಟನ್ನು ಜೈ 
ಆಗಿ ಅಪಕರ್ಷಿಸುವುದರ ಜೊತೆಗೆ ತಮ್ಮ ಉತ್ಕಃ ರ್ಷಣೆಯನ್ನು ಜೊತೆಗೂಡಿಸ ತ್ತವೆ 
ಷಥಯೊಬ್ಯಾಸಿಲ್ಲಸ್‌ ಜಾತಿಯ ಕೆಲವು ಹನಿಹನಕ ಸ್ತ್ರ ಯಂಪೋಷಿತಗಳು ಇದೇ ರೀತಿ 
ಯಲ್ಲಿ ಗಂಧಕವನ್ನು ಅವಾಯುಜೀವಿ ಸ್ಥ ತಿಯಲ್ಲಿ ಉತ್ಕ ರ್ಷಿಸಬಲವು. ಮೂಲಧಾತು 
ಗಂಧಕದೆ ಅವಾಯುಜೀವಿ ಉತ್ಕ ರ್ಷಣ ಯನ್ನು ಈ ರೀ ಸೂಚಿಸಬಹುದು. 


55-: 68೦,- --2H,0— SSO —-3N24 4 


ನೈಟ್ರೈಟ್‌, ಸಾರಜನಕವಾಗಿ ವಿಭಜನೆಯಾಗುವ ನಿಸ್ಸಾರಜನಕೀಕರಣದ್ದೂನ 
ಹಂತಗಳ ರಾಸಾಯನಿಕ ಜ್ಞಾನ ಇನ್ನೂ ಅಸ್ತ ಷ ವಾಗಿದೆ. 


ಅ ಜ್ಜ 
ಯಣಕಣ ಗ್ರಾಹಕವಾಗಿ ಸಲ್ಫೇಟ್‌ನ ಉಸಯೋಗ 


ಯಣಕಣ ಗ್ರಾಹಕವಾಗಿ ಸಲ್ಪೇಟನ್ನು ಉಪಯೋಗಿಸುವ ಸಾವ yk 
ಬ್ಯಾಕ್ಟೀರಿಯಾಗಳ ಅಪರೂಪ ಗುಣವಾಗಿದೆ. ವಿಬ್ರಿಯಾಯ್ಸ್‌ ಜೀವಿಗಳ ಸಃ 
ಗುಂಪಿಗೆ (ಡೀಸಲ್ಫೋನಿಜ್ರಿಯೊ ಜಾತಿ) ಮತ್ತು ಕೇವಲ ಕೆಲವು ಅವಾಯುಜೀವಿ 
ಬೀಜಕಣ ಉತಾ ತ್ಟಾದಕ ದಂಡ ಜೀವಿಗಳಿಗೆ (ಕ್ಲೊಸ್ಟಿ ಡಿಯಂ ಪಂಗಡದ ಜೀವಿ! ಗಳು) 
ಈ ಗುಣವು ಸೀಮಿತಗೊಂಡಿದೆ. ಈ ಎಲ್ಲ ಬ್ಯಾಕ್ಟೀರಿಯಾಗಳು ಕಟ್ಟುನಿಟ್ಟಾದ ಅವಾಯು 
ಜೀವಿಗಳು; ಆದ್ದರಿಂದ ಸಲ್ಫೇಟ್‌ ಅಪಕರ್ಷಣೆಯು ನಿಸ್ಲಾರಜನಕೀಕರಣದಂತೆ ಸಾಧಾರಣ 
ಉಸಿರಾಟದ ಜೀವದ್ದ ಸ್ರ ವ್ಯಪರಿಣಾನು ಕ್ರಿ ಕ್ರಿಯೆ ಆಥವಾ ಚಯಾಪಚಯ ಕ್ರಿಯೆಯ ಪರ್ಯಾಯ 
ವಿಧಾನವಾಗಿದೆ. ಪೂರ್ಣವಾಗಿ ಸ್ವತಂತ್ರವಾದ ಉಸಿರಾಟದ ವಿಧಾನವಾಗಿದೆ, 


€l 


ದಟ 


ಸಲ್ಫೆ €ಟ್‌ ಅಪಕರ್ಷಣೆಯಲ್ಲಿ ಯಣಕಣ ಗ್ರಾಹಕವು ಸಲ್ಫೈೆ ಡ್‌ ಆಗಿ ಆಪಕರ್ಷಿ 
ತವಾಗುತ್ತದೆ; ಆದ ರಿಂದ ಪ ಪ್ರತಿಯೊಂದು ಸಲ್ಫೇಟ್‌ ಅಃ ಣುವು 8 ಯಣಕಣಗಳನ್ನು 
ಗ್ರಹಿಸಬಲ್ಲದು. 


SOT ೨-867 +8H ~>S-+4H,0 


ಅಪಕರ್ಷಣೆಯಲ್ಲಿ ಸ್ಪಷ್ಟವಾಗಿ ತನ್ನ ಪಾತ್ರ ತಿಳಿದಂತಹ ಏಕೈಕ ಮಧ್ಯವರ್ತಿ, 
ಸಲ್ಫೈಟ್‌ (5೦,2-)ಆಗಿದೆ. ಸಲ್ಫೈಡ್‌ ಆಗಿ ಇದು ಪರಿವರ್ತಿತಗೊಳ್ಳ ವುದರ ಜೀವ 
ರಾಸಾಯನಿಕ ವಿಧಾನ ಇನ್ನೂ ಅಸ್ಪಷ್ಟವಾಗಿ ಉಳಿದಿದೆ. 


ಜೀವಿಗಳ ಜೀವದ್ರವ್ಯ..,...ಕಾರ್ಯಸಂಬಂಧ 


ೇರಿಯಾಗಳು ಕೆಲವು ಸಾವಯವ ಸಂಯುಕ್ತ 
ಇಂತಹ ಮುಖ್ಯ ಮೂಲಪದಾರ್ಥನಳ2 
ಲ್ಯಾಕ್ಟಿಕ್‌ ಮತ್ತು ಲ, ಡೈಕಾರ್ಬಾಕ್ಸಿಲಿಕ್‌ ಆಮ್ಲ ಗಳಾಗಿವೆ. ಈ ಮೂ ಲಪದಾರ್ಥಗಳು 
ಮಟ್ಟಕ್ಕೆ ಮಾತ್ರ ಉತ ರ್ಷಿತವಾಗುತ್ತವೆ. ಏಕೆಂದರೆ ಸಲ್ಫೇಟ್‌ 
ಆಪಕರ್ಷಣಕಾರಿಗಳಲ್ಲಿ ಟ್ರೈಕಾರ್ಬಾಕ್ಸಿಲಿಕ್‌ ಆಮ್ಲ ಚಕ್ರದ ಕಿಣ್ವ ಗಳಿರುವುದಿಲ್ಲ (ಚಿತ್ರ 
ಅಪಕರ್ಷಣಕಾರಿಗಳು ಅಣುರೂ :ಪದ ಜಲಜನಕವನ್ನು 


ಟೆ 


ಫ್ಯೂ ಮರಿಕ್‌ ಆಮ್ಲ 


+*H,0O 
ಮ್ಯಾಲಕ್‌ ಆಮ್ಲ 
[ಗ 
_ ಪ್ಲೆರುವಿಕ್‌ 
ಆಕ್ಸಾಲಸಿಟಿಕ್‌ 52: ಶಮ 5೨೫. ಲ್ಯಾಕ್ಟಿಕ್‌ ಆಮ್ಲ 
ಆಮ್ಲ CoA SH 
-2H 
ಅಸಿಟೈಲ್‌-5-008* ೦೬, 


~CoA-SH ADP +P, 
ATP 


ಅಸಿಟಿಕ್‌ ಆಮ್ಲ” 60-5ಗ 


ಚಿತ್ರ 6.33 : ಡೀಸಲ್ರೊವಿಬ್ರಿಯೊದ ಮೂಲಪದಾರ್ಥ ಉತ್ಕರ್ಷಣೆಯ ವಿಶಿಷ್ಟ 
ಮುಖ್ಯ ಮಾರ್ಗಗಳು. 


ಸಲ್ಫೆ ಟ್‌ ಅಪಕರ್ಷಣೆಯೊಂದಿಗೆ. ಮೂಲಪದಾರ್ಥದ ೪ ತ್ಕರ್ಷಣೆಗಳನ್ನು 
ಜೊತೆಗೂಡಿಸುವ ಅವಾಯುಜೀವಿ ಯಣಕಣ ವರ್ಗಾವಣೆ ವ್ಯವಸ್ಥೆ ಕಯ ಸ್ವರೂಪ 
ನ್ನೂ ತಿಳಿದಿಲ್ಲ. ಅವಾಯುಜೀವಿ ಅದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾ ಗುಂಪಿನ 
ಸಲ್ಫೇಟ್‌ ಅಪಕರ್ಷಣಕಾರಿಗಳಲ್ಲಿ, ೮ ವಿಧದ ವಿಶೇಷ ಸೈಟೊಕ್ಕೊ ೇೀವತ್‌ಗಳು 
ಅಪರೂಪವಾಗಿ ಅಧಿಕ ಪ್ರಮಾಣದಲ್ಲಿರುತ್ತವೆ. ಅವುಗಳಲ್ಲಿ ಫೆರ್ರಿ ಡಾಕ್ಸಿನ್‌ ಮತು, 


ಡೆ 


ಸೂಕ್ಷ್ಮಜೀವಿಗಳ ಉತ್ಪಾದನೆ ಮತ್ತು ವರ್ಗಾವಣೆ 71 


ಇತರ, ಹೀಮ್‌ ಇಲ್ಲದ ಕಪ್ಬಿಣ ಪ್ರ್ರೋಟೀನ್‌ಃಳಿರುತ್ತವೆ, ಈ ಎರಡೂ ಅಂಶಗಳೂ 
ಅವಾಯುಜೀವಿ ವರ್ಗುವಣೆ ವ್ಯವಕ್ಥೆ ಯಕ್ಲಿ ಪಾತ್ರ ನಿರ್ವಹಿಸುತ್ತವೆ. ಎಂದು 
ಹಾ 
ನಂಬಲಾಗಿದೆ. 
ಯಣಕಣ ಗ್ರಾಹಕವಾಗಿ ಕಾರ್ಜೋನಸೇಓ್‌ನ ಉಪಯೋಗ 
ನಿಶಿತ ಅವಾಯುಜೀವಿ ಬ್ಯಾಕ್ಟೀರಿಯಾಗಳ ಸಣ ಗುಂಪಾದ ಮಿಥೇನ್‌. 
ಚ ಲ್ಯ ಣ 
ಉತ್ಪಾದಕ ಬ್ಯಾ ಕ್ಸ ೀರಿಯಾಗಳು ಯಣಕಣ ಗಾ.ಹಕವಾಗಿ ಕಾರ್ಬ್ಯೊೋನವೇಟನು 
ಅರವಯಿಟಗಸುಕ ಪೆ: ಅದರ ಅಪಕರ್ಷಣೆಯ ಯ ಅಂತ್ಯದ ಮಿಥೇನ್‌ (CH,) ಸಿದ 
ವಾಗುತ್ತದೆ. ಈ ರೀತಿಯ ಅವಾಯುಜೀವಿ ಉಸಿರಾಟದ ಸರಳ ಮತ್ತು ಸ್ಪಪ 
ನೆ a ಇ ಇ ತ್‌ J a SR ಬಾರಾ 
ಉದಾಹರಣೆಯೆಂದರೆ ಅಣುರೂಪದ ಜಲಜನಕದ ಉತ್ಕರ್ಷಣೆ 5 ಶಕ್ಷಿ.ಉತಾ 
ಬ 
ದೆ 


ದಕ ಪ್ರತಿಕ್ರಿಯೆಯು. ಈ ಎಲ್ಲ ಬ್ಯಾಕ್ಕಿ £ರಿಯಾಗಳಲೂ ನಡೆಯುತ್ತ 
ಚ ತ್ರೈ 


ಅಷಕರ್ಷಣೆಯಿಂದ ಉತ್ಪಾ ದಿಸುವ ಸಾಮರ್ಥ್ಯ ಪಡೆದಿವೆ. ಸಾವಯವ ಮೂಲ 
ಪದಾರ್ಥಗಳಲ್ಲಿರುವ, ಅಂಶಿಕವಾಗಿ ಅಪಕರ್ಷಿತವಾದ ಇಂಗಾಲದ ರೂಪಗಳಿಂದಲೂ 
ಇವು ಮಿಥೇನ್‌ ಉತ್ಪಾದಿಸಬಲ್ಲವು. ಇಂತಹ ಪ್ರತಿಕ್ರಿಯೆಗಳನ್ನು ಸಾಂಪ್ರದಾಯಿ 
ವಾಗಿ ಹುದುಗುವಿಕೆಯೆಂದು ಪರಿಗಣಿಸಬಹುದು. ಜಲಜನಕ ಮತ್ತು €೦, ನಿಂದ 
ನಡೆಯುವ ಮಿಥೇನ್‌ ಉತ್ಪಾದನೆಯನ್ನು ಸ್ಪಷ್ಟವಾಗ್ಕಿ ಅವಾಯುಜೀವಿ ಉಸಿರಾಟ 
ವೆಂದು ಪರಿಗಣಿಸಬಹುದು. 


೦ ಸ ಉತ್ಸಾದಿಸ 
[8 
ಬಲ್ಲವು. 
ಇಂತಹ ಸಂದರ್ಭಗಳಲಕಿ, ಕಾರ್ಬೋನೇಟ್‌ ಅಪಕರ್ಷಣೆಯಿಂದ ಮಾತ 
ಮಿಥೇನ್‌ "ಉತ್ಪಾ ಷನೆಯಾಗಬೇಕೆಂಬ ನಿಯಮವೇನೂ `ಇಲ್ಲ. 4೮ ಮೊದಲನೆಕುಂ 
ಅಥವಾ ಎರಡನೆಯ ಇಂಗಾಲ ಪರಮಾಣುವಿನಲ್ಲಿರುವ ಅಸಿಟೀಟ್‌ ಅನ್ಹು 
ಉಪಯೋಗಿಸಿ ನಡೆಸಿದ ಪ್ರಯೋಗಗಳಿಂದ. ಅಸಿಟಿಕ್‌ ಅವ್ಲದ ಮಿಥೈಲ್‌ ಇಂಗಾಲ 
ದಿಂದ ವಿಶೇಷವಾಗಿ ಮಿಥೇನ್‌ ೦ಟಾಗುತ್ತದೆ' ಎಂದು ಗೊತ್ತಾಗಿದೆ. 
CH, CH, ಸ 
೧೧೦೦೪--..೧೧, 
ಹೀಗೆ, ಮಿಥೇನ್‌ ಉತ್ಪಾದಕ ಬ್ಯಾಕ್ಟೀರಿಯಾಗಳು ಈ ಅನಿಲವನ್ನು ೮೦, 


ಚ್‌ ಕಾರ್ಯಸಂಬಂಧ 


72 ಸೂಕ್ತ ಜೇವಿಗಳ ಜೀವದ್ರವ್ಯ 


ಮಿಥೇನ್‌ ಉತ್ಪಾ ದನೆಯ ಜೀವರಾಸಾಯನಿಕ ಶಾಸ್ತ್ರವು ಸಂಕೀರ್ಣವಾದುದು 
ಪ್ಯೂ ಇನ್ನೂಸ್ಪ ಷ್ಟ ವಾಗಿವಿಶದವಾಗಿಲ್ಲ. ಮಿಥೇನ್‌- ಉತ್ಪಾದಕಬ್ಯಾಕ್ಟೀರಿಯಾ 

ಮ್‌ 'ಗಳರುವುದಿಲ್ಲ. ಆದರೆ ಈ ಬ ್ಯಾಕ್ಟಿ "ರಿಯಾ ಳಲ್ಲಿ ಜೀವಸತ ತ್ತ 
B, ಮತ್ತು ಫಾಸ್‌ ಆಮ್ಲ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಸಹಕಿಣ್ವ ರೂಪ 


ಬ 
ದಲ್ಲಿ ಈ ಎರಡು ಜೀವಸತ್ತಗಳು, ಆಪಕ ರ್ಷಣೆಯ ವಿಧಾನದಲ್ಲಿ ಭಾಗವಹಿಸುತ್ತವೆ. 


ದ್ಯುತಿಸಂಕ್ಲೇಷಕ ಶಕ್ತಿ ಪರಿವರ್ತನೆ 


ದ್ಯುತಿಸಂ ಶಕ್ತಿ ಪರಿವರ್ತನೆಯು, ಸಂಕೀರ್ಣವಾದ ಗಣನೀಯ 
ವಿಧಾನವಾಗಿದೆ. ಇದು ವರ್ಣ ದ್ರ ವ್ಯಗಳು, ಖಯುಣಕಣ ವಾಹಕಗಳು ಲಿಪಿಡ್‌ಗಳು 
ಹಾಗೂ ಪ್ರೋಟಿನ್‌ಗಳಿರುವ ಪಟಲ ವ್ಯವಸ್ಥೆಯಲ್ಲಿ ಉಂಟಾಗುತ್ತದೆ. ಈ 
ವ್ಯವಸ್ಥೆ ಯನ್ನು ದ್ಕುತಿಸಂಶ್ಲೇಷಕ ಸಲಕರಣೆ ಎನ್ನುತ್ತಾರೆ. ನಿಜಕೇಂದ್ರೀಯ 


ಗಳಲ್ಲಿ, ಇದು “ಹರಿದ್ರ ಪ್ರೇಣುವಿನಲ್ಲಿರುತ್ತದೆ. ಪೂರ್ವಕೇಂದ್ರೀಯ ಜೀವಿಗಳಲ್ಲಿ 
ಸಾಮಾನ್ಯವಾಗ್ಲಿ ಕೋಶಪಟಲದ ವಸ್ತರಣೆಯಲ್ಲಿರುತ್ತದೆ (ಅಧ್ಯಾಯ 10, ಪುಟ 
351 ನೋಡಿ). 


"ಷೆ 


೦೬ 


ಷ್‌ 


[3 
\ 


ಕ ಣಿ ಚ 


ಬೆಳಕನ್ನು ಹೀರುವಿಕೆ 


ವಿಕಿರಣ ಶಕ್ತಿಯು ಯಾವಾಗಲೂ ಕ್ವಾಂಟ ಎಂಬ ಪ್ರತ್ಯೇಕ ಸಣ್ಣ ಕಟ್ಟುಗಳಲ್ಲಿ 
ವರ್ಗಾವಣೆಯಾಗುತ್ತದೆ. ಒಂದು ಕ್ವಾಂಟಂನ ಶಕ್ತಿ ಅಂಶವು ವಿಲೋಮವಾಗಿ 
ಅದರ ತರಂಗಮಾನಕ್ಕೆ ಸಂಒಂಧಿಸಿದೆ (ಚತ್ರ 6.34). ವಿಕಿರಣಶಕ್ತಿಯನ್ನು ಒಂದು 
ನ ಹೀರಿದಾಗ, ಉಂಟಾಗುವ ಅದರ ಪ್ರಭಾವಗಳು, ಕಾಂಟನಲ್ಲಿರುವ ಶಕ್ತಿ 
ಮೇಲೆ ಹಾಗೂ ವಿಕಿರಣತೆಯ ತರಂಗಮಾನಗಳ ಮೇಲೂ ಅವಲಂಬಿಸಿರು 
1200 nm ಗಿಂತಲೂ ಉದ್ದದ ತರಂಗಮಾನದ ರಕ್ತವರ್ಣಾತೀತ ಬೆಳಕಿನಲ್ಲಿ 
ಲ್ಪ ಶಕ್ತಿಯಿದೆ. ಈ ರೀತಿ ಈ ರೋಹಿತದ ಮಟ್ಟದಲ್ಲಿ ಹೀರಿಕೊಂಡ ಶಕ್ತಿಯು 
ಕ್ಷಣವೇ ಶಾಖವಾಗಿ ಪರಿವರ್ತಿತಗೊಳ್ಳುತ್ತದೆ. ರಾಸಾಯನಿಕ ಬದಲಾವಣೆಗೆ 
ಅಡು ಮನ್ಯವರ್ತಿಯಾಗುವುದಿಲ್ಲ, "ಅಯಾನೀಕರಿಸುವ' ಬಹು ಕಡಮೆ ತರಂಗ 
ಇನವ ವಿಕಿರಣಗಳಲ್ಲಿ (ಕ್ಷ-ಕಿರಣಗಳು ೧-ಕಣಗಳು, ಕಾಸ್ಮಿಕ್‌ ಕಿರಣಗಳು) ಬಹು 
pi ನ ಶಕ್ತಿ ಅಂಶವಿದೆ. ಆದುದರಿಂದ ಅವುಗಳ ಮಾರ್ಗದಲ್ಲಿರುವ ಅಣುಗಳ್ಳ 
ಕ್ಷಣವೇ ಆಯಾನೀಕರಣಕ್ಕೆ ಒಳಗಾಗುತ್ತವೆ. ಈ ಎರಡು ವೈಪರೀತ್ಯಗಳೆ ಮಧ್ಯೆ 200 
೦ದ1200 nm ತರಂಗಮಾನವ್ಯಾ ಪ್ರಿ ವಿಕಿರಣಗಳು (ನೀಲಲೋಹಿತಾತೀತ, ಕಾಣಿಸುವ 
ತ್ತು ಬೆಳಕಿನ ಹತ್ತಿರ). ಅವುಗಳ ಹೀರಿಕೆಯಿಂದ ಅಣುವಿನಲ್ಲಿ ರಾಸಾಯನಿಕ 
ಬದಲಾವಣೆಯನ್ನುಂಟುಮಾಡುವ ಸಾಮರ್ಥ್ಯ ಪಡೆದಷ್ಟು ಶಕ್ತಿ ಅಂಶವನ್ನು 


(4 0 ೧ (0 
ಗೆ ್ಸ 
1 


(0 (0 ೌ 
GL 


HERE 


ಇ 


ಹೊಂದಿವೆ; ವಿದ್ಯುತ್‌ ಅಯಸ್ಯಾಂ ಯ ರೋಹಿತದ ಈ ಭಾಗವೇ ದ್ಯುತಿ 


ಹ. pe KR 
ಸಂಶ್ಲೇಷಣೆಯುಂಟಾಗಲು ಸಹಾಯಮಾಡಬಲ್ಲದು. 


























ಹೀರಲ ಡುವ) | py 
ಚಿತ್ರ 6.34 : ವಿದ್ಯುತ್‌ ಆಯಸ್ಕಾಂತೀಯ ರೋಹಿತ, ಮೇಲಿನದು ಪೂರ್ಣ ರೋಹಿತ 
ಚಲಘಾತ ಮಾಪಕದ ಮೇಲೆ ಗುರುತಿಸಲಾಗಿದೆ; ಕೆಳಗಿನದು, ನೀಲಲೋಹಿತಾಶೀತ, ಕಾಣಿಸುವ 
ಮತ್ತು ರಕ್ತವರ್ಣಾಶೀತ ಹತ್ತಿರದ ಭಾಗಗಳನ್ನು ಹೆಚ್ಚ ವರ್ಧಿಸ್ಕಿ, ಗಣಿತಶಾಸ್ತ್ರೀಯ ಮಾಪಕದ 
ಮೇಲೆ ಗುರುತಿಸಲಾಗಿದೆ, 


ಸೂರ್ಯರಸ್ಮಿಯ ರೋಹಿತ ಗುಣ 


ಸೂರ್ಯರಶ್ಮಿಯ ವಿಕಿರಣವು ಹೆಚ್ಚಾ ಗಿ. ವಾತಾವರಣದ ಮೂಲಕ ಹಾದು 
ಹೋಗುವುದರಿಂದ ಮಾರ್ಪಾಟು ಹೊಂದಿದೆ. ವಾತಾವರಣವು ಹೆಚ್ಚು ಶಕ್ತಿಯ 
ನ್ನುಳ್ಳ ಸಣ್ಣ ತರಂಗಮಾನದ ವಿಕಿರಣವನ್ನು ಪ್ರಭಾವಶಾಲಿಯಾಗಿ ಶೋಧಿಸುತ್ತದೆ, 
ಸಮುದ್ರ ಮಟ್ಟದಲ್ಲಿ ಸೂರ್ಯರಶ್ಮಿಯ ಒಟ್ಟು ಶಕ್ತಿಯ ಶೇಕಡಾ 75 ಭಾಗವು, 
400 ರಿಂದ 1,100 nm ವರೆಗಿನ ತರಂಗಮಾನದ ಬೆಳಕಿನಲ್ಲಿರುತ್ತದೆ (ಕಾಣಿಸುವ 
ಮತ್ತು ರೋಹಿತದ ಭಾಗಗಳ ಹತ್ತಿರ) ಕ ದ್ಯುತಿಸಂಶ್ಲೆ €ಷಣೆಯಲ್ಲಿ ಬೆಳಕನ್ನು ಹಿಡಿ 
ಯಲು ಕಾರಣವಾಗುವ ವರ್ಣದ್ರವ್ಯಗಳು. ತಮ್ಮ ಪ್ರಭಾವಶಾಲಿ ಹೀರುವಿಕೆ ಪಟ್ಟಿ 
ಗಳನ್ನು ಈ ಮಿತಿಗಳಲ್ಲೇ ಹೊಂದಿರುತ್ತವೆ. 


ದ್ಯುತಿಸಂಕ್ಲೇಷಕ ನರ್ಣದ್ರವ್ಯ ವ್ಯವಸ್ಥೆಗಳು 


ಎಲ್ಲ ದ್ಯುತಿಸಂಶ್ಲೆ. ೇಷಕ ಜೀವಿಗಳಲ್ಲೂ ಬೆಳಕನ್ನು ಹಿಡಿಯಲು ಕಾರ: 
ವಾಗುವ ವರ್ಣದ್ರವ್ಯ ವ್ಯವಸ್ಥೆ ಯು ಸಂಕೀರ್ಣವಾಗಿದೆ. ಕೊನೆಯಪಕ್ಷ ಎರಡು 


ಬೇರೆ ಬೇರೆ ರಾಸಾಯನಿಕ ವರ್ಗಗಳಿಗೆ ಸೇರಿದ ವರ್ಣದ್ರವ್ಯಗಳು ಇಲ್ಲಿರುತ್ತವೆ. 


ವ್ಯ ಅರಳೆ ಹ್‌ 
74 ಸೂಕ್ಷ್ಮಜೀವಿಗಳ ಜೀಷಪ್ರವ ಕಾರ್ಯಸಂಬಂಧ 


ಈ ರೀತಿ ಹರಿತ್ತು ಮತ್ತು ಕ್ಯಾರೊಬನಾಯ್‌, ಗಳ ಗುಂಪಿನ ವ side.» ec ದತ 
ತಾ 
ಸಂಶ್ಲೇಷ ವರ್ಣದ್ರವ್ಯ ವ್ಯವಸ್ಥೆಗಳ ಸಾರ್ವತ್ರಿಕ ಅಂಶಗಳಾಗಿವೆ: ಕೆಲವು ಪಾಚಿಗಳಲ್ಲಿ 
ಈ ವರ್ಣದ್ರವ್ಯಗಳ ಬದಲು, ಮೂರನೇ ವರ್ಗದ ವರ್ಣದ್ರವ ವ್ಯಗಳಾದ ಫ್ಲೈಕೊಬಿಲಿ 
ಪ್ರೋಟೀನ್‌ಗಳಿವ 
R; R, ಚಿತ್ರ 6.35: ರಿತ್ತುಗಳ ಅಣ:ರೂಪದ ಮೂಲ 
| 
| ನಕ್ಷೆ. ಇಂಗಾಲ ಪರಮಾಣುಗಳ ಮಧ್ಯೆ ಇರ:ವ ದ್ವಿಬಂಧ 
R ಲ 
; 1 K ತ * ಗಳನ್ನು ದಪ್ಪಗೆರೆಗಳಿಂದ ಸೂಚಿಸಲಾಗಿದೆ, ಹೀಮ್‌ 
ಬ \ ಗಳಂತೆ ಟೆಟ್ಟ ಪೈರೋಲಿ5್‌ ನ್ಯೂಕ್ಲಿಯಸ್‌ (1. 11, 111 
M 
46 1 ಮತ್ತು 1%ಉಂಗ:ರಗಳು) ಅನ್ನ ಸಾಧಿಸಲ.ಗಿದೆ. ಆದರೆ 
11 nd ಗ್‌ ಇದರಲ್ಲಿ ಮೆಗ್ನಿ ಸಿಯಂ ಬಂಧಿಸಲ್ಪಟ್ಟಿದೆ, ಹರಿತ್ತುಗಳಲ್ಲಿ 
ಜ್‌ ತಃ ಗ ಬಂದು ಅಥವಾ ' ಇನ್ನೂ ಹೆಚ್ಚು ಪೈರೋಲ್‌ ಉಂಗುರ್‌ 
ತ ಸ ಎ ಮಟ 
H i ಗಳು ಅಪಕರ್ಷಿಸಲ್ಪಟ್ಟಿವೆ. ಈ ಚಿತ್ರದಲ್ಲಿ 1Vನೇ 
| H K o ಉಂಗುರ ಅಪಕಷೀ ಸಲ್ಪಟ್ಟಿ ರುವುದನ್ನು ತೋರಿಸಲಾಗಿದೆ 
phytol ಇದು ಹರಿತ್ತು ೩ ವಿಶಿಷ್ಟತೆಯಾಗಿದೆ. ೫], ೫, 
ದೂದಲಾದವು ಟೆಟ್ರಪೈರೋಲಿಕ್‌ ನ್ಯೂಕ್ಲಿಯಸ ಗೆ ಸೇರಿಸಲ್ಪಟ್ಟ ಆಲಿಫ್ಯಾಟಿಕ್‌ ಪಕ್ಕದ ಸ 
ಪಣಿಗಳನ್ನು ಸೂಚಿಸ:ತ್ತವೆ, ೪ ಉಂಗುರವಾದ ಪೆಂಟೊನನ್‌ ಉಂಗುರದ ಇರುವಿಕೆ ಮತ್ತು 
ದ 


(| 
C, 
(04 
dA 
[9] 
MeN 
1 
ಆ 
ನ 
Ki} 
& 


ೇಥೆ ಬೇರೆ ಗುಂಪುಗಳಲ್ಲಿ, ಕನಿಷ್ಠಪಕ್ಷ ಏಳು 
ತಿಯ ಹರಿತ್ತು dst ವೆ. ಅವು ಅಣುರೂಪದ 'ಒಂದೇ ರೀತಿಯ ಸ್ಲೂಲ 
ಚಿತ್ರ 6.35 ರಲ್ಲಿ ತೋರಿಸಲಾಗಿದೆ. ಈ 
ಜೀವಸಂಶ್ಲೇಷಣಾತ್ಮಕವಾಗಿ ಹೀವ 

ಗಳಾಗಿರುತ್ತವೆ. ಈ ಹೀಮ್‌ಗಳು ಸೈಟೊಕೆ್ರೋಮ್‌ಗಳಲ್ಲಿ ಮ 
ವಾರು ಇತರ ಉಸಿರಾಟದ ಕಣ್ವಗಳಲ್ಲಿ ಪ್ರಾಸ್ತೆಟಿಕ್‌ ಗುಂಪುಗಳಾಗಿ ವರ್ತಿಸು 
ಹರಿತ್ತುಗಳೆರಡೂ ಕೇಂದ್ರೀಯ ಟೆಟ್ರಾಪೈರೊಲ್ಲಿಕ್‌ 
ಹೊಂದಿವೆ. ಒಂದು ಆನತ ಬಂಧಿತವಾ ಗಿರುತ್ತ ದೆ. 
ಮ್‌ಗಳಲ್ಲಿ ಈ ಲೋಹವು ಕಬ್ಬ ಣವಾಗಿದೆ; ಆದರೆ ಹರಿತ್ತುಗಳಲ್ಲಿ ಮೆಗ್ನೀಸಿಯಂ 
ಇದೆ. ಇದಲ್ಲದೆ. ಇತರ ಎರಡು ಸ್ಟಾ ಹರಿತ್ತುಗಳನ್ನು ಹೀಮ್‌ಗಳಿಂದ 
ರಾಸಾಯನಿಕವಾಗಿ ಪ್ರತ್ಯೇಕಿಸುತ್ತವೆ: ಐದನೇ ಉಂಗುರವಾದ ಪೆಂಟನೋನ್‌ 
ಉಂಗುರದ ಇರುವಿಕೆ ಹಾಗೂ ಒಂದು 'ಮದ್ಯಸಾರ. ಫೈಟಾಲ್‌ ಅಥವಾ ಫರ್ನೆ 
ಸಾಲ್‌ ಇರುವ ಟೆಟ್ರಫರಾಲಿತ ಕೇಂದ್ರದ ಮೇಲೆ ಒಂದು ಪಕ್ಕದ ಸರಪಣಿಯ 
ಎಸ್ಟರೀಕರಣಗಳೇ ಈ ವ್ಯತ್ಕಾಸಗಳಾಗಿವೆ. ಚಿತ್ರ 6.36 ರಲ್ಲಿ ಹರಿತ್ತು ೩ ಗೆ ತೋರಿಸಿ 


ಗೆ 
(| ಗ 
pa! 
% 


Na 


ದ 
೯ ಭಿ ಕ 3 KA 
w ) ಗಾ ಎ. 
1 ಈ (11 
ಗ se ky 
ಆಟ 
ಸೆಟ Bp 
ಕ್ಟ 8 (೨ 1೨ 1 
ಗ್ಗ ಳಲ್ಲಿ © | 
bp Ws 
3 ಬ. 166 
RT: ಕ್ರ ನ್ದ 
4 Ee 
೪ _ ಪೃ ಡಿ ಛೆ 
Wy 32 
a “© 6 otk 
SERBS 
£ ‘1 
CE ಇ | ಸ 
“BK yg | 
ವ x wR ತೆ 
BRS 
ಚ್‌ %ಉ 
ma (( ಟಗ 
ಕಗ್ಗಿ ಕ್‌ ೫2 
BRS 
(3 1 23ಎ 
ಗಾ ಜು ಭಿ ಳಾ 
4 ಸ ಇ ಐ. 
» 1 yy « ಶೆ 
NE ಇ ಸ 
44m 
17 1 1% ಗೆ 
ಲ್ಲಿ ಸ £ We 1 
b Pd Re: ಹಾದ ಸ್ಪ 
ದ ಶು 
ವ್ರ ಆ 10 ಈ 13 
Ww ಸ್ಟ ತ ಅ 
13 AY Ww a ೮ 
Wm “ay ವ * 
ಹಜಜ ಟ್‌ 
() [3 ly pi up 
Bape MT 


೨) 


ನುಣಿಗಳೆ 


[Ns 


ಇ 
ಷು ವ್‌ 
ಎಂಟು ಮಜ 


D ಳಿ 12 
SRE 
ಬ 3 
3 Ke 
ಈ [73 
Cy 
y } ಸೀ hod 
ಕು ) Res ಬ] 
ಸ ಬ್‌ 
೪) p) 
+N ಥಿ 
ಟಬ ಟೆ 
44. | ತುಂ 
1 0 
೫ MC 
(ದ್ಯ 





೦ಗುರವನ್ನು 


ಬಗ 
wv 


11) 


2 
ಆ] 


ಮಾಡ 


700 


ಜಿಟಿ ಜ್ರ ಗ್ರ ರಿಗ ೂಲ್ಬ 0 ೫ ತ್ರಿ 
mW 6೮ 0 ಓಜ ಭಿ ಟಿ ಭ್ರ 1 
(ಪ = <8 ED, 3 Bu ಭ್ರ 
tO SER oR SSS 
ಖು HH Wr ಆ ಟಾ] 
ಆ J ಮು [sd 4 ಚ 1% ಜು.” ಈ 
Gg 6 3 ೬೮ (ಬ 1 
BEAST ESL 
we BR ಅಸ ತ! ನಿ 
ತಿ ಇಟ ಜೆ ೌಗವಭೆ ., ಏ.3 
೫. 8 ೫ ೪ ಜ್‌ ಧಾ ಸಭಾ ೨920) ಎ. [es 
೪ (ಲ (ಆ 75 = ಬಜ 3 (9) 
Bd BAC ELSG 
1 ಡಿ 1) ಣೆ pi ಕ್‌ ತಿ 3 pe ಆ) 
; 11 ೪) ಟೆ 1 ೨! W fg ೨ 
“3 1? 4 ಸಿ 4 2 ಣೆ 
ಸಜ ಭೆ ಕ ಶೆಕ್ತಿ ಕಬ್ಬ 
1)! 11 EER ಅ ಚಿ BE DES 
wos sen ಸಣ 
ತ್ತಿ 8 
kos eT ಲ 
3307507೧೮೮8 20೧ ಜಲ 


500 600 


ತರಂಗಮಾನ ೧7 


400 


w EB 
ನೆ 
[RD 
nH 
ಚ|] 
ಗ ತ್ತ 
1. 41 

12 
B 
4೫ 

ಎ 
12 0 
y 12 
ಹ ಎ. 
1) (ಗೆ 
1] 
೫ ಲ್ಪ 
4 
» ೪) 
12 ಗ 
ಔ 
ಜು 12 

ಆ) 
“J 
1 “ 
bu 
i+ 4 
೫೯ 
ಸುತಿ 
ಕ 1) 
ಇಳು 
5 

ಸ್ಟ 

ಸ್‌ 


ವೆ ಶಿಷ್ಟ ್ಚ್ಯವಾಗಿದೆ, 


ಸುವುದ 


ಸೇರಿ 


ವುದರಿಂದ, ಮತ್ತು ಗಮನಾರ್ಹವಾಗಿ ಹೈಡ್ರಾಕ್ಸೆಲ್‌, ಮಿಥಾಕ್ಸಿಲ್‌ ಅಥವಾ 


ಚ 
ಕೀಟೊ ಗುಂಪುಗಳಂತಹ ಆಮ್ಲ ಜನಕೀಕರಣ ಕ್ಕೊಳಗಾದ ಅಂಶಗಳನ 


ಮುಚ್ಚು 


೨1೦೫ದ 


76 ಸೂಕ್ಷ್ಮಜೀವಿಗಳ ಜೀವದ್ರವ್ಯ, .....ಕಾರ್ಯಸಂಬಂಧ 
ರಿಂದ ಕೆರೊಟಿನಾಯ್ಡ್‌ ಗಳು ಸುಮಾರು 450 ಮತ್ತು 550 ೫ ೫ನ ಮಧ್ಯೆ ಬೆಳಕು 
ಹೀರಿಕೆಯ ಏಕೈಕ ದೊಡ್ಡ ವಿಭಾಗ ಹೊಂದಿರುತ್ತವೆ. 


Gr 


ius 





ಚಿತ್ರ 6.37: ಕ್ಯಾರೊಟಿನಾಯ ಗಳ ಅಣುರೂಪದ ಸ್ಫ್ಯೂಲ ಆಕಾರವನ್ನು ಅವ್ಲು ಜನಕ 
ವನ್ನು ಹೊಂದಿರದ, ತೆರೆದ ಸರಪಣಿಯ, ಕ್ಯಾರೊಟಿನಾಯ್ಡ್‌ ಮೂಲಕ ತೋರಿಸಲಾಗಿದೆ: 
ಇಂಗಾಲ ಪರಮಾಣುಗಳ ಮಧ್ಯದ ದ್ವಿ.ಬಂಧಗಳನ್ನು ದಪ್ಪ ಗೆರೆಗಳಿಂದ ಸೂಚಿಸಲಾಗಿದೆ. ಈ 
ಮೂಲ ರಚನೆಯನ್ನು ಬೇರೆ ರೀತಿಯ ಕ್ಯಾರೊಟಿನಾಯ್ಡ್‌ ಗಳಲ್ಲಿ ಮಾರ್ಪಡಿಸಬಹುದು, ಅಣುವಿ 1 
ಒಂದು ಅಥವಾ ಎರಡೂ ತುದಿಗಳಲ್ಲಿ ಅಂತ್ಯ ಉಂಗುರವನ್ನು ಮುಚ್ಚ ಪುದರಿಂದ ಮತ 
ಹೈಡ್ರಾಕ್ಸಿಲ್‌ (೧೫1). ಮಿಥಾಕ್ಸಿಲ್‌ (೦೦H). ಆಥವಾ ರೇಟೋನ್‌ (- 0 


ಗುಪುಗಳನ್ನು ಸೇರಿಸುವುದರಿಂದ ಮಾರ್ಪಡಿಸಬಹದ;, 


ಇ” 


ಫೈಕೊಬಿಲಿ ಪ್ರೋಟೀನ್‌ಗಳು, ಉದ್ದದ ಟೆಟ್ರಾಪೈರೊಲ್‌ (ಬೆಲ್‌ ವರ್ಣ 
ದ್ರವ್ಯಗಳು) ಗಳಿರುವ ಅನುಬದ್ಧ ಸಂಯುಕ್ತ ಪ್ರೋಟೀನ್‌ಗಳಾಗಿವೆ. ಕೆಂಪು ಫೆ ಕೊ 
ಬಲಿ ಪ್ರೋಟೀನ್‌ಗಳ (ಫೈಕೊ ಎರಿಥ್ರಿನ್‌ಗಳು) ಸುತ್ತಲೂ 55082೫2 ನ ದೊಡ್ಡ 
ಹೀರಿಕೆ ಪಟ್ಟೆ ಯಿದೆ, ನೀಲಿ ಫೆ ಆಕಬಿಲಿ ಪ್ರೋಟೀನ್‌ಗಳಿಗೆ (ಫೆ ಟಕೊಸಯನಿನ್‌ಗಳು) 


ಸುತ್ತುವರಿದಿರುವ 625 ೧m ನ ದೊಡ್ಡ ಹೀರಿಕೆ ಪಟ್ಟಿಯಿರುತ್ತದೆ. ' 


ದ್ಯುತಿಸಂಶ್ಲೇಷಕ ಸಲಕರಣೆಯಲ್ಲಿರುವ ವರ್ಣದ್ರವ್ಯಗಳ ನಿರ್ದಿಷ್ಟ ಸಂಯೋ 
'ಜನಿಯು, ಯಶಾವುದಾದರೂ ಒಂದು ಜೀವಿಯ ಒಟ್ಟು ಹೀರಿಕೆ ರೋಹಿತನವನ್ನು 
ನಿರ್ಧರಿಸುತ್ತದೆ, ದ್ಯುತಿ ಸಂಶ್ಲೇಣೆಷಯನ್ನು ನಡೆಸಲು ಆದು ಉಪಯೋಗಿಸುವ 
ಬೆಳಕಿನ ರೋಹಿತದ ಗುಣವನ್ನೂ ಸ ಅದು ನಿರ್ಧರಿಸುತ್ತದೆ. ಹಲವು ಬೇರೆ ಬೇರೆ ಪಾಚಿ 
ಮತ್ತು ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳ ಹೀರಿಕೆ ರೋಹಿತಗಳನ್ನು ಚಿತ್ರ 6.38 
ತೋರಿಸುತ್ತದೆ. ಇದಲ್ಲದೆ, ದ್ಯುತಿಸಂಶ್ಲೇಷಕ ವರ್ಣದ್ರವ್ಯಗಳ ಮೂರು ಮುಖ್ಯ 
ವರ್ಗಗಳ ಒಟ್ಟು ಹೀರಿಕೆಗೆ ಒಂದೊಂದು ಜೀವಿಯೂ ಎಷ್ಟೆಷ್ಟು ಒದಗಿಸುತ್ತದೆ 
ಎಂಬುದನ್ನೂ ತೋರಿಸುತ್ತದೆ. ಸೂರ್ಯನ ಬೆಳಕಿನ ರೋಹಿತದ ಬೆಳಕನ್ನು ಒಂದೇ 
ರೀತಿಯ ಪರಿಣಾಮದಿಂದ ಹೀರಿಕೊಳ್ಳುವ ಶಕ್ತಿ ಪಡೆದಿರುವ ವರ್ಣದ್ರವ್ಯಗಳು 
ಯಾವ ಒಂದು ವಿಧದ ದ್ಯುತಿಸಂತ್ಲೆ €ಷಕ ಜೀವಿಯಲ್ಲೂ ಇರವುದಿಲ್ಲ. 


ಸೂಕ್ಷ್ಮಜೀವಿಗಳ... ಉತ್ಪಾದನೆ ಮತ್ತು ವರ್ಗಾವಣೆ 77 


ಅದರೆ, ಒಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ದ್ಯುತಿಸಂಶ್ಲೇಷಕ ಜೀವಿಗಳು, 
ಲ ೨ ೪ 
ಪ್ರಾಯೋಗಿತವಾಗಿ 400 ರಿಂದ 1,100 ೧ m ನ ಮಧ್ಯೆ ಎಲ್ಲ ತರಂಗ ಮಾನಗಳನ್ನು 


ಃ ಗಾ ಶಾ ಪಿ 
ಪ್ರಭಾವಶಾಲಿಯಾಗಿ ಉಪಯೋಗಿಸುತ್ತವೆ. 


| 















ಕ್ಲೊರೊಬಿಯಮ್‌' 
(ಹಸಿರು ಬ್ಯಾಕ್ಟೀರಿಯಾ) 


» ಇ 















7೫) ಶಸ ಆರ್‌ 
2 ದ್ಯುತಿಸುಶ್ಲೇಷಕ 
0) ಇ pe 
| ಎ ಬ್ಯಾಕ್ಟೀರಿಯಾಗಳು 
2 ಮೊೂನಾಸ್‌ 








ಬ್ಯಾಕೀರಿಯವರ 
ಔ ಕ್ಸೇರಿಯಮು 
+3 
Ww 
+3 

» 

( 

400 $00 800 1000 


ತರಂಗಮಾನ ೧m 


ಚಿತ್ರ 6.38: .ಕೆಲವು ದ್ಯುತಿಸಂತ್ಲೆ £ಷಕ ಜೀವಿಗಳ ಹೀರಿಕೆ ರೋಹಿತಗಳು. ದ್ಯುತಿಸಂಶ್ಲೇಷಕ 
ವರ್ಣದ್ರವ್ಯಗಳ ಬೇರೆ ಬೇರೆ ವರ್ಗಗಳ ಕೊಡುಗೆಗಳನ್ನು ಸ್ವಲ್ಪ ಹೆಚ್ಚ ಕಡಮೆ ಕೆಳಗಿನಂತೆ ಸೂಚೆಸ 
ಲಾಗಿದೆ: ಹರಿತ್ತುಗಳನ್ನು ಆಡ್ಡ ಗೆರೆಗಳಾಗಿ, ಕ್ಯಾರೊಟ್‌ನಾಯ್ಡ್‌ ಗಳನ್ನು ಚುಕ್ಕೆ ಚುಕ್ಕೆಯಾಗಿ 


ಫೆ ೈಕೊಬಿಲಿನ್‌ಗಳನ್ನು ನೆಟ್ಟಗಿರುವ ಗೆರೆಗಳಾಗಿ ಸೂಚಿಸಲಾಗಿದೆ. 


ರ್ಯಸಂಬಂಭ 


ಕಾರ್ಯ್ಬಸಂ£ಃ: 


ಯೆ ಕೆಂಪ್ರಗಳು 


ಯ 


3 


ಜು 


NCU 15 ಹಿ 
ರುವ ಶಕ್ಕಿಯಖ, 


* 


ಚೆ 


ಪ್ರಕಶಾರಾಸಾಯನಿಕ ಪ್ರತಿ 


ಹ 





ಟಿ ಗ 2 ಡಫ ಕಲಂ 9 CA ಹವ ೯ 
PRET HB gn 
೫ ಬ ೪ 2 ಬ) ಚ ಗೈ Bw 
22 LULBR TS B28 
ಚ ಡಿ (ಕ) ಬ್‌ Ty 4) ( 3 

tH ಇ WU ಜಿ _ 3 ib «3 
ಧ್‌ ೫೫% ಸಿ ತ 
ಚ ಭ್ರ 0 ಟಬ ಬ mBE ೫.1 1 ಸಷ 
RB ಬೀ GDH mash 
ಕ ಬ ಬಸ್ಸ ಸ (] 5824 ಓಡ ಡ॥ಿ ಎ2 
ಸಿ ಜ ಇ್ರಗ್ಲಿ ತ್ತ *ಹ್ಮ ಇ Wp 
Las ಮೌ ಟಬ ೫ ಲಳ ಬ 
ಹ ಡಿ eM ೧) ಇ 13 ನ [83 ೬) ಐ 

ಒಡ | Bey (5 ವಿ ೪ ಮಃ ಇ) {3 1} 
೫% ಜಿ € bp “Jt ಆ) 1 ©) ೫ 

BP ನಬ ನಿ ಸು ಬೊ ಎ ¥. 1) ಕ 
ಆ .ಓ ಕ್ಯ ಟಿ 8 ಓಜ ಜ್ಞ Ree ತ್ತು 
“RGM GEL ain 
» "ೆ ಕ ತೆ. ಇ - ಇ ಕ್ಲ ಸ © ೪ 

HEN OE NH AU BEE 
pl ib 12 ೫ ಸ A ಭಂ "pe Ke 1 ಹ 1 € 
b> 7 ಬೂಸ pC ಜಾ 6 7 3 ಡ್‌ 
ಗ *' ೦ 13 ಗಹ ೫ ೬ WwW ¥ 151 101 
ಬಾ ದ ಗಿ RE ಸ i» 

nt G 12 ೫ ಖು (೩% 3 14. ಟ್ರ [ತ್‌್‌ 6) 12 
ek a Bl ಐ (ಆ MD) 
“ (4 we fs ಡಾ ಬ py ೫ ಜ್‌ ಛಾ 
ಬಿಜ BBS ಆಈ ಬಿಚಿ HE 
AEN A LER 

BEE Way ಐ © BA 

is AYES Uy GS Bod 
೫೪ ಸೃ? ಟಟ ಕಹ. SS 
ಏ.೫ ಖು ಟಿ “sg Be ke wm” 
ಟೆ ಓಔ ಬಜ ಜ ಜಿ ಈ. 3 12 
Bp peng UT ್ಸ 
ಭಃ » «ep 10 2. 11 13 
wm! 4ಬಿ ಇ i ೩ i») B ‘pd Aa: Wt 

Ke 4 ೨ ತ) 0 ಇತ್ತ 
BOTS Ke n 
ಇ ಜಟ ಸಜ (| 1 5 
ಆ ಚ ಇಡಿ ೫ ಟಿ ಉಭಿ ಣೆ. 
೫?9ಟಿ೫೨ ೫೫೪೪೪ 


ed wd 
p 


PR 


;ತಿಕ್ರಿ 


ಶಕ್ತಿಪರಿವರ್ತನೆಯಲ್ಲಿ ದ್ವಿಪಾತ್ರವನ್ನು ವಹಿಸುತ್ತದೆ 


Me 
1) ಬೆಳಕನ್ನು ಒಟ್ಟುಗೂಡಿಸುವ ವರ್ಣದ್ರವ್ಯವಾಗಿ ಮತ್ತು 2) ಪ್ರಾರಂಭದ ಪ್ರಕಾಶರಾಸಾಯ 


೧ 


ರಿತ್ತ4- hi 
ಗೆ ಹರಿತ್ತು ದ್ಯುತಿಸಂಶ್ಲೇಷಕ 


ಹ 
ಮೂಲಕ, 
ಕ್‌ ತಾತ 
ರೂಪಗಳನ್ನು 
ಸ 
ಬು 
ಟೇ 





po 
[NA 


ಒಡ 


ತಿರಾರ ಸಾಕರ್‌ 


ಟೆ 


ಕಾಲ ಪಪ 


೯ 
ಆಧಿ 


ಗಿ. ಆದರೆ ಕೆರೆ 


ಳವಾ 


ಈ 


ಆ 


| 
೦೨ 


ಸಿಕ ಪ್ರತಿಕ್ರಿಯೆ ನಡೆಯು 


42 ಓ್ಮ 
ಸ |] 
x 
೫ 1ಕ್ಕೆ 
1 
12.1 
wl 
SE) 
it ls 
te ಇ) 
2 4) 
13 ap” 
೧೨) 12) 
ws kf? 
2 4 
ಖಳ 
5 
_ ಟಿ 
ಆ oy 
Ww 
EB 
13 a 
3)» 
a 
Ow 
yp 
ತಿ ಫ್‌ 
ತ. 
0 
ಡು ಬು 
ಟು 
ಜ್‌ 4% 


C 


ಬಿ! 


y 
pH 


[es 
$3 





ಗಿ 
iy» 
ಚ್ದ 1 
ws 13 
11 13 
tHE 
ಇ" 
Rk. 
reg ಕ್ರ 
3 
ತಾ 
ಹ್ಮ ಆ. 
p ೫% ತೆ 
< ri 
1) 
(2) 
| 13 
3 a5 
೨) 
% “3 
ಇ 


ನಿ ಶಕ್ತಿ 


ಬೆಳಕ 


wy 


pi 


[C3 





ಧನ 


a 


ais: 0 
ಕರಣದ ಹ 


ಸ್ಪಾರಿಶೀ 


ಶಿಫಾ 


ಡ್‌ ಭು ಭ್ರ ಭೌ್ಪ 
“TINH 
ಐ by ಬೆ 
12) (ಟಿ ಎ 5018 
9 Wh 
ಷೆ [81 >) 
3 ಗಿ [1 
1. 45 ಗ್ಗ 
5p 
SC 
1% ಟಿ © ( 
312 ನ ಕ 
೯೫ ay. ¥ 
2 ೫ lB 
ಜೆ 1. 
Deen 
ಇ ಕ 13 ಆ 
HR 
uu ಭ್ರ wm 
ಐ w MC 
> Pe 3 ಚೊ 
3 w «i 
es 1 
ಲ್‌ 5 5 H 
7.1 ಟ್ಟ 
WEE 
4 ಕಡ ಇ 
ಸ 1) 
| Ro) 
AT 
«RG 
36h 1 1 
ಆಸ [e 
HO ಸಿ) 
3 ೪. ನನೆ ಡೀ 
ಏ G0 
1 
ಇ 0 ಬ್ಲ ಟೆ 
ಇ 41 ಸ 


ಯೊ ಹಿಳರಿಕೆಯಂ 


3 
eT ev 


|) 
1) 
[ಕ್ತ 
13 
(| 
13 
ಏತ 
3 4 
ಕ ಇ 
( 
Xp 
3 0 
0 ap 
1 1 
» 
ಸ್ಟೆ 
Ww 2 
2 | 
ಸಸಿ 
1. 1) 
ಭ್ರೂ 
ಕ್ಡ 
1 
Te 
m . 
ಶೆ 
(೬ 
p> 
Is) 
DE 
೧) 
ಗೀ 


ಓ. ¥ 6) 
[ಬ ಭ್‌ 
114 
ಖಿ ಟ್ರ 5 
5 ಜಬ 
ಡಿ 
ಳ್ಳ (1 »3 
313 ಆ 
Ka \ 1 
ಡ್ಡ 
wig 
Cu ಫೈ 
12 ಭ್ರ 
ಬಾ 
ke 
ವಕ್ಸ್‌ ಶಿ 
ue (ಸ 
<M 
ಗ್ಗ ಇ ಐ 
1 ಜನ್ನ 3 
Bm 
ಓ 
gg 
( ಬೆ 5 
BE 
aK a 
#4338 
£ 4% 
WB a 
£22 
೫54 
ಟಿ 
HR 
x B 


ಇ 1 
B § 
(3 13 
8 
೦ ಷೆ 
ಇವ್ರ 
ರ್ಚ್ನೆ 
ಇ 8 
ಸ 
A ಯೆ 
ಥ್ರ 
ೃ 
ಕಾ 
5? 

ಬ 
8 
BE 
ಸಜ 
ಇ 
4 B 
$1 
gS: 
32 

sl 
Bp 
ಕ 
2 8 


| paid G:F ಹ್‌ 
80 ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ,.. ಕಾರ್ಯಸಂಬಂಥ 
ದೆ 


ಖುಣಕಣಗಳ ವರ್ಗಾವಣೆಯಿಂದ ATP ಉತಾ ದನೆಗೊಳ್ಳುವುದರಿಂದ, ಈ ವಿಧಾನ 


ಗಾಗ 
ವನ್ನು ಅಚಕ್ರೀಯ ದ್ಯೃತಿಫಾಸ್ಫಾರಿಲೀಕರಣವೆ ನನ್ನುತ್ತಾ 
ಪಿ ಇ 
P ಫೆರ್ರಿಡಾಕ್ಸಿನ್‌ 
 NAD{P) 
ಸ i 
NAD(P)H, 
\ ತ 
ರಾಸಾಯನಿಕ ದಾತದಿಂದ ಜಣಕಣಗಳು 
ಸ A AW, 
ಪ್ರತಿಕ್ರೀಯೆ ಕೇಂದ್ರ, ಹರಿತು nd “AYP 
ಬೆಳಕು ಶಕ್ತಿ 
ಚಿತ್ರ 6.40": ಅಚಕ್ರೀಯ ದ್ಯುತಿಫಾಸ್ಟಾರಿಲೀಕರಣದ ಪ್ರತಿಕ್ರಿಯೆಗಳ ಮೂಲಕ ಪೆರಿಡಿನ್‌ 


ನ್ಯೂಕ್ಷಿಯೊಟೈಡ್‌ಗಳ ದ್ಯುತಿಸಂತ್ಲೇಷಕ ಅಪಕರ್ಷಣೆ, 
ಸಸ್ಯ ದ್ಯುತಿಸಂಶ್ಲೇಷಣೆಗೂ, ಬ್ಯಾಕ್ಟೀರಿಯಾಗಳ ದ್ಯುತಿಸಂಶ್ಲೇಷಣೆಗೂ ಇರುವ ವ್ಯತ್ಯಾಸ 


ಸಸ ೈದ್ಯು ತಿಸಂಶ್ಲೇಷಣೆಗೂ ಮತ್ತು ಬ್ಯಾಕ್ಸಿ *ರಿಯಾಗಳ ದ್ಯು ತಿಸಂಶ್ಲೇಷಣೆ 
ಗಳಿಗೂ ti ಮುಖ್ಯ ವ್ಯತಾ ತ್ಯಾ ಸಈ ರೀತಿಯ ದೆ; ಬ್ಯಾಕ್ಟೀರಿಯಾಗಲಲ್ಲಿ ! ಆಮ್ಲ 
ಜನಕದ ದು ತಿಫಾಸ್ಫಾ ರಿಲೀಕರಣದ ಭೌ ಪ್ರತಿಕ್ರಿಯೆಗಳ ಘಟಕ “NADP ಅಪಕರ್ಷಣೆ 
ಯೊಂದಿಗೆ ಜೊತೆಗೂಡಿದ ನೀರಿನ ಉತ್ಕರ್ಷಣೆಯಿಂದ ಆಮ್ಲಜನಕ ಉತ್ಪಾದನೆ 
ಯಾಗುತ್ತದೆ : 


2NADP-+2H;0-+-2ADP-+-2P; -. 2NADPH,-4-0,--2ATP 


ಅಣುರೂಪದ ಆಮ್ಲಜನಕವಾಗಿ ನೀರಿನ ಉತ್ಕ ರ್ಷಣೆಯು ಶಕ್ತಿ-ಉತ್ಪಾದಕ 
ಪ್ರತಿಕ್ರಿಯೆಯಲ್ಲಿ; ಬದಲಾಗಿ ಈ ಪ್ರತಿಕ್ರಿಯೆಗೆ ಶಕ್ತಿಯ ಅವಶ್ಯಕತೆಯು ಗೆಮನಾ 
ರ್ಹವಾಗಿದೆ. ಆದ್ದರಿಂದ ಸಸ್ಯಗಳು ಮತ್ತು ಪಾಚಿಗಳು, ಶಕ್ತಿಯ ವಿಷಯದಲ್ಲಿ 
ಅನುಕೂಲವಲ್ಲದ ಈ ಯಣಕಣ ದಾತವನ್ನು ಉಪಯೋಗಿಸಲು ಹೇಗೆ ಶಕ್ತ 
ವಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ನಡೆದ ಸಂಶೋಧನೆಗಳಿಂದ ಈ ಪ್ರಶ್ನೆಗೆ 
ಭಾಗಶಃ ಹೀಗೆ ಉತ್ತರಿಸಬಹುದು ಸಸ್ಯ ಮತ್ತು ಪಾಚಿಗಳ ದ್ಯುತಿಸಂಶ್ಲೇಷಕ ಸಲ 


ಸೂಕ್ಷ ಜೀವಿಗಳ ಉತ್ಪಾದನೆ ಮತ್ತು ವರ್ಗಾವಣೆ ೩] 
[oY [5 ಇಬ 


ಇತ್ತೀಚಿನ ವರ್ಷಗಳಲ್ಲಿ ನಡೆದ ಸಂಶೋಧನೆಗಳಿಂದ ಈ ಪ್ರಶ್ನೆಗೆ ಭಾಗಶಃ 
ಹೀಗೆ ಉತ್ತರಿಸಬಹುದು. ಸಸ್ಯ ಮತ್ತು ಪಾಚಿಗಳ ದ್ಯುತಿಸಂಶ್ಲೇಷಕ ಸಲ 
ಕರಣೆಯು ಎರಡು ನಶಿಷ್ಟ ರೀತಿಯ ದ್ಯುತಿರಾಸಾಯನಿಕ ಸ್ರತಿಕ್ರಿಯೆ ಕೇಂದ್ರಗಳನ್ನು 
ಹೊಂದಿರುತ್ತವೆ. ಬೆಳಕಿನ ಕಲವು ತರಂಗಮಾನಗಳಿಗೂ ಮತ್ತು ದ್ಹುತಿಸ 
ಜಮ ಸತ ಗೂ ಅಪು ತೋರುವ ಪ್ರತಿಕ್ರಿಯೆಗಳಿಂದ ಅವುಗಳನ 


OL 
ಸಾ” ೮ 
@ 
1 


ಹೀರಿ, ನೀರಿನ ಉತ್ಕರ್ಷಣೆಯೊಂದಿಗೆ. NADFS ಅಪಕ ೨ಪಕರ್ಷಣೆಯನ್ನು ಜೊತೆ 
ಗೂಡಿಸಲು ಸಾಕಾಗುವುದಿಲ್ಲ. ಸಸ್ಯ ದ್ಯುತಿಸಂಶ್ಲೆ ಇಸಾ ಅಚಕ್ರೀಯ ದ್ಯುತಿಫಾಸಾ 
& 


ಫೆಶ್ರಿಷಾಕ್ಸಿನ್‌ ಹ 
Re J Te ಹಕ 
[| ದು ತಿಸಂಜೆ ಶಾ FA ಪ್‌ 
1 ಸಸ್ಯ ಸ 
ಖುಣಕಣ / | 
NADP pS 
ಪರ್ಗಾ ಏಗ 
ಇರುತ i nr <P, 
¢ ಸರಪಣಿ 
NADPH, # | 
ಷ್‌ ಶಿಷಿ ನಶಿಸಿ ತೋಂಡ್‌ ಛಾ ಪತಿತಿ at ನ Cee 
ಪ್ರತಿಕ್ರಿಯ ಕೇಂದ್ರ 15 ಬ್ರಿ ಕೇಂದ್ರ 4 0, 
ಅವಿ 
ಚತ್ರ 6.41 : ಅಣರೂಪದ ಅಮ್ಲ ಜನಕವಾಗಿ ನೀರಿನ ಉತ್ಕರ್ಷಣೆಯೂ ಸೇರಿದಂತೆ, ದ್ಯುತಿ 
ರಿಶ್ಲೇಷಣೆಯ ನನ್ಯ ಏರಡು ಬೆಳಕು ಪ್ರತಿಕ್ರಿಯೆಗಳ ಜೊತೆಗೂಡುವಿಕೆ 


ರಿಲೀಕರಣಕ್ಕೆೈ, ೨ನೇ ವಿಧದ ಪ್ರತಿಕ್ರಿಯೆ ಕೇಂದ್ರಗಳಿಂದ ಜೆಳಶು ಹೀರಿಕೆಯು ಅದೇ ಸಮಯ 
ದಲ್ಲಿ ಅವಶ್ಯ ಕವಾಗುತ್ತ ದೆ. ಈ 2ನೇ ವಿಧದ ಪ್ರತಿಕ್ರೀಯೆ ಕೇಂದ್ರಗಳಲ್ಲಿ ದ್ಯು ್ಯತಿರಾಸಾಯನಿಕ 
ವಾಗಿ ನಡೆಯುವ ನೀರಿನ ಉತ್ತ ೈರ್ಷನೇಯು ಉಂಟಾಗುತ್ತದೆ. ಈ ಉತ್ಕ ಓರ್ಷಣೆಯಿಂದ 
ಪಡೆದ ಬುಣಕಣಗಳು, ದ್ಯುತಿಸುಶ್ಲೇ €ಷಕ ಯಣಕಣ ವರ್ಗಾ ನನೆ ವ್ಯವಸ್ಥೆ ಯ 
ಮೂಲಕ ಹಾಯುತ್ತದೆ. ್ಹ್ಥADPಗೆ ಖುಣಕಣಗಳು ಹಾಯ:ವುದರಿಂದ ಒಂದನೇ 
ವಿಧದ ಪ್ರತಿಕ್ರಿಯೆ ಕೇಂದ್ರಗಳಲ್ಲಿ ಉಂಟಾಗುವ ಉತ್ಕರ್ಷಿಸದ ಹರಿತ್ತನ್ನು ಇವು 

ಸ ಸಸ್ಯ ದ್ಯುತಿಸಂಶ್ಲೇಷಣೆಯ ವಿಶಿಷ್ಟತೆಯಾದ ಎರಡು ಬೆಳಕು 


ಪ್ರತಿಕಿ ಯೆಗಳ ಈ ಜೆ ೊತೆಗೂಡುವಿಕೆಯನ್ನು ಚಿತ್ರ 6.41 ರಲ್ಲಿ ತೋರಿಸಲಾಗಿದೆ. 


82 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


wg ಅ ದ /ಗೆಕ್ತ್ರೊೋ ಟಂ ಾಐಪಅ5 


ದ್ಯುತಿಸಂಕ್ಲೇಷಕ ಶಕ್ತಿ ಉತ್ಪಾದನೆ ಮತ್ತು ಜೀವಸಂಕ್ಲಿ ೇಷಣೆಗಳ ಜೊತೆ 
ಗೂಡುಪಿಕೆ 


ಜನಕವನ್ನು ದ್ಯುತಿಸ ಸಂಶ್ಲೇಷಕ ರೀತಿಯಲ್ಲಿ ಉತ್ಪಾದಿಸಲು, ಬ್ಯಾಕ್ಟೀರಿಯಾ 
ಗಳಿಗೆ ಸಾಧ್ಯವಿಲ್ಲವಾಗಿದೆ. ಬ್ಯಾಕ್ಟಿ' ಫ್ರೀರಿಯಾಗಳ ದ್ಯುತಿಸಂಕ್ಲೆ 'ಪಣೆ ಸಲಕರಣೆಯಲ್ಲಿ ಎರಡನೇ 
ವಿಧದ ಪ್ರತಿಕ್ರಿಯೆ ಕೇಂದ್ರ ಇಲ್ಲದಿರುವಿಕೆ ಇದಕ್ಕೆ ಕಾರಣವೆಂದು ಈಗ ದೊರೆ 
ತಿರುವ ಸಾಕ್ಷ್ಯಗಳು ಸಮರ್ಥಿಸುತ್ತವೆ. ಬ್ಯಾಕ್ಟೀರಿಯಾಗಳ ದ್ಯುತಿ ರಾಸಾಯನಿಕ 
ಕೇಂದ್ರಗಳು, ವಿಶೇಷವಾಗಿ ಒಂದನೇ ವಿಧದ ಕೇಂದ್ರಗಳು ಚಕ್ರೀಯ ದ್ಯುತಿಫಾಸ್ಟಾ 
ರಿಲೀಕರಣದ ಮದ್ಯ ಸ್ಥಿ ಕೆಯನ್ನು ಇವು ವಹಿಸಬಲ್ಲವು. ಅದಲ್ಲದೇ ಪೈರಿಡಿನ್‌ 
ನ್ಯೂಕ್ಲಿ ಯೊಟ್ಟೈ ಡ್‌ ಅನ್ನು ಅಪಕರ್ಷಿಸಲೂ ಕೂಡ ಇವು ವ ಮತ್ಯಿ ಕೆ ವಹಿಸಬಲ್ಲವು; 
ಆದರೆ, ಒಂದನೇ ವಿ ಧದಪ್ರತಿಕ್ರಿಯೆ ಕೇಂದ್ರಗಳಲ್ಲಿನ ಉತ್ಕರ್ಷಿಸಲಾದ ಹರಿತ್ತು ಅಣು 
ಗಳ ಅಪಕರ್ಷಣೆಗೆ, poser ಸೂಕ್ತವಾದ ಯಣಕಣ ತ ren HS, ಣೈ. 
ಒಂದು ಸಾವಯವ ಸಂಯುಕ್ತ) ಸಿಗುವಂಕಿರಖೇಕು. ಆದ್ದರಿಂದ, ಬಾ ಕ್ಟೀರಿಯಾಗಳ 


ಶ್ರ 


ದ್ಯುತಿಸಂಶ್ಲೇಷಣೆಯ ಅಚಕ್ರೀಯಮಣಕಣ ಪ್ರವಾಹದಲ್ಲಿ. ಒಂದನೇ ವಿಧದ 


[3 


ಪ್ರತಿಕ್ರಿಯೆ ಕೇಂದ್ರಗಳಿಂದಾಗುವ ಒಂದೇ ಒಂದು ವಿಧದ ದ್ಯುತಿರಾಸಾಯನಿಕ 
ಪ್ರತಿಕ್ರಿಯೆಯಿರುತ್ತದೆ. ಬ್ಯಾಕ್ಟೀರಿಯಾಗಳ ದ್ಯುತಿಸಂಶ್ಲೇಷಣೆ, ಸಸ್ಯ ದ್ಯುತಿ 
ಸಂಪ್ಲೆ ೇಷಣೆಗಿಂತ ಸರಳವಾಗಿದೆ 


ದ್ಯುತಿಸಂಶ್ಲೇಷಕ ಸಲಕರಣೆಯ ವರ್ಣದ್ರವ್ಯಗಳು ಹೀರಿಕೊಂಡ ಬೆಳಕು ಹೇಗೆ 
ATP ಮತ್ತು ಅಪಕರ್ಷಿತ ನ್ಯೂಕ್ಲಿಯೊಟೈಡ್‌ಗಳ ಸಂಶ್ಲೇಷಣೆಯಲ್ಲಿ ಮಧ್ಯಸ್ಥಿಕೆ 
ವಹಿಸುತ್ತದೆಂಬುದನ್ನು ಈವರೆಗೆ ವಿವರಿಸಲಾಗಿದೆ. ಈ ಸಂಶ್ಲೇಷಣೆ ಯಿಂದ ಉತ್ಪಾ 
ದಿತವಾದ ಬಂಧ ಶಕ್ತಿಯು, ಜೀವಸಂಶ್ಲೇಷಣೆಗೆ ಅಗತ್ಯವಾದ ಶಕ್ತಿಯನ್ನು ಒದಗಿಸ 
ಶ್ರದೆ. ಶೆಕ್ತಿಮಾರ್ಪಾಟನ ಅಂದರೆ ರಾಸಾಯನಿಕ ಬಂಧ ಶಕ್ತಿಯಾಗಿ ಮಾರ್ಪಾಟನೆ 
ಪ್ರತಿಕ್ರಿ ಯೆಗಳು ದ್ಯು ತಿಸಂಶ್ಲೆ €ಷಣೆಯಲ್ಲಿ ಆಪರೂಪವಾದಂತಹವುಗಳು, ಈ ರೀತಿ 
ಉತ್ಪಾದನೆಗೊಂಡ ಎಡ ಇಯನಿಕ ಬಂಧ ಶಕ್ತಿಯ್ಕು ಜೀವಸಂಶ್ಲೆ €ಷಕ ಪ್ರತಿಕ್ರಿಯೆಗಳಿಗೆ 
ಉಪಯೋಗಿಸಲಾಗುವ ನಿರ್ದಿಷ್ಟ ರೀತಿಯುದ್ಯುತಿಸಂತ್ಲೆ adam ದುದೂ 
ಅಲ್ಲ ಅಥವಾ ನಿಶ್ವ ಯವಾಗಿ ಹೇಳಬೇಕೆಂದರೆ, ದ್ಯು ತಿಸಂಶ್ಲೇಷಕ ಪ್ರತಿಕ್ರಿಯೆಯ 
ಒಂದು ಭಾಗವೂ ಅಲ್ಲ. ತರುವಾಯ ಪರಿಣಮಿಸುವ ಜೀವಸಂತ್ಲೆ €ಷಕ ಪ್ರಕ್ರಿಯೆಗಳಲ್ಲಿ 
"ಕತ್ತಲ ಪ್ರತಿಕ್ರಿಯೆ'ಗಳುಂಟಾಗುತ್ತವೆ. ಈ ಕತ್ತಲೆ ಪ್ರ ್ರತಿಕ್ರಿ ಯೆಗಳು. ಬೆಳಕಿಲ್ಲ 
ದಾಗ ಕಿಣ್ಣಗಳಿಂದ ವೇಗವರ್ಧಿತವಾಗುತ್ತವೆ. ದ್ಯುತಿಸಂಶ್ಲೇಷಕ ಶಕ್ತಿ ಉತ್ಪಾದನೆ 
ಮತ್ತು ಹಲವಾರು ದ್ಯುತಿಸಂಶ್ಲೇಷಕ ಜೀವಿಗಳಿಗೆ ಮುಖ್ಯ ಇಂಗಾಲ ಮೂಲವಾದ 
ಇಂಗಾಲದ ಡೈ ಆಕ್ಸೈಡಿನ ಸಾರಗ್ರಹಣ ಮತ್ತು ಇವೆರಡರ ಮಧ್ಯೆ ಜೊತೆಗೂಡುವಿಕೆ 


(9 
2 
[8] 
3% 
೪. 
೬ 
₹1 
c 
(| 
ಕಾಕ 
(7 
£1 
[3 
Ge 
೨1 
(2 
೧ 
7 
$1 
Fi 
₹1 
ಇ 
ಗಿ 
30 
9 
೧ 
Ks 
2 
C1 
ಬಾ! 
| 
೫ ೭॥್ರ 
೭1 30 


fiz! 
(9 
cle 
ಬ 
[as 
ಸ್ರೀ ತ್ಮುಫ್ಟಿ 
[4% 
* 
ಲ 
ತ್ತ 
ಛಲ 


ಎರಡು ಆಪರ್ಕಷಿತ ಪೈರಿಡಿನ್‌ ನ್ಯೂಕ್ಲಿಯೆಟೈಡ್‌ ಅಣುಗಳು ಮತ್ತು ಮೂರು 
ATP ಅಣುಗಳು ಉಪಯೋಗ ಹೊಂದುತ್ತವೆ 

ಸಸ್ಮದ್ಧುತಿಸಂಶ್ಲೇಷಣೆಯಲ್ಲಿ, ಅಚಕ್ರೀಯ 

ಮ ಾ್‌್‌ ಸಿಸ್ಕದ್ಯ್ಯ ಂಶ್ಲೇಷಃ ಯ್ವ, ಆ ಕ್ರೀ J 

ಶಿರಾಣಸಾ ಓಂ) ಪ.ತಿಕಿಯೆ 

೧೦, (CHO) ದ್ಯುತಿಫಾಸ್ಟ್ರಾರಲೀಕರಣದ ಪ್ರತಿ ಯು 

2೫ ತ ಗಳು, ಅಪರರ್ಷಿತ ಪೈರಿಡಿನ್‌ ನ್ಯೂಕ್ಲಿಯೊ 

ಸೈಡ್‌ ಮತ್ತು &೫8ಗಳ ಸಮಮೋಲಾರ್‌ 

ಪ್ರಮಾಣಗಳನ್ನು ಉತ್ಪಾದಿಸುತ್ತವೆ. ಇದರಿಂದ ಅಚಕ್ರೀಯ ದ್ಯುತಿಫಾಸ್ಟಾ 

ರಿಲೀಕರಣವು, €೦, ಸಾರಗ್ರಹಣಕ್ಕೆ ಬೇಕಾದ ಎಲ್ಲ ATP ಯನ್ನು ಒದಗಿಸಲು 

ಅಶಕ್ತವಾಗುತ್ತದೆ. ಇದನ್ನು ಚಕ್ರೀಯ ದ್ಯುತಿಫಾಸ್ಟಾರಿಲೀಕರಣದ ಪ್ರತಿಕ್ರಿಯೆಗಳಿಂದ 

2 


ಪಡೆದ ಆಧಿಕ ATP ಸಂಶ್ಲೇಷಣೆಯಿಂದ ಪೂರಕಗೊಳಿಸಬೇಕು. ಆದ್ದ ರಿಂದ ಚಕ್ರೀಯ 
ಮತ್ತು ಅಚಕ್ರೀಯ ದ್ಯುತಿರಾಸಾಯನಿಕ ಪ್ರಕ್ರಿಯೆಗಳ ಸಸ್ಯಗಳಲ್ಲಿ ೮೦, ಸಾರಗ್ರ ಹಣ 
ಕ್ಯಾಗಿ ನಡೆಯಬೇಕಾಗುತ್ತದೆ. 
ಬಾಕ್ಸೀರಿಯಾಗಳ ದ್ದು ತಿಸಂಶ್ಲೇಷಣೆಯಲ್ಲಿ, ಈ ಪರಿಸ್ಸಿ ತಿ ಅಷ್ಟೊಂದು ಸ್ಪಷ್ಟ 
ಊಟ ಶಿ ೧ ನಾ [ಗಿ ಬ ಲ 
ವಾಗಿಲ್ಲ; ಏಕೆಂದರೆ, ಈ ಜೀವಿಗಳಿಂದ ಉಪಯೋಗಿಸಲಾದ ನಿರವಯವ ಯಣಕಣ 
ಗ್ರಾಹಕಗಳ ಕೊನೇ ಪಕ್ಷ ಕೆಲವು (ಉದಾ : ಗ, ಅಪಕರ್ಷಿತ ಪೈರಿಡಿನ್‌ ನ್ಯೂಕ್ಲಿ ಯೊ 
ಟೈಡ್‌ ಅನ್ನು “ಕತ್ತಲೆ' ಕಿಣ್ವೀಯ ಪ್ರತಿಕ್ರಿಯೆಗಳಿಂದ ನೇರವಾಗಿ ಉತ್ಪಾದಿಸಲು 
ಸಹಾಯ ಮಾಡುತ್ತವೆ. ಇದರಿಂದ, ಅಪಕರ್ಷಕ ಸಾಮರ್ಥ್ಯವನ್ನು ಉತ್ಪಾದಿಸಲು 
ದ್ಯುತಿರಾಸಾಯನಿಕ ಪ್ರತಿಕ್ರಿಯೆ ಅನಾವಶ್ಯಕವಾಗುತ್ತದೆ. ಹೀಗೆ, ಅಚಕ್ರೀಯ ದ್ಯುತಿ 
ಫಾಸ್ಟಾ ಫ್ರರಿಲೀಕರಣವು ಸಸ್ಯ ದ್ಯುತಿಸಂಶ್ಲೆ ೇಷಣೆಗಿಂತ ಬ್ಯಾಕ್ಟೀರಿಯಾಗಳ ದ್ಯುತಿಸಂಶ್ಲೆ ೇೀಷ 
ಣೆಯಲ್ಲಿ ಅಷ್ಟೇನು ಮುಖ್ಯ ಪಾತ್ರ ವಹಿಸುವುದಿಲ್ಲ. ಬ್ಯಾಕ್ಟೀರಿಯಾಗಳ ದ್ಯುತಿ 
ಸಂಶ್ಲೇಷಣೆಯಲ್ಲಿ ದ್ಯುತಿರಾಸಾಯನಿಕ ಪ್ರತಿಕ್ರಿಯೆಗಳ ಮುಖ್ಯ ಕಾರ್ಯವು, 
ಬಹುಶಃ ಚಕ್ರೀಯ ದ್ಯುತಿಫಾಸ್ಟಾರಿಲೀಕರಣದ ಪ್ರತಿಕ್ರಿಯೆಗಳ ಮೂಲಕ ATP 
ಯನ್ನು ಒದಗಿಸುವುದಾಗಿರುತ್ತದೆ. 


ಅಧ್ಯಾಯ ಏಳು 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಪರಿಣಾಮಸ್ವಿಯೆ ಅಥವಾ ಚೆಯಾಪಚಯ 
ಕ್ರಿಯೆ : ಜೀನಸಂಶ್ಲೇಷಣೆ 





ಸೂಕ್ಷ್ಮಜೀವಿಗಳು ಜೀವಸಂಶ್ಲೇಷಣೆಗೆ ಅಗತ್ಯವಾದ ಶಕ್ತಿಯನ್ನು ಪಡೆಯುವ, 
ಹಲವಾರು ಬೇರಿ ಬೇರೆ ವಿಧಗಳನ್ನು 6ನೇ ಅಧ್ಯಾಯದ ದಲ್ಲಿ ತಿಳಿಸಲಾಗಿದೆ. ಶಕ್ತಿ 
ಯನ್ನು ಪಡೆಯುವ ರೀತಿಯಲ್ಲಿ ವೈವಿಧ್ಯತೆಯಿದ್ದರೂ, ಎಲ್ಲ ಶಕ್ತಿ ಉತ್ಪಾದಕ 
ಜೀವದ್ರವ್ಯ ಪರಿಣಾಮ ಆಥವಾ ಚಯಾಪಚಯಕ್ರಿಯೆಗಳೂ ಒಂದೇ ರೀತಿಯ 
ಅಂತಿಮ ಕಾರ್ಯವನ್ನು ಹೊಂದಿವೆ: ಇದು ಜೀವಸಂಶ್ಲೇಷಣೆಯ ಪ್ರತಿಕ್ರಿಯೆ 
ಗಳನ್ನು ನಡೆಸಲು ATPಯನ್ನು (ಮತ್ತು ಅಪಕರ್ಷಕ ಸಾಮರ್ಥ್ಯದ ನಿವ್ನಳ 
ಕತೆಯಿದ್ದಾಗ ಅಪಕರ್ಷಿತ ಪೈ ಡಿಸ್‌ ನ್ಯೂಕ್ಲಿಯೊಟೈಡ್‌ಗಳನ್ನು) ಒದಗಿಸುವುದಾಗಿ 
ರುತ್ತದೆ. “ಶಕ್ತಿ ಉತ್ಪಾದಕ 'ಜೀಪದನ ಶ್ರವ್ಯ ಪರಿಣಾಮಕಿ. ಯೆ ಆಥವಾ ಚಯಾಪಚಯ 
ಕ್ರಿಯೆಗಳ ಬಾಹ್ಯವೈವಿಧ್ಯತೆ ಕಂಡುಬಂದರೂ, i ಏಕತೆಯಿರುತ್ತದೆ. 
ಈ ಏಕತೆಯನ್ನೇ *ೀವರಸಾಯನಶಾಸ್ರ ದ ಏಕತೆ ಎಂದು ಕರೆಯ ರ: 1926 ರಲ್ಲಿ 
ಎ. ಜೆ. ಕ್ಲುಯ್ವಿರ್‌ ಎಂಬ ಸೂಕ್ಷ್ಮಜೀವಿಶಾಸ್ತ್ರಜ್ಞ ಈ ಭಾವನೆಯನ್ನು ಪ್ರಥಮ 
ವಾಗಿ ಹೊರಗೆಡಹಿದನು. ಶಕ್ತಿ ಉತ್ಪಾದಕ ವದ್ರವ್ಯಪರಿಣಾಮ ಆಥವಾ 
ಚಯಾಪಚಯಕ್ರಿಯೆಯಿಂದ ಪಡೆದ &೫8೫ಯನ ಸಂಶ್ಲೇ 


[i 4 


ಖ್‌ ಕ್ರಿಯೆ 
(ಹ 
ಇನ್ನಿ. ಜೀವ ಜಿ 


ಯಾವ ವಿಧಗಳಲ್ಲಿ ಉಪಯೋಗಿಸಲಾಗುತ್ತದೆ ಎಂಬ ನದನ್ನು ವಿಶ್ಲೇಷಿಸಲು 
ಪ್ರಾರಂಭಿಸಿದರೆ ಈ ಆಂಶ ಮತ್ತಷ್ಟೂ ಸ್ಪಷ್ಟವಾಗುತ್ತದೆ. ಪ್ರತಿಕೋಶದಲ್ಲೂ ಜೀವ 


ಜೀವಸ ಸಂಶ್ಲೇಣೆಯ ಮುಖ್ಯ ಅಂತ್ಯ ಉತ್ಪನ್ನಗಳು, ಪ್ರೋಟೀನ್‌ಗಳು ಮತ್ತು 
ನ್ಯೂ ಕ್ಲಿಯಿಕ್‌ ಆಮ್ಲ ಗಳಾಗಿರುತ್ತ ವೆ. ಆವುಗಳ ಉತ್ಪಾದನೆಗೆ ಕಾರಣವಾಗುವ ಜೀವ 
ಅಯ ಪ್ರತಿ ಕ್ರಿಯೆಗಳು ಎಲ್ಲ ಜೀವಿಗಳಲ್ಲೂ ಸಾಮಾನ್ಯ ವಾಗಿ ಒಂದೇ ವಿ 

ವಾಗಿರುತ್ತವೆ. ಕಿಣ್ವಗಳ ಪ್ರಾ ಸ್ಮೈಟಿಕ್‌ ಗುಂಪುಗಳ ಸಹಕಿದ್ವ ಗಳಾಗಿ ವರ್ತಿಸುವ 
ಎರುದ್ಧ ರೀತಿಯ ಸಾವಯವ ರಣುಗಳಾದ ಪೈರಿಡಿನ್‌ ನ್ದ ಯೊಟ್ಟೈಡ್‌ಗಳ್ಳು 
ಪಾರ್ಫಿರಿನ್‌ನ ಸಾಧಿತಗಳು, ಫ್ಲೇವಿನ್‌ಗಳು ಎನಿಂತಾದುವುಗಳ ಸಂಶ್ಲೇಷಣೆಯಲ್ಲಿ 
ಕೂಡ ಇದು ವಾಸ್ತವವಾಗಿದೆ. ಹೀಗೆ ಕೆಲವು ಪ್ರಧಾನವಾದ ಜೀವಸಂಶ್ಲೇಷಕ ಪ್ರತಿ 


ಕ್ರಿಯೆಗಳನ್ನು ಎಲ್ಲ ಜೀವಿಗಳೂ ಒಂದೇ ರೀತಿಯಲ್ಲಿ ನಡೆಸುತ್ತವೆ. ಕೋಶ ಘಟಕಗಳ 
ಇತರ ವರ್ಗಗಳ, ಪ್ರಧಾನವಾಗಿ ಪಾಲಿಸಾಖರೈಡ್‌ ಮತ್ತು ಲಿಪಿಡ್‌ಗಳ ಸಂಶ್ಲೇಷಣೆ 


ಯಲ್ಲಿ ಹೆಚ್ಚಿನ ವೈವಿಧ್ಯತೆ ಕಂಡುಬರುತ್ತದೆ; ಏಕೆಂದರೆ, ಈ ಪದಾರ್ಥಗಳ ರಾಸಾಯ 
. ನಿಕ ಸಂಯೋಜನೆಯು) ಕೆಲವು ವೇಳೆ ಗುಂಪಿನ ವೈಶಿಷ್ಟತೆಯಾಗಿರುತ್ತದೆ. 


ಸೂಕ್ಷ್ಮಜೀವಿಗಳ ಜೀವದ್ರಷ್ಯ...,... ಜೀಪವಿಶ್ಲೇಷಣೆ 135 


ಈ ಅಧ್ಯಾಯದಲ್ಲಿ ಎಲ್ಲ ಅಥವಾ ಬಹುಪಾಲು ಜೀವಿಗಳ ಸಾಮಾನ್ಯ 


ಸಂಶ್ಲೇಷಣೆಯ ಪ್ರತಿಕ್ರಿಯೆಗಳನ ರಿತು ನಾವು ಚರ್ಚಿಸೋಣ. ಪೂರ್ವ 


ವ 
ಬ್ಗ್‌ 
ಕೇಂದ್ರೀಯ ಜೀವಿಗಳಿಗೆ ವಿಶೇಷವಾಗಿ ಅನ್ನಯಿಸುವ ಕೆಲವ್ರು ಜೀವಸಂಶ್ಲೇಷಕ 
ಅಥಾ 


ಹಸ ಜಲ ಸೌತೆ ಇಲೆ ಸ ಅಜ ಆ 
ವಿಧಾನಗಳನ್ನು ಹತ್ತನೇ 


ಇ ಜಂ 


ಜೀವಸಂಶ್ಲೇಷಣೆಯ ಅಧ್ಯಯನದ ವಿಧಾನಗಳು 


ಜೀವರಾಸ ಸಾಯನಶಾಸ್ತ್ರವು ವು ಶಕ್ತಿ ಉತ್ಪಾ ದಕ ಜೀವದ್ರವೃಪರಿಣಾುಮಕ್ರಿಯೆ 
ಹೆ 


ಅಥವಾ ಚಯಾಪಚಯಕ್ರಿಯೆಯ ವ ನಾರ್ಗಗಳನ್ನು ವಿಶದೀಕರಿಸಲು ಪ್ರಯತ್ನಿ ಸಿತು. 
ಈ ಮಾರ್ಗಗಳಲ್ಲಿ ಹಲವಾರು (ಉದಾ: ಹುದುಗುವಿಕೆಗಳು) ರಾಸಾಯನಿಕವಾಗಿ 


ಸರಳವಾಗಿರುವುದಲ್ಲದೆ ಕೋಶಗಳಲ್ಲಿ ಹೆಚ್ಚಿ 
ಸ್ಥಿಕೆಯಿಂದ ನಡೆಯುತ್ತವೆ, ಆದರೆ ಜೀವಸಂಶ್ಲೆ ೇೀಷಣೆಗಳುಂಟಾಗುವ ರೀತಿಗಳನು 
ಇತ್ತೀಚೆಗೆ ವಿವರಿಸಲಾಯಿತು. ಶಕ್ತಿ ಉತ್ಪಾದಕ ಜೀವದ್ರವ್ನ ಪರಿಣಾಮಕ್ರಿಯೆ 


ನಲ 
ತ್ತ 
₹1 
(ಗಾ 
CL 
C 
₹! 
ce 
೫ 
ಇ 
ಗ್ದ 
( 


ಬು 8 

ಅಥವಾ ಭಳ ಳು ಮತ್ತು ಜೀವಸಂಶ್ಲೇಷಣೆಗಳ ನಡುವೆ ಶಕ್ತಿ 
ಜೊತೆಗೂಡಿಸುವ ನಿಯೋಗಿಯಾಗಿ ATPಯ ಪಾತ್ರವನ್ನು ಗಮನಿಸುವವರೆಗೂ ಈ 
ಸಮಸ್ಯೆ [ಯನ್ನು ಕುರಿತು ಆಧ್ಯಯ ುನ ಸಾಧ್ಯವಾಗಿರಲಿಲ್ಲ. ಇದೂ ಆಲ್ರಿದೆ. ಜೀವ 


ಡಾ 
ಸಂಶ್ಲೇ eal ಮಾರ್ಗಗಳನ್ನು ಸರಳಗೊಳಿಸಲು ಹೊಸ ವಿಧಾನಗಳ ಅವಶ 


ತ. 


ಯಿತು. ಈ ಹೊಸ ವಿಧಾನಗಳು ಸಹಾಯಕವಾಗಿದ ರೂ, ಶಕ್ತಿ ಉತ್ಕ್ತಾದಕ 
ರು po 

ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯುತ್ರಯೆಯ ವಿಶ್ಲೇಷತೆಕೆ 

ಅಪರೂಪವಾಗಿ ಅ ಅವಶ್ಯಕವಾ ದ್ದವು. ವ್ರ ಪೈಕಿ ಸಮಸ್ಯಾ ನಿಗಳಿಂದ ಗುರುತಿಸುವಿಕೆಯ 


ಉಪಯೋಗ ಮತ್ತು ಉತ್ಪರಿವರ್ತಿಗಳ ಚಸಹೋಗಳು ಬಹು ಮುಖಿ. ವಾಗಿವೆ. 


ಬೆಳೆಯುತ್ತಿರುವ ಕೋಶಗಳ ಗುಂಪಿರುವ ಒಂದು ಮಾಧ್ಯಮಕ್ಕೆ ಒಂದು 





ಜೀವಸಂಶ್ಲೇಷಕ ಮಧ್ಯ ವರ್ತಿ (ಉದಾ: ಒಂದು ಅಮೈನೊ ಸ್ನ 
ಒದಗಿಸಿದಾಗ, ಅದು ತನ್ನ ಸ್ವಂತ ಅಂತರ್‌ ಸಂಶ್ಲೇಷಣೆಯನ್ನೇ ಕೆಲವು ಸಂದರ್ಭ 


ಗಳಲ್ಲಿ ನಿಲ್ಲಿಸುತ್ತದೆ. (ಈ ಹತೋಟಿಯ ಯಾವ ರೀತಿಗಳಿಂದ ಉಂಟಾಗ.ತ್ತದೆ 
ಎಂಬುದನ್ನು 8ನೇ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ.) ಅದ್ದರಿಂದ ಹೊರಗಿಸ.ದ 
ಒದಗಿಸಲಾದ ಸಂಯುಕ್ತವು ಜೀವಸಂಶ್ಲೇಷಕ ಅಂತ್ಯ ಉತ್ಪನ್ನ ಗ 
ಕೋಶದೊಳಕ್ಕೆ ಸೇರುತ್ತದೆ. ಬಾಹ್ಯದಿಂದ ಒದಗಿಸಿ ದೆ ಸಂಯ ಸುಕ್ತವನ[] 
ವಿಕಿರಣ ಸಮಸ್ಯಾ ನಿಯಿಂದ ಗುರುತು" ಹಚ್ಚಿದಾಗ, ಗುರುತಿಸಿದ ಕೋಶಗಳ ರಾಸಾ 
ಯನಿಕ ಅಂಶಬೇರ್ಪಡಿಕೆಯು ಕೋಶದ ಬೆರೆ ಬೇರೆ ಘಟಕಗಳಲ್ಲಿ ವಿದು ತ್‌ ವಿಕಿರಣ 
ಕ್ರಿಯಾಶಕ್ತಿಯ ಅಂತಿಮ ಸ್ಥಾನವನ್ನು ತೋರಿಸಬಲ್ಲದು. ಉದಾಹರಣೆಗೆ : ಇಂತ 


೫6 ಸೂಕ್ಷ್ಮಜೀವಿ ಗಳ ಜೀವದ್ರವ್ಯ, ,.,.. ಕಾರ್ಯಸಂಬಒಂಧ 


ಪ್ರಯೋಗಗಳು. ಪ್ರೋಟೀನ್‌ನೊಳಕ್ಕೆ 140- ಗುರುತಿಸಲ್ಪಟ್ಟ ಗ್ಗುಟಾಮಿಕ್‌ 
ಆಮ್ಲವು ಗ್ಲುಟಾಮಿಕ್‌ ಆಪ್ಹು ಉಳಿಕೆಗಳಾಗಿ ಮಾತ್ರವಲ್ಲದೆ ಇತರ ಎರಡು 
'ಮೈನೊ ಆಮ್ಲಗಳಾದ ಆರ್ಜಿನೀನ್‌ ಮತ್ತು ಪ್ರೊಲೀನ್‌ಗಳ ಉಳಿಕೆಗಳಾಗಿಯೂ 
ೇರಿಸಲ್ಪಡುತ್ತದೆಂದು ತೋರಿಸಿವೆ. ಗ್ಲುಟಾಮಿಕ್‌ ಆಮ್ಲದ ಇಂಗಾಲ ಸ್ಥೂಲ 
ಸ್ವರೂಪವು. ಆರ್ಜಿನೀನ್‌ ಮತ್ತು ಪ್ರೋಲೀನ್‌ಗಳ ಇಂಗಾಲ ಸೂ ಲಸ್ತರೂಪಗಳ 


ಧ್‌ ದ 


ಜೀವಸಂಪ್ಲೇಷಕ ಪೂರ್ವರೂಪವಾಗಿ ವರ್ಶಿಸುತ್ತದೆಂಬುದನ್ನು ಈ ಪರಿಣಾಮವು 


(| 


PAS 
o 


[ತಿ 


ವಿದ್ಯುತ್‌ ವಿಕಿರಣ ಸಮಸ್ಥಾನಿಗಳನ್ನುಪಯೋಗಿಸಿ ಮಾಡುವ ಇನ್ನೊಂದು 
ಹೆಚ್ಚು ಉಪಯುಕ್ತತಂತ್ರವೇ ಪಲ್ಸ್‌ ಗುರುತಿಸುನಿಕೆ. ಬೆಳೆಯುತ್ತಿರುವ ಸಾಕಣೆಯನ್ನು 


ಹೆಚ; ವಿದ್ಯುತ್‌ ವಿಕಿರಣ ಕ್ರಿಯಾಶಕ್ತವಾದ ಜೀವಸಂಶ್ಲೆ €ಷಕೆ ಪೂರ್ವರೂಪದ 


ಸಂಪರ್ಕದಲ್ಲಿ ಸ್ವಲ್ಪಕಾಲ ಇಡುತ್ತಾರೆ. ಈ ಸಮಯದಲ್ಲಿ ಪೂರ್ವರೂಪದ ಸ್ವಲ್ಪ 
ಇಸು 
ಭಾಗ, ಕೋಶವನ್ನು ಪ್ರವೇಶಿಸುತ್ತದೆ. ಬೇರೆ ಬೇರೆ ಜೀವಸಂಶ್ಲೇಷಕ ಮಾರ್ಗಗಳ 


ಮೂಲಕ ಇದು ಜೀವಸಂಶ್ಲೇಷಕ ಅಂತ್ಯ ಉತ್ಪನ್ನಗಳಿಗೆ ವಿಸ್ತರಿಸಲು ಪ್ರಾರಂಭಿಸು 
ತ್ತದೆ. ಕೋಶ ಪದಾರ್ಥದ ಸಮಭಾಗಗಳು ಪಲ್ಸ್‌ ಗುರುತಿಸುವಿಕೆಗೊಳಗಾದ ಮೇಲಲೆ 
ನಿಯತಕಾಲಿಕವಾಗಿ ಹಲವು ಬಾರಿ ರಾಸಾಯನಿಕ ಘಟಕಗಳನ್ನು ಬೇರ್ಪಡಿಸಿದರೆ, 
ಜೀವಸಂಶ್ಲೇಷಕ ಮಧ್ಯವರ್ಶಿಗಳಲ್ಲಿ ವಿದ್ಯುತ್‌ ವಿಕಿರಣ ಕ್ರಿಯಾಶಕ್ತಿಯನ್ನು ಕಾಣ 
ಬಹುದು. ಅಂತ್ಯ ಉತ್ಪನ್ನಗಳಿಗೆ ಕಾರಣವಾಗುವ ಮಧ್ಯವರ್ಶಿಗಳ ಕ್ರಮವನ್ನು 
ಇಂತಹ ಒಂದು ಪ್ರಯೋಗವು ತೋರಿಸುತ್ತದೆ. ದ್ಯುತಿಸಂಶ್ಲೇಷಕ ಜೀವಿಗಳಿಂದ 
ಮತ್ತು ರಾಸಾಯನಿಕ ಸ್ವ ಯಂಪೋಷಿತಗಳಿಂದ €೦, ಸಾವಯವ ಸಂಯುಕ್ತಗಳಾಗಿ 
ಮಾರ್ಪಾಟಾಸುವ ಮಾರ್ಗವನ್ನು ಈ ರೀತಿ ಪ್ರಯೋಗಗಳಿಂದ ಸಮರ್ಥಿಸ 
ಲಾಯುತು, 


ಅಂತ್ಯ ಉತ್ಪನ್ನಗಳನ್ನು ಸಾಧಾರಣ ರಾಸಾಯನಿಕ ವಿಶ್ಲೇಷಣೆಯಿಂದ ಕಂಡು 
ಹಿಡಿಯಲು ಅವಕಾಶವಿರದಂತೆ ಕೆಲವು ವೇಳೆ ಪ್ರತಿಕ್ರಿಯೆ ವೇಗಗಳು ಬಹು ಕಡಮೆ 
ಯಿರುವಂತಹ ಕೋಶ ಮುಕ್ತ ವ್ಯವಸ್ಥೆಗಳಲ್ಲಿ ಜೀವಸಂಶ್ಲೇಷಕ ಪ್ರತಿಕ್ರಿಯೆಗಳನ್ನು 
ಕಂಡುಹಿಡಿಯಲು ಕೂಡ ವಿದ್ಯುತ್‌ ವಿಕಿರಣ ಸಮಸ್ವಾನಿ ವಿಧಾನಗಳು ಉಪಯುಕ್ತ 
ವಾಗಿದೆ. ವಿದ್ಯುತ್‌ ವಿಕಿರಣಕ್ರಿ ಯಾಶಕ್ತ ಪೂರ್ವರೂಪಗಳನ್ನು ಉಪಯೋಗಿಸು 
ವುದರಿಂದ, ವಿಧ್ಯುದ್ರಾಸಾಯನಿಕವಾಗಿ ಅಂತ್ಯ ಉತ್ಪನ್ನಗಳನ್ನು ಕಂಡುಹಿಡಿದು 
ಗುರುತಿಸಬಹುದು. ಕೋಶ ಮುಕ್ತ ವ್ಯವಸ್ಥೆ ಗಳಲ್ಲಿ ಪ್ರೋಟೀನ್‌ಗಳ ಮತ್ತು 
ನ್ಯೂಕ್ಲಿಯಿಕ್‌ ಆಮ್ಲಗಳ ಸಂಶ್ಲೇಷಣೆಯ ಅಧ್ಯ ಯನಕ್ಕೆ ಈ ವಿಧಾನಗಳು ಅತ್ಯವಶ್ಯಕ 
ವಾಗಿವೆ. 


ಈ.ಟುಟಮ್‌ ಎಂಬುವವರು1940ರಲ್ಲಿ ಅಕೊ ಟ್ರೊಫಿಕ್‌ 


ವ ಈ.ಟು 
ಯ ನಾ pa) 

ಪ್ರತ್ಯೇಕಿಸಬಹುದೆಂದು ತೋರಿಸಿದ ಬಳಿಕ ಜೀವಸಂಶ್ಲೇಷ 
ಣೆಯ ಅಧ್ಯಯನಕ್ಕೆ ಜೀವರಾಸಾಯನಿಕ ಉತ್ಪರಿವರ್ತಿತಗಳು ಮುಖ್ಯ ಸಾಧನ 


ವಾದವು. ಇಂತಹ ಉತ್ಪರಿವರ್ತಿತಗಳಿಗೆ ಬೆಳವಣಿಗೆ ಅಂಶಗಳಾಗಿ ಜೀವಸಂಶ್ಲೇಷಕ 
ಮಧ್ಯ ವರ್ತಿಗಳ ಅವಶ್ಯಕತೆಯಿದೆ. ಈ ಬೆಳವಣಿಗೆ ಆಂಶಗಳನ 


ತಮ್ಮ ಷ್ಟ ಕ್ಕೆ ತಾವೇ ಸುತ್ತ ಹಿಸಿಕೊಳ ಬಲ್ಲವು. ನಿರ್ದಿಷ್ಟ chron vals ಮಾರ್ಗ 
ದಲ್ಲಿ “ಎರ್ದಿಷ್ಟ ಘಟ್ಟ ವನ್ನು ಟು ಮಾಡುವ ಕಿಣ್ವವು ನಿ ಷಿ ಯವಾಗುವುದರಿಂದ 
ಮೇಲಿನ ಅವಶ್ಯಕತೆಯುಂಟಾಗುತ್ತದೆ. ಒಂದು ನಿರ್ದಿಷ್ಟ ಜೀವಸಂಶ್ಲೇಷಕ ಮಾರ್ಗ 
ದಲ್ಲಿ ಬೇರೆ ಬೇರೆ ಸ್ಥಳಗಳ ಪ್ರಭಾವಿತಗೊಂಡ ಒಂದು ಶ್ರೇಣಿ ಉತ್ಪರಿವರ್ತಿತ 


ಗಳನ್ನು ಬೇರ್ಪಡಿಸಿದರೆ, ಪ್ರತಿಯೊಂದು ಉತ್ಪರಿವರ್ಶಿತಗಳನ್ನು ತನ್ನ ಬೆ 
ಅವಶ್ಯಕತೆ ಪಡೆದಿರುವ ಪದಾರ್ಥಗಳ ನಿರ್ದಿಷ್ಟ ರಾಸಾಯನಿಕ ಸ್ವ ರೂಪದಿಂದ, ಈ 
ಮಾರ್ಗದ ಸಾಮಾನ್ಯ ಸ್ವರೂಪವನ್ನು ಊಹಿಸಬಹುದು. ಇದಲ್ಲದೆ, ಈ ರೀತಿ: 
ಉತ್ಪರಿವರ್ತಿಗಳು ಆಗಾಗ್ಗೆ, ವಿಶೇಷವಾಗಿ ತಡೆಗಟ್ಟಲಾದ ಪ್ರಶಿ 
ಮೂಲಪದಾರ್ಥವನ್ನು ಸಂಶ್ಲೇಷಿಸಿ ಹೊರಹಾಕುತ್ತವೆ; ಇದನ್ನು ಮಾಧ್ಯಮದಿಂದ 
ಬೇರ್ಪಡಿಸಿ, ರಾಸಾಯನಿಕವಾಗಿ ಗುರುತಿಸಬಹುದು. 


ನಿರವಯವ ಇಂಗಾಲ, ಸಾರಜನಕ ಮತ್ತು ಗಂಧಕಗಳ ಸಾರಗ್ರಹಣ 


ಹಲವು ಸೂಕ್ಷ್ಮಜೀವಿಗಳು, ಇಂಗಾಲ, ಸಾರಜನಕ ಮತ್ತು ಗಂಧಕಗಳನ್ನು 
ನಿರವಯವ ರೂಪದಲ್ಲಿ ಉಪಯೋಗಿಸಬಲ್ಲವು ಏಕೈೈ ಕ ಇಂಗಾಲ ಮೂಲವಾಗಿ ೧೦, 
ಅನ್ನು ಉಪಯೋಗಿಸುವುದು, ಪಾಚಿಗಳ ಹಲವು ದ್ಯಂತ ಬಾಕ್ಟ್ಬೀರಿಯಾಗಳ 
ಮತ್ತು ರಾಸಾಯನಿಕ ಸ ಸ್ವಯಂ ಪೋಷಿತಗಳ ವಿಶಿಷ್ಟ ತೆಯಾಗಿದೆ. ಎಲ್ಲ ಪೋಷಣೆಯ 
ಗುಂಪುಗಳಿಗೆ ಸೇರುವ * ಹಲವು ಜೀವಿಗಳು ಏಕೈಕ ಸಾರಾಜನಕ ಮೂಲವಾಗಿ, 
ಅಮೋನಿಯವನ್ನು ಉಪಯೋಗಿಸಬಲ್ಲವು. ಇವುಗ ಳಲ್ರಿ ಕೇಲವು ಜೀವಿಗಳು ನೈ.ಟ್ರೇ 
ಟನ್ನು ಸಾರಜನಕ. ಮೂಲವಾಗಿ ಉಪಯೋಗಿಸಬಲ್ಲವು. N, ಅನ 
ಮೂಲವಾಗಿ ಉಪಯೋಗಿಸುವ ಸಾಮರ್ಥ್ಯವು (ಸಾರಜನಕ ಸ್ಥಿರೀಕರಣ) ಬಹಳ 
ಅಪರೂಪವಾದುದು. ಇದು ಪೂರ್ವಕೇಂದ್ರೀಯ ಸಂಘಟಿತ” ಜೀವಿಗಳ Ws 
ಗುಂಪುಗಳಿಗೆ ಮಾತ್ರ ಸೀಮಿತಗೊಂಡಿದೆ. ಹಲವು ಸೂಕ್ಷ್ಮ ಜೀವಿಗಳು ಸಲ್ಫೇಟನ 
ಗಂಧಕದ ಮೂಲವಾಗಿ ಉಪಯೋಗಿಸಬಲ್ಲವು. 


ಸಿ 


CN ಮತ್ತು 5 ನ ನಿರವಯವ ಮೂಲಗಳನ್ನು ಕೋಶ ಸಾವಯವ ಆಂಶ 
ಗಳ ಪೂರ್ವ ರೂಪಗಳಾಗಿ ಉಪಯೋಗಿಸಲು ಜೀವಸಂಶ್ಲೇಷಕ ಪ್ರತಿಕ್ರಿಯೆಗಳಿಂದ 
ಈ ಮೂಲಧಾತುಗಳನ್ನು *೧ಯುಕ್ತಗಳಾಗಿ ಸೇರಿಸಬೇಕು. ಈ ಸಂಯುಕ್ತಗಳು 


"1 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯ ಸಂಬಂಧ 


ಶ್ಲೇಷಣೆಯ ಅಪಗಮನಕ್ಕೆ ಬಿಂದುಗಳಾಗಿವೆ. 


ಚಕ್ರವನ್ನು ಉಳಿಸಿಕೊಂಡುಬರಲು ರಾಸಾಯನಿಕ ಪರಪೋಷಿತ 
್ಲಿ ಆಕ್ಸಾಲಸಿಟೇಟ್‌ನ ಕಾರ್ಬಾಕ್ಸಿಲ್‌ ಗುಂಪಿನಲ್ಲಿ ಯಾವ ರೀತಿಯಲ್ಲಿ 
ರೀಕರಿಸುತ್ತವೆ ಎಂಬುದನ್ನು 6 ನೇ ಅಭ್ಯಾಯದಲ್ಲಿ ವಿವರಿಸಲಾಗಿದೆ. ಇಂತಹ ಜೀವಿ 


ತಾ 


¢ 


ಗಳಲ್ಲಿ ೧೦, ಸ್ತಿರೀ ರಣವು ಒಂದು ಸಣ್ಣ ಪ್ರತಿಕ್ರಿಯೆವಾಗಿದೆ. ಇಂಗಾಲದ ಬಹುತೇಕ 
ಭಾಗವನ್ನು ಸಾವಯವ ಮೂಲಗಳಿಂದ ಕೋಶಪಡೆಯುತ್ತದೆ. ಪ್ರಕಾಶ ಸ್ವಯಂ 


& 4 
*) 9 
4 


ರಾಸಾಯನಿಕ ಸ್ವಯಂಪೋಷಿತಗಳಲ್ಲಿ, ಕೋಶ ಇಂಗಾಲದ ಏಕೈಕ 
ಕ ್ಯ ಮೂಲವಾಗಿ €೦, ವರ್ತಿಸುತ್ತದೆ. ಇವು ೮೦, ಅನ್ನು ಚಕ್ರೀಯ 
ಗಿ ಸ್ವಿರೀಕರಿಸುತ್ತವೆ. ಕ್ಲೊರೆಲ್ಲಾ ಎಂಬ ಹಸಿರು ಪಾಚಿಯಲ್ಲಿ, ಈ ರಚನೆಯನ್ನು 
ಇದಲ ಬಾರಿಗೆ ಎಮ್‌. ಕ್ಯಾಲ್ವಿನ್‌ ಎ. ಬೆನ್ಸನ್‌ ಮತ್ತು ಜೆ. ಎ. ಬ್ಯಾಸ್‌ಹ್ಯಾಮ್‌ 
ಇವರುಗಳು ವಿಶದೀಕರಿಸಿದರು. ಇದನ್ನು ಈ ರೀತಿ ಕೆಲವು ವೇಳೆ "ಕ್ಯಾಲ್ವಿನ್‌ ಚಕ್ರ? 
ದೆಂದು ಕತೆಯುತ್ತಾರೆ. ಮುಂದಿನ ಸಂಶೋಧನೆಗಳಿಂದ, ಮುಖ್ಯ ಇಂಗಾಲ ಮೂಲ 
ವಾಗಿ ೮೦, ಅನ್ನು ಅವಲಂಬಿಸಿರುವ ಎಲ್ಲ ನಿಜಕೇಂದ್ರೀಯ ಮತ್ತು ಪೂರ್ವ 
ಕೇಂದ್ರಿಯ ಜೀವಿಗಳಲ್ಲೂ ಅದು ಸಾರ್ವತ್ರಿಕವಾಗಿರುವುದನ್ನು ತೋರಿಸಲಾಯಿತು. 


ಈ ಚಕ್ರದ ಮುಖ್ಯ ಗುಣಗಳನ್ನು ಚಿತ್ರ 7.1 ರಲ್ಲಿ ತೋರಿಸಲಾಗಿದೆ. 


ಭ್ರ 
| 
€l 


೩ 


(117 611), 
| 6 ರಿಬೊಲೋಸ್‌ \ Ba 
ೈಫಾಸ್ಟ್ರೇಟ್‌ 12 ಫಾಸ್ಟೊಗ್ಲಿನನಿಕ್ಟ್ಯ್ಯ 
6 ರಿಬೊಲೋಪ್‌ ಮೋನೊ 12 ಬಯೋ 
ಫಾಸ್ಟೆ ಟ್‌ ke 12 NADPH, 


ಹೆಕ್ಸೋಸ್‌ ಫಾಸ್ಟೇಟ್‌ 12110 


ಚಿತ್ರ 7:1 : ಪ್ರಕಾಶ ಸ್ವಯಂಸೋಪಷಿತ ಮತ್ತು ರಾಸಾಯನಿಕಸ್ವಯಂ ಪೋಷಿತಗಳು ೦, 
ಸ್‌ ಫಾಸ್ಟೇಟ್‌ ಸಂಶ್ಲೇಷಣೆ ನಡೆಸುವ ಚಕ್ರೀಯವಿಧಾನ 


4 
il 
1 
ವೂ 
| 
ತಾ 


ಒಟ್ಟು ಪರಿಣಾಮವು ಹೆಕ್ಸೋಸ್‌ ಮೋನೊಫಾಸ್ಟ್ರೇಟ್‌ ಆಗಿ ೧೦್ಕದ ಪರಿ 
ವರ್ತನೆಯೆ ಆಗಿದೆ ಮತ್ತು ಉಂಟಾದ ಹೆಕ್ಸೋಸ್‌ ಮೋನೊಫಾಸ್ಟೇಟ್‌ನ ಪ್ರತಿ 
ಅಣುವಿಗೂ ATPಯ 18 ಮೋಲ್‌ಗೆಳು (ADP ಯಾಗಿ ಪರಿವರ್ತಿತವಾದ) 
NADPH, (NADP ಯಾಗಿ ಪರಿವರ್ತಿತವಾದ) ನ 12ಮೋಲ್‌ಗಳು ಖರ್ಚಾಗುವ 
ಅವಶ್ಯಕತೆಯಿದೆ. ಚಕ್ರದ ಜೀವರಾಸಾಯನಿಕಫಟನೆಗಳನ್ನು ಮೂರುಭಾಗಗಳಾಗಿ 
ವಿಂಗಡಿಸಬಹುದು. 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಜೀವಸಂಶ್ಲೇಷಣೆ 89 


3) ಕಾರ್ಬಾಕ್ಸಿಲೀಕರಣದ ಹಂತ: ಈ ಹಂತದಲ್ಲಿ ಸಾಮಾನ್ಯ ಮದ್ಯವರ್ತಿ 
ಜೀವದ್ರವ್ಯಪರಿಣಾಮ ಆಥವಾ ಚಯಾಪಚಯ ಉತ್ಪನ್ನವಾದ ರಿಬುಲೋಸ್‌..5- 
ಫಾಸ್ಟೇಟ್‌ನಿಂದ ಒಂದು ವಿಶೇಷ €೦,ಗ್ರಾಹಕವಾದ ರಿಬುಲೋಸ್‌.],.5 ಡೈ 
ಪಾಸ್ಟ್ರೇಟ್‌ನ ಸಂಶ್ಲೇಷಣೆ ಇರುತ್ತದೆ. ಈ ಪೆಂಟೋಸ್‌ ಸಾಧಿತಎ ನಂತರ ೮೦, 
ನೊಂದಿಗೆ ಪ್ರತಿಕ್ರಿಯೆ ನಡೆಸಿ, ಗ್ಗೆ ಪಕೊಲಿಟಿಕ್‌ ಮಧ್ಯವರ್ತಿಯಾದ 3-ಪಾಸ್ಟೋಗ್ಲಿ 
ಸೆರಿಕ್‌ ಆಮ್ಲದ ಎರಡು ಅಣುಗಳನ್ನು ಉತ್ಪಾದಿಸುತ್ತದೆ. 


ರಿಬುಲೋಸ್‌-5-ಫಾಸ್ಟ್ರೇಟ್‌4-ATP --ರಿಬುಲೋಸ್‌-1,5 ಡೈ ಫಾಸ್ಟೇಟ್‌--ADP 
ರಿಬುಲೋಸ್‌-। -5-ಡೈಫಾಸ್ಟೇಟ್‌ +C0,=2,3 - ಫಾಸ್ಟೋಗ್ಲಿಸೆರಿಕ್‌ ಆಮ್ಲ. 


(0) ಫ್ರಕ್ಟೊಸ್‌-6-ಫಾಸ್ಪೇಟ" ಆಗಿ, 3-ಫಾಸ್ಟೋಗ್ಲಿಸೆರಿಕ್‌ ಅಮ್ಲುದ ಮಾರ್ಪಾಟು. 
ಎಮ್ಮೆ ನ್‌-ಮೋ ಯರ್‌ ಹಾಫ್‌ ಮಾರ್ಗದ ಪ್ರತಿಕ್ರಿಯೆಗಳ ಹಿಮ್ಮುಖದ ಮೂಲಕ 
ಇದು ಉಂಟುಗುತ್ತದೆ. ಈ ಎಮ್ಮೆನ್‌-ಮೇಯರ್‌ ಹಾಫ್‌ ಮಾರ್ಗವು ಉಂಟಾಗುವ 
ರೀತಿಯನ್ನು 6ನೇ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ (ಚಿತ್ರ 6.5 ನೋಡಿರಿ). 
ಹೆಕ್ಸೋಸ್‌ ಫಾಸ್ಟೇಟನ್ನು 3-ಫಾಸ್ಟೋಗ್ಲಿಸೆರಿಕ್‌ ಆಮ್ಲವಾಗಿ ಪರಿವರ್ತಿಸುವುದು 
ಒಂದು ಶಕ್ತಿ ಉತ್ಪಾದಕ ಉತ್ಕರ್ಷಣೆ. ಆದ್ದರಿಂದ ಅದರ ಹಿಮ್ಮುಖ ಕ್ರಿಯೆಗೆ, 
ATP ಯ ಮತ್ತು ಅಪರ್ಕಷಿತ ಪೈರಿಡಿನ್‌ ನ್ಯೂಕ್ಲಿಯೊಟೈಡ್‌ನ ಉಪಯೋಗದ 
ಅವಶ್ಯಕತೆ ಇರುತ್ತದೆ, ಇದನ್ನು ಕೆಳಗೆ ತೋರಿಸಲಾಗಿದೆ. 


23 ಫಾಸ್ಟೊಗ್ಲಿ ಸೆರಿಕ್‌ ಆಮ್ಲ -- 2418-- 2NADPH, = ಫ್ರಕ್ಟೋಸ್‌-6- 
ಫಾಸ್ಟೇಟ್‌ --2ADP--2Pi4-2NADP. 


(€) ಕೈಬುಲೋಸ್‌-5-ಫಾಸ್ಟೇಟ್‌ನ ಪುನರುತ್ಪಾದನೆ, ಗುಂಪಿನಲ್ಲಿ ವಿವರಿಸಲಾದ ಪ್ರತಿ 
ಕ್ರಿಯೆಗಳ ಮೂಲಕ ಉಂಟಾದ ಫಾಸ್ಟ್ರಾರಿಲೀಕರಣಕ್ಕೊಳಗಾದ ಸಕ್ಕರೆಗಳ ಪುನರ್‌ 
ಜೋಡಣೆಯ ಒಂದು ಸಂಕೀರ್ಣ ಶ್ರೇಣಿಯಿಂದ ಇದು ಉಂಟಾಗುತ್ತದೆ. ಒಂದು 
ಮೋಲ್‌ ಫ್ರಕ್ಕೊ ಕೀಸ್‌-6-ಫಾಸ್ಟೇಟ್‌ ಮತ್ತು ಟ್ರಯೋಸ್‌ ಫಾಸ್ಟೇಟ್‌ನ ಮೂರು 
ಮೋಲ್‌ಗಳು ಪೆಂಟೋಸ್‌ ಫಾಸ್ಟೇಟ್‌ನ ಮೂರು 'ಮೋಲ್‌ಗಳಾಗಿ ವಕಾರ್ಪಾಟು 
ಹೊಂದುವುದನ್ನೇ ಒಟ್ಟು ಪ್ರತಿಕ್ರಿಯೆ ಎನ್ನುತ್ತಾರೆ. 


ಫ್ರಕ್ಟೋಸ್‌-(-ಫಾಸ್ಟ್ರೇಟ್‌ +2 ಗ್ಲಿಸೆರಾಲ್ಡಿ ಹೈಡ್‌-3-ಫಾಸ್ಟ್ರೇಟ್‌ -- 
ಡ್ರಾಕ್ಸಿ ಅಸಿಟೋನ್‌ ಫಾಸ್ಟ್ರೇಟ್‌-3 ರಿಬುಲೋಸ್‌-5-ಫಾಸ್ಫೇಟ್‌ ಸಾಂಕೇತಿಕ 


ಶೈಹೈ 
ವಾಗಿ ಈ ಮುಂದಿನಂದೆ ಬರೆಯಬಹುದು : 


೪0 ಸೂಕ್ಷ್ಮಜೀವಿಗಳ ಚಯಾಪಚಯ. ,,,, ಕಾರ್ಯನಂಬಂಧೆ 


CC a 3C, 
ಒಟ್ಟು ಆರು ಬೇರೆ ಬೇರೆ ಪ್ರತಿಕ್ರಿಯೆಗಳು ಇರುತ್ತವೆ. 


ಫ್ರಕ್ಟೋಸ್‌.-6-ಫಾಸ್ಟೇಟ್‌-ಇಗ್ಲಿ ಸೆರಾಲ್ಡಿ ಹೈಡ್‌-3-ಫಾಸ್ಟ್ರೇಟ್‌್‌- ಎರಿಥ್ರ್ರೋಸ್‌-6- 
ಫಾಸ್ಟೇಟ್‌ ಡ್ಯ ಕ್ಸೈಲುಲೋಸ್‌-5-ಫಾಸ್ಟೇಟ್‌ ಎರಿಥ್ರೋಸ್‌-4-ಫಾಸ್ಟೇಟ್‌ + ಡೈ 
ಹೈಡ್ರಾಕ್ಸಿ ಅಸಿಟೋನ್‌ ಫಾಸ್ಟೇರ್ಟ್‌*ಸೆಡೊಹೆಪ್ಪುಲೋಸ್‌-1 ,7-ಡೆ ಫಾಸ್ಟೇಟ್‌. 


ಸೆಡೊಹೆಪ್ಟುಲೋಸ್‌...1 1 ಡೈಫಾಸ್ಟೇಟ್‌ + H,0 ~ ಸಿಡೊಹೆಪ್ಟಶೋಸ್‌-7- 
ಫಾಸ್ಟ್ರೇಟ್‌ + Pi 

ಸೆಡೊಹೆಪು ಸಲೋಸ್‌-7-_ಫಾಸ್ಟೇಟ್‌ +ಗ್ಗಿ ಸೆರಾಲ್ಲಿಹೈಡ್‌-3- ಸ್ಟ್ರೇಟ್‌ *ಾ 

ರೈಬೋಸ್‌-5-ಫಾಸ್ಟ್ರೇಟ್‌--ಕ್ಸೈಲುಲೋಸ್‌-5-ಫಾಸ್ಟೇಟ್‌. ಕ್ಲೈಬುಲೋಸ್‌-5- 

ಫಾಸ್ಟೇಟ್‌ ಮ ರಿಬುಲೋಸ್‌-5-ಫಾಸ್ಟ್ರೇಟ್‌. ರೈಬೋಸ್‌-5-ಫಾಸ್ಟ್ರೇಟ್‌ ಈ ರಿಬು 

ಲೋಸ್‌-5-ಫಾಸ್ಟೇಟ್‌. 


ಫ್ಲಿಸೆರಾಲ್ಡಿ ಹೈಡ್‌' -6 - ಫಾಸ್ಫೇಟ್‌ 


(೧ೃ) 
ಫ್ರಕ್ಟೋಸ್‌ - 6- ಫಾಸ್ಪೇಟ್‌... ರು 
(CG) 
ಫೆಂಟೋಸ್‌ - 5 - ಫಾಸ್ಟ್‌ 
ಮು iC) 
ಡೆಹೆ.ಡಾಕ್ಷಿ ಅಸಿಟೋನ್‌ ಎರಿಥೋಸ್‌.4-ಫಾಸೇಟ್‌ 





ಲೋಸ್‌ -3 - ಥಾಸ್ಟೇಟ್‌ 


ಸ್‌ 5 ಫಾಫ್ಟೀಟ್‌  ಪೆಂಟೋಸ್‌ -5- ಟ್‌ ' 
ಪೆಂಟೋ ಜಾ ಫಾಸ್ಟ್ರ 9 (ಬ ಫಾಸ್ಟ್ರಿ 


ಚಿತ್ರ 7.2 ಸಕ್ಕರೆ ಫಾಸ್ಟೇಟ್‌ಗಳ ಅಂತರ್‌ ಪರಿವರ್ತನೆಯಿಂದ 1 ಮೋಲ್‌ ಗ್ಲಿಸರಾಲ್ಚಿಹೈಡ್‌ 
ಫಾಸ್ಟ್ರೇಟ್‌, 1 ಮೋಲ್‌ ಪ್ರಕ್ಟೋಸ್‌ ಮೋನೋಫಾಸ್ಟೇಟ್‌ ಮತ್ತು 1 ಮೋಲ್‌ ಫ್ರಕ್ಟೋಸ್‌ 
ಡೈಫಾಸ್ಟೇಟ್‌ಗಳಿಂದ 3 ಮೋಲ್‌ ಪೆಂಟೋಸ್‌ ಫಾಸ್ಟ್ರೇಟ್‌ನ ಉತ್ಪಾದನೆ, 


ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ,.....ಜೀವಸಂಶ್ಲೇಷಣೆ 91 


ಒಟ್ಟು ಪರಿವರ್ತನೆಯಲ್ಲಿ, ಈ ಆರು ಪ್ರತಿಕ್ರಿಯೆಗಳು ಯಾವರೀತಿ ಪ್ರಭಾವ 
ಬೀರುತ್ತ ್ವವೆಂಬುದನ್ನು ಚಿತ್ರ 7.2 ರಲ್ಲಿ ತೋರಿಸಲಾಗಿದೆ. ಚಿತ್ರದ ಮೂರು 
ಆಂಶೀಯ ಭಾಗಗಳ. (a,b ಮತ್ತು 0) ಅನುಕಲನವನ್ನು ಚಿತ್ರ 7.3ರಲ್ಲಿ ಸಾಂಕೇತಿಕ 
ವಾಗಿ ತೋರಿಸಲಾಗಿದೆ. 


RudP 

ree RudP 

| RuP RudP 

«yF 
RP 3 ADP 
PGA PGA PGA PCA PGA 
ದ ನಾ ನಾನ ಹಾ ಜಗಾ ವಾ ಸ ತೆ. 600-689 
6 ಬಂ ಳಿ ಹಾ ಸಜಾ ಭಾರ ಅ್ಟಾ ಭರ್‌ 6 NADP 


GAP GAP GAP GAP GAP GAP 





ಚ್ರಿತ್ರ 7.3: ಮೂರು ಮೋಲ್‌ ೮೦, ಟ್ರಯೋಸ್‌ ಫಾಸ್ಟೇಟ್‌ ಆಗಿ ಪರಿವರ್ತನೆಯಾಗುವುದರಲ್ಲಿ 
ರುವ ಪ್ರತಿಕ್ರಿಯೆಗಳನ್ನು ರೂಪರೇಖೀಯವಾಗಿ ಚಿತ್ರಿಸಲಾಗಿದೆ. ೫೫, ರಿಬುಲೋಸ್‌-5. 
ಫಾಸ್ಟ್ರೇಟ್‌; Rudp ರಿಬುಲೋಸ್‌ ]-5-ಡೈಫಾಸ್ಟೇಟ್‌; PGA ಫಾಸ್ಟೋಗ್ಲಿಸರಿಕ್‌ ಆಮ್ಲ 
GAP ಸರಾಲ್ಡಿ ಹೈಡ್‌ ಫಾಸ್ಟೆ ಟ್‌; DHAP ಡೈಹ್ಯೆ ೈಡ್ರಾಕ್ಸಿ-ಅಸ. ಚೋರ್‌ ಫಾಸೆ ಸ್ಟೇಟ್‌; FP 
ಫ್ರಕ್ಟೊ Bs ಸ್ಟೆ ನೀಟ್‌; EP ಎರಿಥ್ರೋಫಾಸ್ಟೆ ಟ್‌ HP, ಹೆಪ್ಪೊ ಸ್‌ ಫಾಸ್ಟ್ರಿ ಟ್‌, XYP 
ಕ್ಸ ಲೋಸ್‌ ಘಾಸ್ತೆ ಕಟ್‌: XUP ಕ್ಲೆ ಅಲೋಸ್‌ ಫಘಾಸ್ಟೆ ೀಟ್‌ RP 'ಶೈಟೋಸ್‌ ಛಾಸ್ಫೇಟ್‌, 
11. ೫. Mahler ಮತ್ತು ೫%. H. Cordes `ಅವರ Biological chemistry 
ಯಿಂದ ತೆಗೆದುಕೊಳ್ಳಲಾಗಿದೆ, ನ್ಯೂಯಾರ್ಕ್‌ ; ಹಾರ್ಪರ್‌ ಮತ್ತು ರೋ, 1966. 


ಈ ಚಕ್ರವನ್ನು ರಚಿಸುವ ಹದಿಮೂರು ಹಂತಗಳಲ್ಲಿ ಒಟ್ಟು ಹನ್ನೊಂದು 
(ರ ಮತ್ತು ಎ ಗಳ ಕೆಳಗೆ ಪಟ್ಟೆ ಮಾಡಿರುವ), ಬಹುಪಾಲು ಅಥವಾ ಎಲ್ಲ ಜೀವಿ 
ಗಳಲ್ಲೂ ಕಂಡುಬರುತ್ತವೆಂಬುದನ್ನು ಮುಖ್ಯವಾಗಿ ಗಮನಿಸಬೇಕು. ಎಮ್ಮೆನ್‌- 
ಮೇಯರ್‌ ಹಾಫ್‌ ಮಾರ್ಗದ ಪ್ರತಿಕ್ರಿಯೆಗಳು (0) ಜೈವಿಕವಾಗಿ ವ್ಯಾಪಕವಾಗಿ 


92 ಸೂಕ್ಷ್ಮ ಜೀವಿಗಳ ಚಯಾಪಚಯ ಕಾರ್ಯಸಂಬಂಧ 


ಹರಡಿವೆ ಮತ್ತು ಸಕ್ಕರೆ ಫಾಸ್ಪೇಟ್‌ ಪುನರ್‌ಜೋಡಣೆಗಳು (ಬ) ಪ್ರಧಾನ ಜೀವ 
ಸಂಶ್ಲೇಷಕ ಪ್ರತಿಕ್ರಿಯೆಗಳಲ್ಲಿ ಯಾವಾಗಲೂ ಒಂದು ಮುಖ್ಯ ಪಾತ್ರವನ್ನು ವಹಿಸು 
ತ್ತವೆ; ಏಕೆಂದರೆ, ನ್ಯೂಕ್ಲಿಯಿಕ್‌ ಆಮ್ಲ ಸಂಶ್ಲೇಷಣೆಗೆ ಆವಶ್ಯಕವಾದ ಪೆಂಟೋಸ್‌ 
ಫಾಸ್ಪೇಟ್‌ ಉತ್ಪಾದಿಸುವುದರಲ್ಲಿ ಅವು ತೊಡಗುತ್ತವೆ. (೩) ದ ಕೆಳಗೆ ಪಟ್ಟ 
ಮಾಡಿರುವ ಕೇವಲ ಎರಡು ಪ್ರತಿಕ್ರಿಯೆಗಳು, €೦, ಅನ್ನು ಏಕೈಕ ಇಂಗಾಲ 
ಮೂಲವಾಗಿ ಉಪಯೋಗಿಸುವ ಜೀವಿಗಳಿಗೆ ವಿಶಿಷ್ಟತೆಯಾಗಿನೆ. ಹೀಗೆ. ಪ್ರಕಾಶೆಸ್ತಯಂ 
ಪೋಷಿತಗಳು ಹಾಗೂ ರಾಸಾಯನಿಕ ಸ್ವಯಂಪೋಹಿತಗಳು ಈ ಪ್ರತಿಕ್ರಿಯೆಗಳನ್ನು 
ನಡೆಸುವ ಎರಡು ಕಿಣ್ವಗಳನ್ನು ಹೊಂದಿರುವುದರಿಂದ ಇಂಗಾಲ ಜೀವದ್ರವ್ಯಪರಿಣಾಮಕ್ರಿಯೆ 
ಅಥವಾ ಚಯಾಸಚಯಕ್ರಿಯೆ ನಡೆಸುವ ರೀತಿಯಲ್ಲಿ ಇವು, ಭಿನ್ನ ಪೋಷಿತ ಜೀವಿಗಳಿಗಿಂತಲೂ 
ಭಿನ್ನವಾಗಿರುತ್ತವೆ, 


ಅಮೋನಿಯದ ಸಾರಗ್ರಹಣ 


ಅಮೋನಿಯದ ಸಾರಜನಕ ಪರಮಾಣು (ಸಂಯೋಗ ಸಾಮರ್ಥ್ಯ, ಎ. 
ಇರುವ) ವು, ಕೋಶದ ಸಾವಯವ ಘಟಕಗಳಲ್ಲಿನ ಸಾರಜನಕ ಪರಮಾಣುಗಳ 
ಉತ್ಕರ್ಷಣಾ ಮಟ್ಟದಲ್ಲೇ ಇರುತ್ತದೆ. (R-NH;, R=NH, R—N=R) 
ಆದ್ದ ರಿಂದ, ಅಮೋನಿಯದ ಸಾರಗ್ರಹಣಕ್ಕೆ, ಸಂಯೋಗ ಸಾಮರ್ಥ್ಯದ 
ಬದಲಾವಣೆಯ ಅವಶ್ಯಕತೆ ಇರುವುದಿಲ್ಲ. TCA ಚಕ್ರದ ಒಂದು ಮಧ್ಯವರ್ತಿ 
ಯಾದ ೩ -ಕೀಟೋಗ್ಲುಟಾರಿಕ್‌ ಆಮ್ಲದ ಅಪಕರ್ಷಕ ಅಮಿನೀಕರಣದಿಂದ 
ಅಮೋನಿಯವು ನೇರವಾಗಿ ಸಾವಯವ ರೂಪಕ್ಕೆ ಮಾರ್ಪಾಟಾಗುತ್ತದೆ: 


೫೦೦೦ - (CH), - CO - COOH + NH, + NADH, =>HOOC 
- (CH;);CHOH,COOH-+-NAD-+H,0 
ಉತ್ಪಾದನೆಗೊಂಡ, ೩_ಗ್ಲುಟಾಮಿಕ್‌ ಆಮ್ಲವು, ATP ಯನ್ನುಅವಲಂಬಿ 
ಸಿದ ಪ್ರತಿಕ್ರಿಯೆಯಲ್ಲಿ ಅಧಿಕ ಅಮೋನಿಯದ ಗ್ರಾಹಕವಾಗಿ ವರ್ತಿಸುತ್ತದೆ. 
ಇದರಿಂದ ಗ್ಲುಟಾಮಿನ' ಎಂಬ ಅಮೈಡ್‌ ಉತ್ಪತ್ತಿಯಾಗುತ್ತದೆ. 


HOOC-(CH;):CHNH,COOH-+ATP -+ NH, >HOOC(CH,);CH 
NH,CoNH,4+-ADP-+-Pi-+-H,0 

ಹೀಗೆ. ಗ್ಲುಟಾಮಿಕ್‌ ಅಮ್ಲು ಮತ್ತು ಗ್ಲುಟಾಮಿನ್‌ಗಳು ಅಮೋನಿಯಾದ 

ಅಮಿನೀಕರಣದ ಮೂಲಕ ಉಂಟಾದ ಪ್ರಾಥಮಿಕ ಸಾವಯವ ಸಾರಜನಕಯುಕ್ತ 

ಸಂಯುಕ್ತಗಳಾಗಿವೆ. ಒಂದು ಅಮೈನೊ ಅಥವಾ ಅಮೈಡ್‌ಗುಂಪಿನ ವರ್ಗಾವಣೆ 

ಯಿಂದ, ಮೇಲಿನ ಸಂಯುಕ್ತಗಳಿಂದ ಇತರ ಸಾರಜನಕಯುಕ್ತ ಸಂಯುಕ್ತತೆ 

ಉಂಟಾಗುತ್ತವೆ. ಉದಾಹರಣೆಗೆ, ಗ್ಲುಟಾಮಿಕ್‌ ಆಮ್ಲ ಮತ್ತು ಸಾರಜನಕ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ...,..ಜೀವಸಂಶ್ಲೇಷಣೆ 93 


ವಲ್ಲದ ಮಧ್ಯವರ್ತಿ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆ 
ಉತ್ಪನ್ನಗಳ ಮಧ್ಯೆ ಟ್ರಾನ್ಸ್‌ ಅಮೀನಿಕರಣದಿಂದ, ಇತರ ಅಮೈನೊ ಅಮ್ಲಗಳು. 


॥-ಗ್ಲುಟಾಮೇಟ್‌ 4 ಪೈರುವೇಟ್‌ 6- ಕೀಟೊಗ್ಗುಟಾರೇಟ್‌--ಓ-ಅಲಸೀನ್‌ 
L-ಗ್ಲುಟಾಮೇಟ್‌--ಆಕ್ಲಾಲ್‌ ಅಸಿಟೇಟ್‌ ಇ-ಕೀಟೊಗ್ಗುಟಾರೇಟ್‌-- 
L-ಆಸ್ಟ್ರಾರ್ರೇಟ್‌ 


L-ಗ್ಗು ಟಾಮೇಟ್‌-ಇಗ್ಲೆ ಹ ಆಕ್ಸೀಲೆಟ್‌ -ಡ-ಕೀಟೊಗ್ಗುಟಾರೇಟ್‌ ಗ್ಗೆ ಸಿನ್‌. 
ಸೈಟ್ರೀಟ್‌ ಮತ್ತು ಅಣುರೂಪದ ಸಾರಜನಕಗಳೆ ಸಾರಗ್ರಹಣ 


ಹಲವಾರು ಸೂಕ್ಷ್ಮಜೀವಿಗಳ 7೫೦, ಮತ್ತು ಸ; ರೂಪಗಳಲ್ಲಿ ಸಾರಜನಕ 
ವನ್ನು ಜೀವಸಂಶ್ಲೇಷಣೆಗೆ ಉಪಯೋಗಿಸುತ್ತವೆ, ಇವುಗಳಲ್ಲಿ ಸಾರಜನಕ ಪರಮಾಣು 
ವಿನ ಸಂಯೋಗ ಸಾಮರ್ಥ್ಯವು ಕ್ರಮವಾಗಿ 4-5 ಮತ್ತು ೦ ಯಾಗಿರುತ್ತದೆ. ಈ 
ಸಾರಜನಕ ಮೂಲಗಳ ಸಾರಗ್ರಹಣಕ್ಕೆ ಅನೋನಿಯ ಆಗಿ ಪ್ರಾಥಮಿಕವ ಗಿ ಪರಿವರ್ತಿಸು 
ವುದರ ಮೂಲಕ ಸಾರಜನಕವನ್ನು -3 ಸಂಯೋಗ ಸಾಮರ್ಥ್ಯಕ್ಕೆ ಅಪತಕರ್ಷಿಸಬೇಕು 


ನೈಟ್ಟೀಟ್‌ಅನ್ನು ಸಾರಜನಕ ಮೂಲಕವಾಗಿ ಉಪಯೋಗ?ಸಬಲ್ಲ ಹಲವಾರು 
ಜೀವಿಗಳು, ಅದನ್ನು ಅವಾಯುಜೀವಿ ಉಸಿರಾಟಕ್ಕೆ ಅಂತ್ಯ ಬಣಕಣ ಗ್ರಾಹಕವಾಗಿ 
ಉಪಯೋಗಿಸಲಾರವು (ಅಧ್ಯಾಯ 6 ನೋಡಿರಿ. ಆದ್ದರಿಂದ ಕೋಶ ಸಾರಜನಕದ 
ಮೂಲವಾಗಿ ನೈಟ್ರೇಟ್‌ನ ಅಪಕರ್ಷಣೆಯನ್ನು ಶಕ್ತಿ-ಉತ್ಪಾದಕ ಜೀವದ್ರವ್ಯ 
ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆ ಸಂಬಂಧವಾಗಿ 6ನೇ ಅಧ್ಯಾಯ 
ದಲ್ಲಿ ವಿವರಿಸಲಾದ ಭಿನ್ನೆ ಮಾಡುವ ನೈಟ್ರೀಟ್‌ ಅಪಕರ್ಷಣೆ (ಅಥವಾ ನಿಸ್ಸಾರ 
ಜನಕೀಕರಣ) ಯಿಂದ ಪ್ರತ್ಯೇಕಿಸಲು ಸಾರಗ್ರಹಿಸುವ ನೈಟ್ರೇಟ್‌ ಅಪಕರ್ಷಣೆಯೆಂರು 
ಹೆಸಿರಿಸಲಾಗಿವೆ. ಎರಡು ಸಂದರ್ಭಗಳಲ್ಲೂ ಮೊದಲನೆ ಹಂತವು ನೈಟ್ರೈಟ್‌ ಆಗಿ 


ಲಲ 


ನೈಟ್ರೈಟ್‌ನ ಅಪಕರ್ಷಣೆ) ರಾಸಾಯನಿಕವಾಗಿ ಒಂದೇ ರೀತಿಯಿದ್ದರೂ, ಅದು 


ಬೇರೆ ಬೇರೆ ಕಿಣ್ವಗಳಿಂದ ನಿರ್ವಹಿಸಲ್ಪಡುತ್ತದೆ. 


ಸಾರಗ್ರಹಿಸುವ ನೈಟ್ರೇಟ್‌ ಅಕರ್ಷಣೆಯ ಮೊದಲನೆ ಹಂತವು 
ನೈಟ್ರೇಟ್‌ ರಿಡಕ್ಟೇಸ್‌ ಎಂಬ ಮಾಲಿಬ್ದಿ ನಮ್‌ ಅನ್ನು ಹೊಂದಿರುವ ಒಂದು ಫ್ಲೇವೊ 
ಪ್ರೋಟೀನ್‌ನಿಂದ ಉಂಟಾಗುತ್ತದೆ. ಈ ಕಿಣ್ವವು ADH, ನಿಂದ 
ಅಪಕರ್ಷಿಸಿಲ್ಬಡುತ್ತದೆ. FAD ಯ ಮೂಲಕ ಖಯಣಕಣಗಳು ಮಾಲಿಬ್ದಿನಮ್‌ಗೆ 
ಮತ್ತು ನಂತರ ನೈಟ್ರೇಟ್‌ಗೆ ವರ್ಗಾವಣೆಯಾಗುತ್ತವೆ. ಯಣಕಣ ವರ್ಗಾವಣೆಯ 


ಮಾರ್ಗವನ್ನು ಮುಂದಿನ ಪುಟದಲ್ಲಿನಂತೆ ತೋರಿಸಬಹುದು. 


94 ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


‘NADPH, FAD MoO~/7 NO” 
NADP 4 FADH,-\.2Mo™% ರ್ಶ” 
Es 


ನೈಟ್ರೇಟ್‌ ರಿಡಕ್ಟೇಸ್‌ 


ಅಮೋನಿಯ ಆಗಿ ನೈಟ್ರೇಟ್‌ನ ಮುಂದಿನ ಅಪಕರ್ಷಣೆಯುಂಟಾಗುವ ರೀತಿ 
ಸ್ಪಷ್ಟವಾಗಿಲ್ಲ. ಇದರಲ್ಲಿ ಎರಡು ಖುಣಕಣಗಳ ಮೂರು ಅನುಕ್ರಮವರ್ಗಾವಣೆ 


ಗಳಿರುವುದನ್ನು ಉಹಿಸಲಾಗಿದೆ : 


Nog-—(X)NHOH>NH, 


೫ನ ಸಂಯೋಗಸಾಮರ್ಥ್ಯ 1-3 +1 —1 3 
ಹೈಡ್ರಾಕ್ಸಿಲ್‌ ಅಮೈನ್‌ (NH;0H) ಒಂದು ಮಧ್ಯವರ್ತಿಯಾಗಿದೆ ಎನ್ನಲು 
ಒಳ್ಳೆಯ ಸಾಕ್ಷ ಗಳಿವೆ. ಆನರೆ. 41 ಸಂಯೋಗ ಸಾಮರ್ಥವನ್ನು ಹೊಂದಿರುವ 


ಮಧ್ಯವರ್ತಿಯ ಸ್ವರೂಪ ಅಸ್ಪಷ್ಟವಾಗಿದೆ. ಹೆಚ್ಚಾಗಿ ಅಸ್ಥಿರವಾದ ಸಂಯುಕ್ತ 
ಳಾದ ನೈಟಾಕ್ಸಿಲ್‌ (11140), ನೈಟ್ರಾಮೈಡ್‌ (೫೦,1೫2) ಅಥವಾ ಹೈಪೊ 
ನೈಟ್ರಸ್‌ ಆಮ್ಲ (ಗೈಜಲ್ಧಿ) ಗಳಲ್ಲಿ ಒಂದು, ಆ ಮಧ್ಯವರ್ತಿಯಾಗಿರಬಹುದು, 


ಅಮೋನಿಯವಾಗಿ ನೈಟ್ರೇಟ್‌ನ ಅಪಕರ್ಷಣೆಯು ಹೀಗೆ, ಸಾಮಾನ್ಯವಾಗಿ 
ಹಲವಾರು ಕಿಣ್ವಗಳನ್ನೊಳಗೊಂಡ ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದೆ. 
ಅಮೋನಿಯವನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಬೆಳೆಯುವ ಹಲವು 
ಸೂಕ್ಷ್ಮಜೀವಿಗಳು ಏಕೆ ನೈಟ್ರೇಟನ್ನು ಪರ್ಯೂಯ ನಿರವಯವ ಸಾರಜನಕ ಮೂಲ 
ವಾಗಿ ಉಪಯೋಗಿಸಲಾರವು ಎಂಬುದನ್ನು ಇದು ವಿವರಿಸುತ್ತದೆ. ಸಾರಗ್ರಹಿಸುವ 
ನೈಟ್ರೀಟ್‌ ಅಪಕರ್ಷಣೆಯಲ್ಲಿ ಮಾಲಿಬ್ಬಿನಮ್‌ ಒಂದು ಅವಶ್ಯಕಪಾತ್ರವನ್ನು 
ವಹಿಸುತ್ತದೆ. ಎಂಬುದು ಗಮನಿಸಬೇಕಾದ ಅಂಶ, ನೈಟ್ರಿ ಅಲ್‌ ಆಗಿ ನೈಟ್ರೇಟ್‌ನ 
ಅಪಕರ್ಷಣೆಯು ಜೀವರಾಸಾಯನಿಕವಾಗಿ ಹೇಗೆ ಉಂಟಾಗುತ್ತದೆ . ಎಂಬುದು 
ತಿಳಿಯುವುದಕ್ಕೆ ಬಹಳ ಮುಂಚೆಯೇ, ಅಮೋನಿಯವನ್ನು ಉಪಯೋಗಿಸಿಕೊಂಡು 
ಬೆಳೆಯಲಾರದು; ಅದರೆ. ನೈಟ್ರೇಟ್‌ ಅನ್ನು ಉಪಯೋಗಿಸಿಕೊಂಡು ಬೆಳೆಯುವ 
ಸೂಕ್ಷ್ಮಜೀವಿಗಳಿಗೆ ಮಾಲಿಬ್ಬಿನಮ್‌ನ ಅವಶ್ಯಕತೆ ಇದೆ ಎಂಬ ಪೋಷಣಾ 
ಸಂಶೋಧನೆಯ ಪರಿಣಾಮದಿಂದ ಮೇಲಿನ ಅಂಶವನ್ನು ಊಹಿಸಲಾಗಿತ್ತು. ಈ 


ತ್ರ 


ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ ಜೀವಸಂಶ್ಲೇಷಣೆ ೨5 


ಮೂಲಧಾತುವು ಜ್ಮ ಸಿ ರೀಕರಣಪಲ್ಲೂ ಒಂದು ಮುಖ್ಯ ಪಾತ್ರವನ್ನು 
ವಹಿಸುತ್ತದೆ, ಹೀಗೆ ಉತ್ಕರ್ಷಿತ ರೂಪದ ನಿರವಯವ ಸಾರಜನಕವನ್ನು 
ಉಪಯೋಗಿಸಿಕೂಂಡು ಎಲ್ಲ ಜೀವಿಗಳಿಗೂ ಇದು ಅವಶ್ಯಕ ಪೋಷಕವಾಗಿದೆ. 


ಜೈವಿಕ ಸಾರೆಜನಕ ಸ್ಕಿರೀಕರಣವು ಹೇಗೆ ಉಂಟಾಗುತ್ತದೆ ಎಂಬುದನ್ನು 
ವಿಶದೀಕರಿಸಲು ಬಹಳ ಪ್ರಯತ್ನಗಳು ವಿಫಲವಾಗಿವೆ. ಇದಕ್ಕೆ ಮುಖ್ಯ ಕಾರಣ 
ವೇನೆಂದರೆ, ಸಾರಜನಕ ಸ್ಥಿರಿಕರಿಸುವ ಸೂಕ್ಷ್ಮಜೀವಿಗಳಿಂದ, ಸಕ್ರಿಯ ಕೋಶ 
ಮುಕ್ತ ಸಾರಗಳನ್ನು ಪಡೆಯುವುದು ಕಷ್ಟಸಾಧ್ಯವಾಗಿತ್ತು. ಸ್ಥಿರೀಕರಣ ಪ್ರಕ್ರಿ 
ಯೆಯ ಉತ್ಪನ್ನ ಕೂಡ ಇತ್ತೀಚಿನವರೆಗೂ ಅಸ್ಪಷ್ಟವಾಗಿತ್ತು. ಹೈಡ್ರಾಕ್ಸಿಲ್‌ 
ಅಮೈನ್‌ ಮತ್ತು ಅಮೋನಿಯಗಳೆರಡೂ ಉತ್ಪನ್ನಗಳಾಗಿ ಕಂಡುಬಂದವು. ಸಾಯವ 
ರೂಪಕ್ಕೆ ಸ್ವ ಬರುವುದಕ್ಕೆ ಮುಂಚೆ, ಯಾವಾಗಲೂ ಅದು ಅಮೋನಿಯವಾಗಿ 
ಅಪಕರ್ಷಿತವಾಗುತ್ತದೆಂಬುದನ್ನು ಈಗ ಸ್ಥಾಪಿಸಲಾಗಿದೆ... ಕೋಶ ಮುಕ್ತ 
ಸಾರಗಳಲ್ಲಿ ಸಾರಜನಕ ಸ್ಥಿ ರೀಕರಣವನ್ನು ಪಡೆಯಲು ವಿಧಾನಗಳನ್ನು ರೂಪಿಸ 
ಲಾದಾಗ, ಈ ಸಮಸ್ಯೆಗೆ ಪ್ರಾಯೋಗಿಕ ವಿಶ್ಲೇಷಣೆಯು ಸಾಧ್ಯವಾಯಿತು, 
ಇದನ್ನು ಈಗ ನೀಲಹರಿದ್ವರ್ಣ ಪಾಚಿಗಳು ಮತ್ತು ವಿವಿಧ, ;-ಸ್ಮಿರೀಕರಿಸುವ 
ಬ್ಯಾಕ್ಟೀರಿಯಾಗಳೊಂದಿಗೆ ಕೂಡ ಸಾಧಿಸಲಾಗಿದೆ. ಅವಾಯು ಜೀವಿ ಕ್ಲೊಸ್ಟ್ರಿಡಿ 
ಯಮ್‌-ಪಾಶ್ಚ್ಯಫರಿಯಾನಮ್‌ ಮತ್ತು ವಾಯು ಜೀವಿ ಆಜೊಟೊಬ್ಬಾಕ್ಟರ್‌ ವೈಸಿಲ್ಯಾಂಡಿ 
ಎಂಬ ಎರಡು ಬ್ಯಾಕ್ಟೀರಿಯಾಗಳಿಗೆ ಸಂಬಂಧಿಸಿದ ಪ್ರಯೋಗಗಳು ನಡೆದಿದೆ. 
ಸಾರಜನಕ ಸ್ಥಿರೀಕರಿಸುವ ಕಿಣ್ವ ವ್ಯವಸ್ಥೆ ಯ ಅಥವಾ ನೈಟ್ರೋಜಿನಸ್‌ ನ 
ಕ್ರಿಯಾ ಶಕ್ತತೆಗೆ ATP ಮತ್ತು ಹಲವು ವಿಧಗಳಿಂದ ಒದಗಿಸಬಹುದಾದ 
ಅಪಕರ್ಷಕ ಸಾಮರ್ಥ್ಯದ ಮೂಲಗಳು ಅವಶ್ಯಕವಾಗಿವೆ. ಕ್ಲೊಸ್ಟ್ರಿಡಿಯಾಗಳಲ್ಲಿ 
ನೈಸರ್ಗಿಕ ಅಪಕರ್ಷಕವು, ಅಪಕರ್ಷಿಸಲಾದ ಫೆರ್ರಿಡಾಕ್ಸಿನ್‌ ಆಗಿರುವಂತೆ 
ತೋರುತ್ತದೆ. ಈ ಹೀಮ್‌ರಹಿತ ಕಬ್ಬಿಣ ಸಂಯುಕ್ತವು ವಾಯುಜೀವಿ 
ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರುವುದಿಲ್ಲ ಮತ್ತು ಆದ್ದರಿಂದ ಅಜೊಟೊಬ್ಜಾಶ್ಟರ್‌ನಲ್ಲಿ 
ಕಾರ್ಯ ನಿರ್ವಹಿಸುವುದಿಲ್ಲ. ಅಜೊಟೊಬ್ಯಾಕ್ಟರ್‌ ಸಾರಗಳಲ್ಲಿ, ಅವಶ್ಯಕವಾದ 
ಅಪಕರ್ಷಕ ಸಾಮರ್ಥ್ಯವನ್ನು ಕೃತಕ ದಾತವಾದ ಸೋಡಿಯಂ ಡೈಥಯೊನೈಟ್‌ 
೮5 ಲ್ಯ) ನಿಂದ ಒದಗಿಸಬಹುದು |, ಮತ್ತು NH, ಗಳ ಮಧ್ಯೆ ಯಾವ 
ನಿರವಯವ ಮಧ್ಯವರ್ಶಿಯನ್ನು ಇದುವರೆಗೂ ಕಂಡು ಹಿಡಿಯಲಾಗಿಲ್ಲ, ಚಿತ್ರ 
7.4ರಲ್ಲಿ ತೋರಿಸಿರುವಂತೆ ಕಿಣ್ವದ ಮೇಲೆ ನೇರವಾಗಿ ಅಪಕರ್ಷಣೆಯುಂ 
ಟಾಗಬಹುದು ಊಹಿಸಲಾಗಿದೆ. 


96 ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ...,,.ಕಾರ್ಯಸಂಬಂಧ 


*ಜಿನೇಸ್‌ನಲ್ಲಿ ಕೊನೇ ಪಕ್ಷ ಎರಡು ಘಟಕಗಳಿರುವಂತೆ ಕಾಣುತ್ತದೆ : 
ಬ್ಬಿಣ ಮತ್ತು ಮಾಲಿಬ್ಬಿ ನಮ್‌ಗಳೆರಡನ್ನೂ ಹೊಂದಿರುವ ಇನ್ನೊಂದು 
ಪ್ರೋಟೀನ್‌ ಈ ವ್ಯವಸ್ಥೆಯ ಮತ್ತೊಂದು ಗುಣವೆಂದರೆ, ಅದು, ಸ, ಸೇರಿದಂತೆ, 
ಇತರ ಮೂಲಪದಾರ್ಥಗಳನ್ನು ಅಪಕರ್ಷಿಸಬಲ್ಲದು. ಆ ಮೂಲ ಪದಾರ್ಥಗಳಲ್ಲಿ 
ಗಂ, ಸಯನೈಡ್‌, ಅಜೈಡ್‌ ಮತ್ತು ಅಸಿಟಲಿನ್‌ಗಳೂ ಸೇರಿವೆ, ಕೋಶದಲ್ಲೂ 


2NH, ಜ್ಯ 5 
281 
ಶೆ 
ಕಿಣ್ವ H,N—NH,; ಣ್ರ್ರಾ Nee 
ಎ +2H 
ತು HNNH 


ಚಿತ್ರ 7,4: ಜೈವಿಕಸಾರಜನಕ ಸ್ಥಿರೀಕರಣ ಉಂಟಾಗುವುದನ್ನು ತೋರಿಸುವ ಚಿತ್ರ 


ಮತ್ತು ಸಾರಗಳಲ್ಲೂ ಈ ಅಪಕರ್ಷಣೆಗಳುಂಟಾಗುತ್ತವೆ. ಇಥಿಲೀನ್‌ ಅನ್ನು 
ಉತ್ಪಾದಿಸುವ, ಇತ್ತೀಚೆಗೆ ಕಂಡುಹಿಡಿದಿರುವ ಅಸಿಟಿಲಿನ್‌ನ ಅಪಕರ್ಷಣೆಯು. 
+-2H 
CH=CH — CH=CH, 
ಪ್ರಯೋಗ ನಳಿಕೆಯಲ್ಲೂ ಹಾಗೂ ಜೀವಿಯಲ್ಲೂ ಸಾರಜನಕ ಸ್ಥಿರೀಕರಿಸುವ 
ಸಾಮರ್ಥ್ಯವನ್ನು ಕಂಡುಹಿಡಿಯಲು ಮತ್ತು ಅಳತೆಮಾಡಲು ಅತಿ ಸರಳ ವಿಧಾನ 


ವಾಗಿದೆ. ಸೂಕ್ತವಾದ ಯಣಕಣ ಗ್ರಾಹಕವು ಒದಗದಿದ್ದಾಗ, 11: ಅನ್ನು: 
ಉತ್ಪಾದಿಸಲು, ದಾತಗಳಿಂದ ಪಡೆದ ಯಣಕಣಗಳನ್ನು ನೈಟ್ಲೊ ೨್ರಜಿನೇಸ್‌ 


ಉಪಯೋಗಿಸುತ್ತದೆ, 





ಸಲ್ಫೇಟ್‌ ಸಾರಗ್ರಹಣ 


ಹಲವಾರು ಸೂಕ್ಷ ಜೀವಿಗಳು ತಮ್ಮ ಗಂಧಕ ಅವಶ್ಯಕತೆಗಳನ್ನು ಸಲ್ಫೇಟ್‌ 
ನಿಂದ ಪೂರೈಸಿಕೊಳ್ಳುತ್ತವೆ. ಗಂಧಕವನ್ನು ಹೊಂದಿರುವ, ಕೋಶದ ಸಾವಯವ 
ಸಂಯುಕ್ತಗಳಲ್ಲಿ ಗಂಧಕವು-2 ಸಂಯೋಗ ಸಾಮರ್ಥವನ್ನು ಹೊಂದಿದೆ. ಆದರೆ, 
ಸಲ್ಫೇಟ್‌ 4 6 ಸಂಯೋಗ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ 
ಸಲ್ಫೇಟ್‌ನ ಸಾರಗ್ರಹಣದಲ್ಲಿ, ಸಾವಯವ ಸಂಯುಕ್ತಗಳನ್ನು ಅದು ಗೆ 
ಮುನ್ನ, ಸಶ್ಛೇಟ್‌ ಆಗಿ ಸರ್ಫೈಡ್‌ನ ಅಸಕರ್ಷಣೆಯಾಗಜೇಕು, ರಾಸಾಯನಿಕವಾಗಿ, 


ಜೀವಿಗಳ ಜಿ:ವದ್ರವ್ಯ ಜೀವಸಂಶ್ಲೇಷಣೆ 97 


ಇದು ಸಲ್ಫೇಟ್‌ ಅಪಕರ್ಷಕ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಸಲ್ಫೇಟ್‌ 
ಅಪಕರ್ಷಣೆಗೆ ಸಮನಾಗಿರುತ್ತದೆ ; ಈ ಬ್ಯಾಕ್ಟೀರಿಯಾಗಳು, 6ನೇ ಅಧ್ಯಾಯದಲ್ಲಿ 
ಚರ್ಚಿಸಿರುವಂತೆ ಮೇಲಿನ ಯಣ ಆಯಾನನ್ನು, ಆವಾಯುಜೀವಿ ಉಸಿರಾಟ 
ದಲ್ಲಿ ಜುಣಕಣ ಗ್ರಾಹಕವಾಗಿ ಉಪಯೋಗಿಸುತ್ತವೆ. ಆದರೂ ಕಿಣ್ವೀ ಯ ವಿಧಾನಗಳು 
ಬೇರೆ ಬೇರೆಯಾಗಿವೆ : ಗಂಧಕ ಮೂಲವಾಗಿ ಸಲ್ಫೇಟನ್ನು ಅಪಕರ್ಷಿಸುವುದನ್ನು 
ಸಾರಗ್ರಹಿಸುವ ಸಲ್ಪೇಟ್‌ ಅಪಕರ್ಷಣೆಯೆನ್ನುತ್ತಾರೆ. (ಸಾರಗ್ರಹಿಸುವ ನೈಟ್ರೇಟ್‌ ಅಪ 
ಕರ್ಷಣೆಯನ್ನು ಹೋಲುವುದರಿಂದ) ತದ್ವಿರುದ್ಧವಾಗಿ ಶರೀರಕ್ರಿಯಾಶಾಸ್ತ್ರೀಯ 
ವಾಗಿ ಇದಕ್ಕಿಂತ ಬೇರೆಯಾದ ಮತ್ತು ಸಲ್ಫೇಟನ್ನು ಕೊನೆಯ ಖಯಣಕಣ ಗ್ರಾಹಕ 
ವಾಗಿ ಉಪಯೋಗಿಸುವ ವಿಧಾನವನ್ನು ಭಿನ್ನಮಾಡುವ ಸಲ್ಫೇಟ್‌ ಅಪಕರ್ಷಣೆ 
ಯೆನ್ನುತ್ತಾರೆ. 


ಅಮೈನೊ ಆಮ್ಲವಾದ ಸಿಸ್ಟೀನ್‌ದ ಗಂಧಕ ಪರಮಾಣುವಾಗಿ ನಿರವಯವ 

ರೂಪವನ್ನು ಸಲ್ಫೈಟ್‌ ಪಡೆಯುತ್ತದೆ. ಸೆರೈನ್‌ (ಅಥವಾ ಅದರ ಒಂದು ಸಾಧಿತ) 

ಸಲ್ಫೈಡ್‌ ಗ್ರಾಹಕವಾಗಿ ವರ್ತಿಸುತ್ತದೆ. ಸಸ್ಯಗಳಲ್ಲಿ ಮತ್ತು ನಿಜಕೇಂದ್ರೀಯ 
ಸಲ್ಫೆ ಡ್‌ ಗ್ರಾಹಕವಾಗಿ ಸೆರೈನ್‌ ವರ್ತಿಸುತ್ತದೆ : 


ಸೂಕ್ಮ್ಮಜೀವಿಗಳ 
“ಬ 


16 


ಲ 
CH,0H—CHNH,—COOH+H,S——CH,SH —CHNH,— COOH 
—+H,0 
ಪರೀಕ್ಷಿಸಲಾದ ಬ್ಯಾಕ್ಟೀರಿಯಾಗಳಲ್ಲಿ ೦- ಅಸಿಟೈಲ್‌ ಸೆರೈನ್‌ ಗ್ರಾಹಕಪಾಗಿ 
ದೆ. ಇದು ಅಸಿಟೈಲ್‌ COA ದೊಂದಿಗೆ ಸೆರೈನ್‌ದ ಅಸಿಟಿಲೀಕರಣದಿಂದ 
ಉಂಟಾಗುತ್ತದೆ. ಪ್ರತಿಕ್ರಿಯೆಯು ನಂತರ ಹೀಗೆ ಮುಂದುವರೆಯುತ್ತದೆ. 


೦- ಅಸಿಟೈಲ್‌ ಸೆರೈನ್‌4-॥,5 -- ಸಿಸ್ಟೀನ್‌--ಅಸಿಟಿಕ್‌ ಆಮ್ಲ --1,0 
ಜೀವಸಂಶ್ಲೇಷಣೆಯ ತಂತ್ರ 


ತೂಕದ ಆಧಾರದ ಮೇಲೆ; ಕೋಶದ ಸಾವಯವ ಪದಾರ್ಥದ ಬಹುತೇಕ 
ಭಾಗದಲ್ಲಿ ನಾಲ್ಕು ವರ್ಗಗಳಿಗೆ ಸೇರಿದ್ದ ಸುಮಾರಾಗಿ ದೊಡ್ಡದಾದ ಅಣು 
ಗಳಿವೆ. ಇವು ಯಾವುವೆಂದರೆ ನ್ಯೂಕ್ಲಿ ಯಿಕ್‌ ಆಮ್ಲಗಳು, ಪ್ರೋಟೀನ್‌ಗಳು, 
ಪಾಲಿಸ್ಯಾಖರೈಡ್‌ಗಳು ಮತ್ತು ಲಿಪಿಡ್‌ಗಳು ಕಡಮೆ ಅಣುತೂಕದ ಸಾವಯವ 
ಪೂರ್ವ ರೂಪಗಳಿಂದ, ಕ್ರಮವಾಗಿ ಈ ಪದಾರ್ಥಗಳು ಜೋಡಿಸಲ್ಪಟ್ಟಿವೆ. ಪ್ರತಿ 
ವರ್ಗವೂ ಅದರ ಪೂರ್ವರೂಪಗಳ ನಿರ್ದಿಷ್ಟ ಸ್ವರೂಪಕ್ಕೆ ಅನುಗುಣವಾಗಿರುತ್ತದೆ. 
ನ್ಯೂಕ್ಲಿಯಿಕ್‌ ಅಮ್ಲಗಳಿಗೆ ನ್ಯೂಕ್ಲಿಯೊಟೈಡ್‌ಗಳು, ಪ್ರೋಟೀನ್‌ಗಳಿಗೆ ಅಮೈನೊ 
ಆಮ್ಲಗಳು ಮತ್ತು ಪಾಲಿಸಾಖರೈಡ್‌ಗಳಿಗೆ ಸರಳ ಸಕ್ಕರೆಗಳು ಪೂರ್ವರೂಪ 


98 ಸೂಕ್ಷ್ಮಜೀವಿಗಳ ಚೆಯಾಪಚೆಯ ರ್ಯೆಸಂಬಂಧ 


wees 


7.1 ಕೋಶದ ದೊಡ್ಡ ಸಾವಯವ ಅಣುಗಳು ವರ್ಗಗಳು ಮತ್ತು ಅವುಗಳ 
ಬ್ಲಾ ಕ್‌ಗಳನ್ನು ನಿರ್ಮಿಸುವಿಕೆ. 











ವರ್ಣ ಉಪವಿಭಾಗಗಳ ರಾಸಾಯನಿಕ ವಿವಿಧ ಬಗೆಗಳನ್ನು 
ಸ್ವಭಾವ ಉಪಯೋಗಿಸಿದ ಸಂಖ್ಯೆ 

ನ್ಯೂಕ್ಲಿಕ್‌ ಅವ್ಲ ನ್ಯೂಕ್ತಿ ಯೊಟ್ಟೆ ಡ್‌್‌ 8 
ಡಿ ಆಕ್ಸಿ ರೈಬೋ ನ್ಯೂಕ್ಲಿಯಿಕ್‌ ಡಿ ಅಕ್ಸಿ ರೈಬೋ ನ್ಯೂಕ್ಷಿಯೊಟೈಡ್ಸ್‌ 4 

ಆಮ್ಲ 
ಲೈಯೋನ್ಯೂಕ್ಲಿ ಕ್‌ ಆಮ್ಲ ರೈಬೋನ್ಯ್ಯೂಕ್ಮಿ ಯೊಟೈೈಡ್ಸ್‌ 4 
ಸಸಾರಜನಕ ಅಮಿನೋ ಆಮ್ಲ ಗಳು 20 
ಪಾಲಿಸ್ಯಾಕರೈಡ್ಸ್‌ ಮೊನೋಸ್ಕಾಕರೈಡ್ಸ್‌ ೨ 15* 
ಕಾಂಪ್ಲೆಕ್ಸ್‌ ಲಿಪಿಡ್ಸ್‌ ವ್ಯತ್ಮಾಸ ಸಾಧ್ಯ ಎಟ್‌ 





*ಈ ವರ್ಗಗಳ ಯಾವುದೇ ನಿರ್ದಿಷ್ಟ ಸಂಖ್ಯೆಯ ಸಂಶ್ಲೆ ೇಷಣೆಗೆ ಉಪಯೋಗಿಸಿದ ಬ್ಲಾಕುಗಳನ್ನು 
ನಿರ್ಮಿಸಿದ ಸಂಖ್ಯೆಯು ಸಾಮಾನ್ಯ ವಾಗಿ ತೀರ ಸಣ್ಣ ದಿರುತ್ತ ದೆ. 


ಗಳಾಗಿವೆ, ಸಂಕೀರ್ಣ ಲಿಪಿಡ್‌ಗಳು ರಚನೆಯಲ್ಲಿ ಬಹಳ ವ್ಯ ತ್ಕಾಸ ಸ ಮತ್ತು ವೈವಿಧ್ಯತೆ 
ಗಳನ್ನು ಹೊಂದಿವೆ. ಇವುಗಳ ಪೂರ್ವರೂಪಗಳು ಯಾಪ್ರರದಕೆ: ಮೇಧಾಮ್ಲ 
ಗಳು. ಪಾಲಿಆಲ್ಯೋಹಾಲ್‌ಗಳು, ಸರಳ ಸಕ್ಕರೆಗಳು, ಅಮೈನ್‌ಗಳು ಮತ್ತು 
ಅಮೈನೊ ಆಮ್ಲ ಗಳು ಕೋಷ್ಟಕ 7.1ರಲ್ಲಿ ತೊಟಾ 'ಸುಮಾರಾಸ್ತಿ ಎಲ್ಲ 
ನಾಲ್ಕು ವರ್ಗಗಳ ಸಂಶ್ಲೆ ಷಣೆಗೆ ಎಪ್ಪತ್ತು ಬೇರೆ ಬೇರೆ ಪೂರ್ವರೂಪಗಳು 
ಅವಶ್ಯಕವಾಗಿವೆ. ಜೊತೆಗೆ ದೊಡ್ಡ ಬಿಗ ಪೂರ್ವರೂಪಗಳಾಗಿ ವರ್ತಿಸವ 
ಹಲವಾರು ಸಾವಯವ ಘಟಕಗಳು ಕೋಶದಲ್ಲಿವೆ. ಈ ಘಟಕಗಳು ಯಾವು 
ವೆಂದರೆ, ನಿರ್ದಿಷ್ಟ ಕಿಣ್ವದೊಂದಿಗೆ - ವೈವಿಧ್ಯಮಯ ವೇಗವರ್ಧಕ ಪಾತ್ರಗಳನ್ನು 
ವಹಿಸುವ 20 ಸಹಕಿಣ್ವಗಳು ಮತ್ತು ವಾಹಕಗಳು ಯಾವ ಒಂದು ಕೋಶದಿಂಡಲಿ: 
ಆಗಲಿ ದೊಡ್ಡ ಅಣುಗಳ ಪೂರ್ವರೂಪಗಳಾಗಿ ಅಥವಾ ಕೋಶದ ಘಟಕಗಳಾಗಿ 
ಸಂಶ್ಲೇಷಣೆಹೊಂದಬೇಕಾದ, ಕಡಮೆ ಅಣುತೂಕದ ಸಾವಯವ ಸಂಯುಕ್ತಗಳ ಅತಿ 
ಕಡಮೆ ಸಂಖ್ಯೆ ಯು ಒಟಿ ಕ್ಲಿನಲ್ಲಿ, ಸುಮಾರು 100 ರಿಂದ 200 ಆಗಿದೆ. ಈ ಎಲ್ಲ 
ಸಂಯುಕ್ತ ಗಳು ಗಣನೀಯವಾಗಿ ಕಡಮೆ ಸಂಖ್ಯೆ ಯೆ ಸಾವಯವ ಪದಾರ್ಥಗಳಿಂದ 
ಸಂಶ್ಲೇಷಿಸಲ್ಪಡುತ್ತವೆ " ಹಾಗೂ ಕೋಶದ ಕೇಂದ್ರೀಯ ಮಧ್ಯವರ್ತಿ ಜೀವದ್ರವ್ಯ 


ಸೊಕ್ಕೆ ಜೀವಿಗಳ ಜೀವದ್ರವ್ಯ... ಜೇವಸಂಶ್ಲೆ ₹ಷಣೆ 09 


ಪಣಾಮಕ್ರಿನಿ ಆಥವಾ ಬಯಾಪಚಯಕ್ರಿಂಯಾ ಉತ್ಪನ್ನೆಗಳು ಎಂಬ ಕ್ರಿಯಾಶಕ್ತಿ 
ಕೇಂದ್ರದ ಭಾಗಗಳಾಗುತ್ತವೆ. 


ಈ ಕೇಂದ್ರೀಯ ಮಧ್ಯವರ್ತಿ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾ 
ಪಚಯಕ್ರಿಯೆ ಉತ್ಪನ್ನಗಳ ಕೇಂದ್ರದಿಂದ ಉಂಟಾಗುವ ಪ್ರಾಥಮಿಕ ಜೀವಸಂತ್ಲೆ ೇೀಷಕ 
ಮಾರ್ಗಗಳ ಸಂಖ್ಯೆಯು ಉತ್ಪತ್ತಿಯಾದ ಉತ್ಪನ್ನಗಳ ಸಂಖ್ಯೆಗಿಂತ ಗಣನೀಯವಾಗಿ 
ಕಡಮೆಯಾಗಿದೆ, ಏಕೆಂದರೆ ಹಲವಾರು ಜೀವಸಂಶ್ಲೇಷಕ ಮಾರ್ಗಗಳು, 
ಕವಲೊಡದವೇ ಆಗಿರುತ್ತವೆ. ಅನೇಕ ಬೇರೆ ಬೇರೆ ಜೀವಸಂಶ್ಲೇಷಕ ಉತ್ಪನ್ನಗಳು 
ಏಕೈಕ ಪ್ರಾಥಮಿಕ ಜೀವಸಂಶ್ಲೇಷಕ ಪ್ರತಿಕ್ರಿಯೆ ಕ್ರಮದ ಅಂತ್ಯ ಪ್ರತ್ಯೇಕಿಸುವಿಕೆ 
ಬಂದ ಉತ್ಪತ್ತಿಯಾಗುತ್ತವೆ. 


ಕೋಶದ ದೊಡ್ಡ ಸಾವಯವ ಅಣುಗಳಿಗೆ ಪೂರ್ವರೂಪಗಳಾಗಿ ವರ್ತಿಸುವ 
ಅಥವಾ ತಮ್ಮಂತೆ ತಾವೇ ಕೋಶಕಾರ್ಯದಲ್ಲಿ ನಿರ್ದಿಷ್ಟ ಪಾತ್ರಗಳನ್ನು ವಹಿಸುವ 
ಆನೇಕ ಸಾವಯವ ಪದಾರ್ಥಗಳಿವೆ. ಇವುಗಳ ಜೀವಸಂಶ್ಲೇಷಕ ಮೂಲಗಳನ್ನು 
ಕೇಂದ್ರೀಯ ಜೀವಪರಿಣಾಮಕ್ರಿಯೆ ಆಥವಾ ಚಯ :ಪಚಯಕ್ರಿಯಾಳತ್ಪನ್ನಗಳ 
ಕೇಂದ್ರದಿಂದ ಕಂಡುಹಿಡಿಯಲು ಮುಂದಿನ ಪುಟಗಳಲ್ಲಿ ಪ್ರಯತ್ನಿಸೋಣ. ಕೋಶದ 
ದೊಡ್ಡ ಸಾವಯವ ಅಣುಗಳನ್ನು ಉತ್ಪಾದಿಸುವ ವಿಧಾನಗಳ ಕ್ರಮಬದ್ಧ ಜೋಡಣಿ 
ಯ ಸ್ವ ರೂಪವನ್ನು ಈ ಅಧ್ಯಾಯದ ಅಂತಿಮ ಭಾಗದಲ್ಲಿ ಚರ್ಚಿಸಲಾಗಿದೆ. 


ಸ್ಯೂಕ್ಲಿ ಯೊಟ್ಟಿಡ್‌ಗಳ ಸಂಶ್ಲೇಷಣೆ 


ನ್ಯೂಕ್ಲಿಯಿಕ್‌ ಆಮ್ಲಗಳ ಸಂಶ್ಲೇಷಣೆಯ ಏಕತಯಿಕ ಪೂರ್ವ ರೂಪಗಳು 
ಯಾವುವೆಂದರೆ, ಪುರೈನ್‌ ಮತ್ತು ಪಿರಿಮಿಡಿನ್‌ ನ್ಯೂಕ್ಲಿಯೊಟೈಡ್‌ಗಳು. ಆರನೆಯ 
ಆಧ್ಯಾಯದಲ್ಲಿ ಈಗಾಗಲೇ ಇಡಕ್ಕೆ ಒಂದು ಉದಾಹರಣೆ ಕೊಡಲಾಗಿದೆ. ಅದು 
ಆಡಿನಿಲಿಕ್‌ ಆಮ್ಲ (ಅಡಿನೋಸಿನ್‌ ಮೋನೋ ಫಾಸ್ಫೇಟ್‌ AMP ಎಂದೂ 
ಕರೆಯಲಾಗುತ್ತದೆ). ಎಲ್ಲ ನ್ಯೂಕ್ಲಿಯೊಟೈಡ್‌ಗಳೂ ಒಂದೇ ರೀತಿಯ ಸಾಮಾನ್ಯ 
ರಚನೆಯನ್ನು ಹೊಂದಿವೆ : ಪುರೈನ್‌ ಅಥವಾ ಪಿರಿಮಿಡಿನ್‌ ಪ್ರತ್ಯಾಮ್ಲ ತಮ್ಮ 
ಒಂದು ಸಾರಜನಕ ಪರಮಾಣುವಿನ ಮೂಲಕ ಗ್ಲೈಕೊಸಿಡಿಕ್‌ ಬಂಧದ ಮೂಲಕ 
ಪೆಂಟೋಸ್‌ ಫಾಸ್ಟೇಟ್‌ಗೆ ಸೇರಿರುತ್ತವೆ. ಫಾಸ್ಟಾರಿಲೀಕರಣಕ್ಕೊಳಗಾಗದ 
ಪೆಂಟೋಸ್‌ ಅಣುವಿಗೆ ಸೇರಿರುವ ಪುರೈನ್‌ ಆಥವಾ ಪಿರಿಮಿಡಿನ್‌ ಪ್ರತ್ಯಾಮ್ಲವನ್ನು 
ನ್ಯೂಕ್ಲಿಯೊಸೈಡ್‌ ಎನ್ನುತ್ತಾರೆ. -ಮುಕ್ತ ನ್ಯೂಕ್ಷಿಯೊಟೈಡ್‌ಗಳು ಜೀವಸಂಶ್ಲೇಷಣೆ 
ಯನ್ನು ವಹಿಸುವುದಿಲ್ಲ; ಅವು ಸಾಮಾನ್ಯವಾಗಿ ಫಾಸ್ಟಾರಿಲೀಕರಣಕ್ಕೊಳಗಾಗುತ್ತವೆ. 
ಅವುಗಳಲ್ಲಿ ಒಂದು, ಎರಡು ಅಥವಾ ಮೂರು ಫಾಸ್ಟೇಟ್‌ ಗುಂಪುಗಳಿರಬಹುದು. 


|| 


100 ' ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯ ಸಂಬಂಧ 


ಒಂದು ಫಾಸ್ಟೆ €ಟ್‌ ಉಳಿಕೆಯನ್ನು ಹೊಂದಿರುವ ಒಂದು ನ್ಯೂ ಕ್ಲಿಯೊಟ್ಟೆ ೈಡನ್ನು 
ನ್ಯೂ ಕ್ಲಿಯೊಸೈಡ್‌ ಮೋನೋಫಾಸ್ಟೇಟ್‌ ಎನ್ನುತ್ತಾರೆ. ಇದನ್ನು "NMP "ಎಂಡು 
ಸಂಕ್ಷಿಪ್ತ ಜಾಗ ಹೇಳಬಹುದು. ಇದರಲ್ಲಿ ನಿರ್ದಿಷ್ಟ ಪುರೈ ನ್‌ ಅಥವಾ ಪಿರಿಮಿಡಿನ್‌ 

ತ್ಕಾಮ್ಲವನ್ನು ೫ ಪ್ರತಿನಿಧಿಸುತ್ತದೆ. ಹೀಗೆಯೇ. ನೂಕ್ಲಿ ಯೊಟೈಡ್‌ ಡೈಪಾಸ್ಟೇಟ್‌ 
ಮತ್ತು ಟ್ರೈಫಾಸ್ಥ €ಟ್‌ಗಳನ್ನು NDP ಎಂದು ಕ್ರಮವಾಗಿ ಸೂಚಿಸಬಹುದು. 
ನ್ಯೂಕ್ಲಿ ಯೊಸ್ಫೆ ಡ್‌, ಆಡಿನೊಸಿಸ್‌ನಿಂಡ ಪಡೆದ ನೂಕ್ಲಿ ಯೊಟ್ಟಿ ಡ್‌ಗಳಾದ ಅಡೆನೊಸಿನ' 
ಮೋನೋಫಾಸ್ಟೆ ಕಟ್‌, ಡೈಪಾಸ್ಟೆ ಟ್‌ ಮತ್ತು ಟ್ರಿ ಫಾಸ್ಟ್ರೇಟ್‌ಗಳನ್ನು AMP, ADP 
ಮತ್ತು ATP ಎಂದು ಕ್ರಮವಾಗಿ ಸಂಕ್ಷಿಪ್ತ ಗೊಳಿಸಲಾಗಿದೆ. 


ಸ Pi ಪೆಂಟೋಸ್‌ - ಪ್ಯೂ ರೈ ನ್‌ 
1. (ಅಥವಾ ಒರಿಮಡಿನ್‌) . 


ನ್ಯೂ ಕಿ ಕ್ಲಿಯೋಸೈ ಡ್‌. 
 ನ್ಯೊಕ್ತಿ ಯೋಸ್ಥೆ - ಮಾನೊಫಾ . 
ಕಳಗ ; ಕೆಡಿಮೆ ಶಕ್ತ | 
ನ್ಯೂಕ್ಲಿಯೋಸ್ಫ ಡ್‌ಡೆ ಕೈಫಾಸ್ಟ್ರ ಟ್‌ [ 
ಇ (140? ಒಂದು ಶಕ್ತಿ ಕ್ರಿಭರಿತ ಉದ್‌ 
ನ್ಯೂಕ್ಲಿಯೋಸ್ಥೆ ಡ್‌ 1 
ಟ್ರೈ ಫಾಸ್ಟೇಟ್‌ (NTP - 
ಎರಡು ಶಕ್ಕಿಭರಿತ ಬಂಧಗಳು 


ಎ 


[] 
8 
( 
( 
( 
| 
+ 
॥ 
[| 
' 
4 
1 
# 
» 
| 
’ 
| 
[] 
ಕ 
8 
| 
| 
| 
| 





ಚಿತ್ರ 7,5: ಪ್ಯೂರೈನ್‌ ಮತ್ತು ಪಿರಿಮಿಡೈನ್‌ ನ್ಯೂಕ್ಲಿಯೊಟೈಡ್‌ಗಳ ರಚನೆ, 


ಎಲ್ಲ ನ್ಯೂಕ್ಲಿಯೊಟೈಡ್‌ಗಳಲ್ಲೂ ಪೆಂಟೋಸ್‌ ಮತ್ತು ಮೊದಲನೆ ಪಾಸ್ಟೇಟ್‌ 
ಗುಂಪುಗಳ ಮಧ್ಯೆ ಇರುವ ಬಂಧವು ಶಕ್ತಿ ಭರಿತವಾಗಿರುವುದಿಲ್ಲ; ಆದ್ದರಿಂದ 
NDP ಗಳು ಎಂದಿಗೂ ಶಕ್ತಿ ಭರಿತ ಸಂಯುಕ್ತಗಳಿಲ್ಲ. ಮೊದಲನೆ ಮತ್ತು 
ಮುಂದಿನ ಫಾಸ್ಬೆ €ಟ್‌ಗಳ ಮಧ್ಯೆ ಇರುವ ಪೈ ಕೈರೋಫಾಸ್ಟೆ ಟ್‌ ಬಂಧಗಳೆರಡೂ ಶಕ್ತಿ- 
ಭರಿತ, ಆದ್ದ ರಿಂದ NDP ಗಳು ಮತ್ತು NTP ಗಳಲ್ಲಿ! ಕ್ರಮವಾಗಿ ಒಂದು ಮತ್ತು 
ಎರಡು ಶಕ್ತಿ” ಭರಿತ ಫಾಸ್ಫೆ "ಟ್‌ ಬಂಧಗಳಿವೆ. ನ್ಯೂಕ್ಲಿಯೊಟ್ಟಿ ಡ್‌ಗಳ ಸಾಮಾನ್ಯ 
ರಚನೆಯನ್ನು ಚಿತ್ರ 7,5 ಕಲ್ಲ ತೋರಿಸಲಾಗಿದೆ. 


RNಸಿಯ ಪೂರ್ವರೂಪಗಳಾಗಿ- ವರ್ತಿಸುವ ನ್ಯೂಕ್ಲಿಯೊಟೈಡ್‌ಗಳು, 
ರೈಬೋಸನ್ನು ಘಟಕ ಸಕ್ಕರೆಯಾಗಿ ಹೊಂದಿವೆ; ಸಸಿಯ ಪೂರ್ವರೂಪಗಳಾಗಿ 
ವರ್ತಿಸುವ ನ್ಯೂಕ್ಲಿಯೊಟೈಡ್‌ಗಳು, ರೈಬೋಸ್‌ನಿಂದ ಪಡೆಯಲಾದ ಅಪಕರ್ಷಿತ 
ಪೆಂಟೋಸ್‌ಆದ ಡಿಆಕ್ಸಿರೈಬೋಸನ್ನು ಘಟಕ ಸಕ್ಕರೆಯಕಾಗಿ ಹೊಂದಿವೆ. ಎಲ್ಲ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ಜೀವಸಂಶ್ಲೇಷಣೆ ಆ 101 


ಡಿಆಕ್ಸಿ ರೈ ಬೋನ್ಯೂ ಕ್ಲಿ ಯೊಟ್ಟೆ ಡ್‌ಗಳನ್ನು ಜೀವಸಂಶ್ಲೇಷಕವಾಗಿ ರೈ ರೈ ಬೊ; ಸ್ಯೂಕ್ಲಿಯೆ 

ಟ್ಕೆ No ಪಡಸಾಲೆ. ಇವು ಓಜ ಸೇರೆ ಪೂರ್ವ ಭಾಷಾ ವತಿ 

ಸುವ ಜೊತೆಗೆ DNಸಿಯ ಪರೋಕ್ಷ ಪಾರ್ವ ಭಯ ವರ್ತಿಸುತ್ತವೆ. 
DNA 


RNA ಡಿಟಕಿ ಶ್ರೈಬೊನ್ಯೂಕ್ತ ಯೋಟ್ಛಿಡ್‌ಗಳು 


~ 


] ಹ ಎ 
ಕೈಬೊನ್ಯೂಕ್ಷಿದೆ ಗಸಿ ಕೋಶದ ಮುಕ್ತರೈಬೊ 
ನ್‌ m3 
| ಟೈಡ್‌ಗಳು ೯ ಸ್ಯ್ಯಾಕ್ಲ್ಲಿಃ ಎಟ್ಟಿಡ್‌ಗಳು 


ಘೂರ್ವರೂಪಗಳು ` 


ಚಿತ್ರ 7,6: ನ್ಯೂಕ್ಲಿ ಯೊಟ್ಟೆಡ್‌ ಮತ್ತು ನ್ಯೂಕ್ಲಿಯಿಕ್‌ ಆವ್ಲು ಸಂಶ್ಲೇಷಣೆಯ. ಸಾಧಾರಣ 
ಮಾರ್ಗ 


ಮುಕ್ತ ರೈಬೋನ್ಯೊಕ್ಲಿಯೊಟ್ಟೈಡ್‌ಗಳು, ಜೀವದ್ರವ್ಯಪರಿಣಾಮ ಪ್ರತಿಕ್ರಿ 
ಅಥವಾ ಚಯಾಪಚಯಕ್ರಿಯೆಯಲ್ಲಿ, ಸಹಕಿಣ್ವ ಗಳಾಗಿವೆ. ಇವು ಶಕ್ತಿ ಭ 
ಫಾಸ್ಪೇಟ್‌ ಬಂಧಗಳವಾಹಕಗಳಾಗಿ ಮತ್ತು ಜೀವ ಸಂಶ್ಲೇಷಣೆಯಲ್ಲಿ ಹಾ 
ಯ 'ನಿಯೋಗಿಗಳಾಗಿವೆ (ಉದಾ: ಸಕ್ಕರೆ ಅಥವಾ ಗ. ಆಮ್ಲ ಉಳಿಕೆಗಳನ್ನು 
ಬಹುತಯಗಳಿಗೆ ವರ್ಗಾಯಿಸುವುದರಲ್ಲಿ. ಮುಕ್ತ ಡಿಆಕ್ಸಿರೈ ಬೊನ್ಕೂ ಕ್ಲಿ ಯೊಟ್ಟೆ ಡ್‌ 
ಗಳಿಗೆ ಇಂತಹ ಜೀವದ್ರ ವ್ಯ ಪರೀಣಾಮಕ್ರಿಯೆ ಆಥವಾ ಚಾ ಚಯ ಲೆ ಯಾ ಕಾರ್ಯ 
ಗಳಿರುವುದಿಲ್ಲ; ಇವು DNA ಸಂಶ್ಲೇಷಣೆಗೆ ಕೇವಲ PE 
ನ್ಯೂಕ್ಲಿ ಯೊಟ್ಟೆ ಡ್‌ ಜೀವಸಂಶ್ಲೆ ಕ್ರೇಷಣೆಯ ಸಾಮಾನ್ಯ ರೂಪಗಳನ್ನು ರೂಪರೇಖೀಯ 
ನಾಗಿ "ಚಿತ್ರ 7 6 ರಲ್ಲಿತೆ ತೋರಿಸಲಾಗಿದೆ. 


ಕೈೊಸ್ಕೂಕ್ಲಿ ಯೊಟೈಡ್‌ಗಳ ಸಂಶ್ಲೇಷಣೆ 


ಜೀವಸಂಶ್ಲೇಷಣೆ ಮತ್ತು ಜೋಡಿಸಲಾದ "ಪರೈನ್‌ ಅಥವಾ Kes 
ಪ್ರತ್ಯಾಮ್ಲದ ಸಂಶ್ಲೇಷಣೆ. ಎಲ್ಲ ರೈಬೊನ್ಯೂಕ್ಲಿಯೊಟೈಡ್‌ಗಳ ಸಕ್ಕರೆ ಫಾಸ್ಟೇಟ್‌ 
ಉಳಿಕೆಯನ್ನು ಒಂದೇ ಪೂರ್ವರೂಪವಾದ ರೈಬೋಸ್‌- -5-ಫಾಸ್ಫೆ ೇಟ್‌ನಿಂದ 
ಪಡೆಯಲಾಗಿದೆ. ಪೈರೊಫಾಸ್ಟೇಟ್‌ ಸಂಬಂಧದಲ್ಲಿರುವ ಎರಡು 'ಧಾಸ್ಟೇ ಟ್‌ 
ಗುಂಪುಗಳು. ಸಕ್ಕರೆ ಫಾಸ್ಟ್ರೇಟ್‌ ಅಣುವಿನ 1ನೇ ಸ್ಥಾನಕ್ಕೆ ವರ್ಗಾವಣೆ ಹೊಂದುವುದರ 
ಮೂಲಕ ಈ ಕೈಬೋಸ್‌-5-ಫಾಸ್ಟ್ರೇಟ್‌ ಎಲ್ಲ ಸಂದರ್ಭಗಳಲ್ಲೂ ಅಧಿಕ 
ಫಾಸ್ಟಾರಿಲೀಕರಣಕ್ಕೊಳಗಾಗುತ್ತದೆ. ಇಲ್ಲಿ ATP ದಾತ ಆಗಿರುತ್ತದೆ : 


ಯಾವ ಒಂದು ನ್ಯೂಕ್ಲಿ ಯೊಟೈಡ್‌ದ ಸ ಸಂಶ್ಲೆ ೀಷಣೆಯೇ ಆಗಲಿ ಎರಡು ಪ್ರತ್ನೇಕ 


103 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಎದಿ 


ರೈಬೋಸ್‌-5 ಫಾಸ್ಟ್ರೇಟ ತ್‌(&ಿ170....5 ಫಾಸೊ ಶೀರೈಬೊಸಿಲ್‌-1. ಪೈರೊ 
ಘಾಸ್ಟೇಟ್‌--AMP 


ಸಾ ಕರ್‌ ಸ. ಕ ನಸ (PRPP) ಉತ್ಪನ್ನದ ರಚನೆಯು 


| ಸ್ನ 


ಇತ್‌ 


$000. _0-D-® 
H HA 
H H 


OH OH 


ಚತ್ರ ೪7: 56-ಫಾಸ್ಟೊ ರೈಬೋಸಿಲ್‌.]-ಫೈರೋಫಾಸ್ಫೇಟ್‌ನ ರಚನೆ, (8) ಫಾಸ್ಪೇಟ್‌ 
ಗುಂಪನ್ನು ತೋರಿಸುತ್ತದೆ, 


ಈ ರೈಬೋಸ್‌ ಸಾಧಿತವು, ಪುರೈನ್‌ ಮತ್ತು ಪಿರಿಮಿಡಿನ್‌ ನ್ಯೂಕ್ಲಿ ಯೊಟೈಡ್‌ 
ಗಳ ಜೋಡಣೆಯ ಪ್ರಾರಂಭವನ್ನು ಪ್ರತಿನಿಧಿಸುತ್ತದೆ. ಪೂರ್ಣವಾಗಿ ಬೇರೆಯಾದ 
ರಾಸಾಯನಿಕ ವಿಧಾನಗಳನ್ನು ಹೊಂದಿರುವ ಎರಡು ಪ್ರತ್ಯೇಕ ಜೀವಸಂಶ್ಲೇಷಕ 
ಮಾರ್ಗಗಳ ಮೂಲಕ ಎರಡು ವರ್ಗಗಳ ರೈಬೊನ್ಯೂಕ್ಲಿ ಯೊಟೈಡ್‌ ಗಳುಂಟಾಗುತ್ತವೆ, 
ಪೆಂಟೋಸ್‌ ಫಾಸ್ಟೆ ೇಟ್‌ನೊಂದಿಗೆ ಜೋಡಿಸಲಾದ ಪುರೈ ನ್‌ ಉಂಗುರದ ಕ್ರ ಮಬದ್ಧ 
ಜೋಡಣೆಯ ಹಡ" ಪುರೈ ನ್‌ ನ್ಯೂ ಕ್ಲ ಯೊಟ್ಟೆ ಡ್‌ಗಳು ಸಂಶ್ಲೆ ಹಿಸಲ್ಬ ಡುತ್ತ ವೆ; 
ತನ್ನ ಜೋಡಣೆಯುಂಟಾದ ಸಂತರ PRPP ಗೆ " ಜೋಡಿಸಲ್ಪ ಡುವ ಪಿರಿಮಿಡಿನ್‌ 
ಕೇಂದ್ರದ ಬೇರೆ ಜೋಡಣೆಯಿಂದ, ಪಿರಿಮಿಡಿನ್‌ ನ್ಯೂ ಕ್ಲಿ ಯೊಟೈೆ ಡ್‌ಗಳು ಸಂಶೇಷಿ 


ನಲಡುತವೆ 
ನಲ ಫಳ 


ಪುರೈನ್‌ ಮಾರ್ಗದಲ್ಲಿ (ಚಿತ್ರ 7.8). PRPP ಯು ಗ್ಲುಟಾಮಿನ್‌ನ ಒಂದು 
ನೊ "ಗುಂಪಿನ ವರ್ಗಾವಣೆಯಿಂದ ಅಮಿನೀಕರಿಸಲ್ಪಡುತ್ತದೆ. ಈ ಅಮೈ ನೊ 
ಜವ. ನೇ ಸ್ಥಾನದಲ್ಲಿರುವ ಪೈರೊಫಾಸ್ಟೆ "ಟ್‌ ಗುಂಪನ್ನು ಸ್ಥಾನಪಲ್ಲಟ ಮಾಡು 
ತ್ತದೆ... ಇದರಿ ಂದ ತಕ್ಷಣವೇ, ಕೊನೆಯ ' ಪುರೈನ್‌ ಉಂಗುರದ ಸಾರಜನಕ 
ಪರವಣಣುವಿನ ಮತ್ತು ಸಕ್ಕ ರೆ ಏಕಾಂಶದ ಮಧ್ಯೆ ಬಂಧವುಂಟಾಗುತ್ತ ದೆ. ಅನಂತರ 

ಮಂದಿನ ಶಂಕ ಗ್ರಾ ನಾಯ್‌ ಆ ಉತ್ಪನ್ನ ವರ್ತಿಸುತ್ತದೆ. ಅಂತಿಮವಾಗಿ 
ಇದು ಐನೊಸಿನಿಕ್‌ ಅಮ್ಲವನ್ನು ಉತ್ಪಾದಿಸ: ತ್ರದೆ. ಈ ಮಧ್ಯ ವರ್ತಿ ಯು ಜೀವ 
ವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಯ ಕವಲಿನ ಬಿಂದುವಿನಲ್ಲಿರು 
ದೆ: ಭಿನ್ನ ವಾಡ ಪ್ರತಿಕ್ರಿಯೆಗಳಿಂದ ಎರಡು ಮುಖ್ಯ ಪುರೈನ್‌ ಮೋನೊನ್ಮೂ 
ಕ್ಲಂ ಯೊಟೈಡ್‌ಗಳಾದ AMP ಮತ್ತು GMP (ಗ್ವಾ ನೊಸಿನ್‌ ಮೊನೊಫಾಸ್ಟೇಟ್‌ 


i] 


ರೂಪಗಳಾದ 87೫ ಮತ್ತು ೦7೫ ಗಳಾಗುತ್ತವೆ. 


ಪಿರಿಮಿಡಿನ್‌ ಮಾರ್ಗದಲ್ಲಿ (ಚಿತ್ರ 7.9), ಒಂದು 
ಆಸ್ಸಾರ್ರೇಟ್‌ ಮತ್ತು ಕಾರ್ಬಮೈಲ್‌ ಫಾಸ್ಪೇಟ್‌ಗಳ ನಡುವಣ 7 
ಪಿರಿಮಿಡಿನ್‌ ಉಂಗುರದ ರಚನೆ ಪ್ರಾರಂಭವಾಗುತ್ತದೆ 
ಉಂಗುರವು ಪೂರ್ಣವಾಗುತ್ತದೆ ಮತ್ತು ಡೈಪೈಡ್ರ್ರೋಸರಟೀಟ್‌ 
ಯಾಗುತ್ತದೆ. . ಇದು ಒರಟೇಟ್‌ ಎಂಬ ಪಿರಿಮಿಡಿನ್‌ ಆಗಿ ಅಪಕರ್ಷಿತವಾಗುತ್ತದೆ. 
ಪೈರೊಫಾಸ್ಟೇಟನ್ನು ತೆಗೆದು ಹಾಕುವುದರಿಂದ, ಒರಟೇಟ್‌ ೧೫೧೧ ಯೊಂದಿಗೆ 
ಜೊತೆಗೂಡುತ್ತದೆ. ಹೀಗೆ ಒಂದು ಪೂರ್ವರೂಪ ಉಂಟಾಗುತ್ತದೆ. ಈ ಪೂರ್ವ 
ರೂಪದಿಂದ ಪಿರಿಮಿಡಿನ್‌ ಮೋನೂನ್ಯೂಕ್ಲ್ಷಿಯೊಟೈಡ್‌ ಆದ ಯರಿಡಿಕ್‌ ಅವ ೨೭ 
(ಯುರಿಡಿನ್‌ ಮೋನೊ ಫಾಸ್ಟೇಟ್‌, UNP ಎಂದೂ ಶರೆಂ 
ಉಂಟಾಗುತ್ತದೆ. ಮುಂದಿನ ಫಾಸ್ಟ್ರಾರಿಲೀಕರಣಗಳು. ಯರ 
(UTP) ಉತ್ಪಾದನೆಗೆ ಕಾರಣವಾಗುತ್ತವೆ; ಇದು ಅಮಿನೀ A 
ಸೈಟಿಡಿನ್‌ ಟ್ರೈಫಾಸ್ಟ್ರೇಟ್‌ ಆಗುತ್ತದೆ (CTP). UTP ಮತ್ತು CTP ಗಳು RNA 
ಯ ಅತಿಸಮೀಪ ಮಧ್ಯವರ್ತಿಗಳು. ಈಗಾಗಲೇ ತಿಳಿಸಿದಂತೆ ಎಫ ನಾಲ್ಕು 
ರೈಬೊನ್ಯೂಕ್ಲಿಯೊಟೈಡ್‌ ಟ್ರೈಫಾಸ್ಟೇಟ್‌ಗಳಾದ ATP-GTP,UTP ಮತ್ತು CIP 
ಗಳು ಮುಕ್ತಸ್ಥಿತಿಯಲ್ಲಿ ಜೀವದ್ರವ್ಯಪರಿಣಾಮಕ್ರಿಯೆ ಆಥವಾ ಚಯಾಪಚಯ 


$ y 


ಕಾರ್ಯಗಳನ್ನು ಕೂಡ ನಡೆಸುತ್ತವೆ. 





ಓ್ಲ 


ET RS 
NETS 2) 





ಡಿ ಅಕ್ಸಿಕೈಬೋನ್ಯೊಕ್ಲಿಯೊ ಟೈಡ್‌ಗಳ ನಂಕ್ಲೀಷಣೆ 


DNAಯ ಜೀವ ದ್ರನ್ಯಪರಿಣಾವುಕ್ರಿಯೆ ಅಥವಾ ಚಯಾಪಚಯತ್ರಿ೨೨ 
ಪೂರ್ವರೂಪಗಳು, ನಾಲ್ಕು ಡೀಆಸ್ಸಿರೈಬೋನ್ಯೂಕ್ಷಿಯೊಟ್ಟೈಡ್‌ಗಳಾಗಿವೆ. dNTP 
ಚಿಕ್ನೆಯನ್ನು ಡೀಆಕ್ಸಿರೈಬೊನ್ಯೂಕ್ಲಿ ಯೊಸೈಡ್‌ ಟ್ರೈಫಾಸ್ಟ್ರ ಟನ್ನು ಪ್ರತಿನಿಧಿಸಲು 
ಉಪಯೋಗಿಸಿದರೆ, ಆ ನಾಲ್ಕು ಡಿಆಕ್ಸಿರೈಬೋನ್ಯೂಕ್ಲಿಯೊಟೈಡ್‌ಗಳನ್ನು 6410. 
dGTP, 6087 ಮತ್ತು 6778 ಗಳೆಂಬ ಚಿಹ್ನೆಗಳಿಂದ ಗುರುತಿಸಬಹುದು. ಆವು 
ಕ್ರಮವಾಗಿ ಅಡಿನೊಸಿನ್‌, ಗ್ವಾನೊಸಿನ್‌, ಸೈಟಿಡಿನ್‌ ಮತ್ತು ಥೈಮಿಡಿನ್‌ ಎಂಬ 
ನ್ಯೂಕ್ಲಿಯೊಟೈಡ್‌ಗಳನ್ನು ಹೊಂದಿವೆ. dATP, 40110, 6078ಗಳ ಪ್ರತ್ಯಾಮ್ಲ 
ಗಳು ಹೀಗ್ಕೆ ಅದಕ್ಕೆ ಅನುಗುಣವಾದ ರೈಜಬೊನ್ಯೂಕ್ಲಿಯೊಟೈಡ್‌ಗಳಾದ ೩18 
೮7೫ ಮತ್ತು €7TPಗಳೆ ಪ್ರತ್ಯಾಮ್ಲಗಳನ್ನು ಹೋಲುತ್ತವೆ. ಅನುಗುಣವಾದ 
ರೈಬೊನ್ಕೂಕ್ಲಿಯೊಟೈಡ್‌ಗಳಲ್ಲಿರುವ ಪೆಂಟೋಸ್‌ ಗುಂಪಿಸ ನೇರ ಅಪಕರ್ಷಣೆ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯ: ಬಂಧೆ 


104 ಆ 
ಗ್ಲುಟಾಮಿನ್‌ ಗಟಾಮಿಕ್‌ ಅದ್ದು 
PAB: ribose-5-(P) ತ ಸಾವನ NH,-1-ribose-5-(P) 
5 - ಘಾಸ್ಟ್ರೋರೈಬೊಸಿಲ್‌ pr 5 - ಫಾಸ್ಫೋರೈಬೊಸಿಲ್‌ ಅಮಿನ್‌ 
ಪೈರೊಫಾಸ್ಟೇಟ್‌ ofthe 
| ATP 
ಕ 
0=C-—NH 
ilbose-5®) 
ಗ್ಲೈಸಿನಾಮೈಡ್‌ ಕ್ರ ಬೊಟೈಡ್‌ 
* ಭಾಗ 
ಗ್ಲುಟಾಮಿನ್‌...[ ಳಾ 
ಗ್ಲುಟಾಮಿಕ್‌ ಆಮ್ಲ. 
ಶಿ ೫೧-೫೫-೮4೧೦ 
KN” SN A ತ 
PSS 
ರೈಬೋಸ್‌- 5-9 ribose-5(P) 
ಅಷ್ಟುನೊ ಇಮಿಡಜೋಲ್‌ ಸಾನಿಕ್‌ ಲ್‌ ಗ್ಲೈಸಿನಾಮೈಡ್‌ ರೈಬೊಟೈಡ್‌ 


ಆಸ್ಪಾರ್ಟಿಕ್‌ ಆಮ್ಲ [೦0 
ಫ್ಯೂಮೂ ರಿಕ್‌ ಅಮ ATP 
ಆ. 
೧ 


ಆ | ಘಿ 





"ಇ ಕೈಬೋಸ್‌- 5.9 ವೆ 5-9 
ಅಮ್ಮೆ Senki ಆಸ್ಪಾರ್ಟಿಕ್‌ ಹೈಪೊಕ್ಗಾ 
ಕಾರ್ಬಕ್ಸಮೈಡ್‌ ರೈಜೊಟೈಡ್‌ yf NH, ಬ ಕೈಜೊನ್ಯೂಕ್ಷ್ಮಿಯೊಟ್ಟೈಃ 
{AICAR) ಫ್ಯೂಮೂರಿಕ್‌ ಆಮ್ಲ Am 


NH, 


ಶ್‌ ಹಸ 


| | 
ರೈಬೋಸ್‌- 5.9) ಶೈಬೋಸ್‌- 54 
ಅಡಿನಿಲಿಕ್‌ ಆಮ್ಲ (AMP) ಗ್ವಾನಿಲಿಕ್‌ ಅಮ್ಲ (GMP) ೩ 


ಚಿತ್ರ 7.8 ; ಪುರೈನ್‌ ನ್ಯೂಕ್ಲಿಯೊಟೈಡ್‌ಗಳ ಸಂಶ್ಲೇಷಣೆ 


ಆ ಇದಂ — ಹ] 2೨ 
ಯಿಂದ, ಈ ಮೂರು ಡಿಆಕಿ ರೆ,ಬೊ 
~ 


ಯಾ” 
ಜಾ ; waa 
ಆಪಕರ್ಷಣೆಗಳು ಡೆಫಾಸೆ 


ಗ್ಲುಟಾಮಿನ್‌ ಗ್ಲುಟಾಮಿಕ್‌ ಆಮ್ಲ 





ಈ \ 7 ವ 
Co, ಸ್‌ NH.CO0.(P) ಇ 
| ಸ್ಟ 
ATP ADyp ಕಾರ್ಬ ಮ್ಳ ' 
\ ಫಾಸ್ಪೇಟ್‌ 


105 
೩ ಗಿವೆ ಓಕೆ ತ್‌್‌ ಗೆ 
ಕ್ಲಿಯೊ ಟೈಡ್‌ಗಳು ಸಂಶ್ಲೇಷಿಸಲ್ಪಡುತ್ತವೆ 
ಾಸ್ನೇರ್ಟ್‌ಗಳ ಮಟ್ಟದಲ್ಲಿ ಉಂಟಾಗುತ್ತವೆ. [ಉದಾ : 
ರ್ಷಣೆ ಹೊಂದಿದ ಅಂತ್ಯ ಪದಾರ್ಥವು 
ರ್ಬ್‌ಕ್ಯಮ್ನು wi fer 
KT ಪ್‌ 2 
"HN COOH 
ಕಾರ್ಬನೈಲ್‌ 


ಆಸ್ಟಾ ರ್ಟಿಕ್‌ ಆಮ್ಲ 


“MO 





ಸೆ ಘಃ ತ 
5. ಫಾಸ್ಟ್ರೋರೈ ಬೊಸಿಲ್‌ 4 ಷಾ 
CaN Pd 
ವೈರೊಫಾಸ್ತೀಟ. ೮ N” ~cooH NH 


hans 
OH 
ಹಿ 





ಗ ಹಾ 
| 
ಓ 
ತೆ ೮ ™N”  ~COOH 
ಶೈಬೋಸ್‌- 5 ಈ 
ಜಾ 
NCH NH, 
ಹ ದ್‌ 
ಈ” kd 
ಕೈಜೋಸ್‌-ಈ-ಈ-ಈ 


ಸೈಟಿಡಿನ್‌ ಟ್ರಿ ಫಾಸ್ಫೇಟ್‌ (CTP) 


ಒರಾಟಿಕ್‌ ಆಮ್ಲ 


ಡೈಹೈಡ್ರ್ರೋಒರಾಟಿಕ್‌ ಅನ್ನ 


DH 


¢ 


i 
oy 


ಶೈಬೋಸ್‌ -5.) 
ಯುರಿಶಿಲಿಕ್‌ ಅಮ್ಲ 


2) 


“N 


ರೈಬೋಸ್‌ 5-)-(-() 


ಯುರಿಡಿನ್‌ ಟ್ರಿಫಾಸ್ಟೇಟ್‌ (VTP) 


ಚಿತ್ರ: 7.9 : ಪಿರಿಮಿಡಿನ್‌ ನ್ಯೂಕ್ಲಿ ಹೊಟೈಡ್‌ಗಳು ಜೀವಸಂಶ್ಲೇಷಣೆ 


NADPH ಆಗಿರುತ್ತದೆ. ಇದರಿಂದ ಜುಣಕಣಗಳು, ಪ್ರೊ 


ಮೂಲಕ ವರ್ಗಾವಣೆಹೊಂದುತ್ತವೆ, 


ಶ್ರೀಟೇನ್‌ ವಾಹಕದ 


106 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಥೈಮಿಡಿನ್‌ ಡಿಲಕ್ಸಿರೈ ಬೋನ್ಯೂಕ್ಲಿಯೆ _ಯೊಟ್ಟೆಡ್‌ ಉಂಟಾಗುವಿಕೆಯಲ್ಲಿ, ಪ್ರ 
ಕ್ರಿಯೆಗಳ ಇನ್ನೊ ೦ದು ಅಧಿಕ ಕ್ರ ಮವಿರುತ್ತ ದೆ. ಇದರಲಿ 60೧೫ ನ ಸೈಟೆಡಿನ್‌ 
codes dTDP ಯ ಥೈ ಮಿಡಿನ್‌ ಉಳಿಕೆಯಾಗಿ ಪರಿವರ್ತಿತಗೊಳ್ಳು ತ್ತದೆ. 


- 


ಧು ಎತ ಕ್ಮತ್ರ 
ಸ + NADPH, ——— 
\H 0 

OH OH 


(B-0—CH, OR 


ಚ ಬ + HO + NADP 


OH ಗ 
ಚಿತ್ರ 7.10 : ಅನುಗುಣವಾದ ನ್ಯೂಕ್ಲಿ ಯೊಚೈಡ್‌ಗಳಿಂದ ಡೀಜಕ್ಸಿಲ್ಗಿ ಕೈಬೋನ್ಯ್ಯೂಕ್ಲ್ಮಿ ಯೋಟೈಡ್‌ 
ಗಳ ಉಂಟಾಗುವಿಕೆ ಪುರೈನ್‌ ಅಥವಾ ಪಿರಿವಿಡಿನ್‌ ಉಳಿಕೆಯನ್ನು R ಪ್ರತಿನಿಧಿಸುತ್ತದೆ, 

0 ನ ಕೊಟ್ಟೆಡ್‌ ಡೆಫಾಸೇಟ್‌ಗಳ 
[ಚಿತ್ರ 7.10 (b)]. ಅನಂತರ ಡಿಆಕ್ಸಿನ್ಯೂಕ್ಲಿಯೊ ಟೈಡ್‌ ಡೈಫಾಸ್ಟೇಟ್‌ಗಳು 
ಫಾಸ್ಟಾರಿಲೀಕರಣಕ್ಕೊಳಗಾಗಿ ಅನುಗುಣವಾದ ಟ್ರೈಫಾಸ್ಟೇಟ ಟ್‌ಗಳನ್ನುಉತ್ಪಾದಿ 
ಸುತ್ತವೆ. 


ಅಮ್ಫೈನೊ ಆಮ್ಲಗಳ ಸಂಶ್ಲೇಷಣೆ 


ಪ್ರೋಟೀನ್‌ಗಳ ಸಂಶ್ಲೆಷಣೆಗೆ, 18 ಅಮೈನೊ ಆಮ್ಲಗಳ ಮತ್ತು ಎರಡು 
ಅಮೈಡ್‌ಗಳ ಅವಶ್ಯಕತೆಯಿದೆ. ಕೇವಲ ಒಸ್ಸಿಡಿನ್‌ ಎಂಬ ಒಂದು ಅಮೈನೊ 
ಆಮ್ಲವು ಪೂರ್ಣವಾಗಿ ಬೇರ್ಪಟ್ಟ ಜೀವಸಂಶ್ಲೇಷಕ ಮೂಲವನ್ನು ಹೊಂದಿದೆ. ಇತರ 
19 ಸಂಯುಕ್ತಗಳನ್ನು ಕವಲೊಡೆದ ಜೀವಸಂಶ್ಲೇಷಕ ಮಾರ್ಗಗಳ ಮೂಲಕ 
ಸಾವಕಾನ್ಯವಾಗಿ ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯ 
ಪೂರ್ವ ರೂಪಗಳಿಂದ ಪಡೆಯಲಾಗಿದೆ. ಜೀವ ಸಂಶ್ಲೆ! €ಷಕ ಮೂಲವನ್ನು ಗಮನ 
ದಲ್ಲಿಟ್ಟುಕೊಂಡು, ಇವುಗಳನ್ನು ಒಟ್ಟು ಐದು "ಕುಟುಂಬ'ಗಳಾಗಿ ವರ್ಗೀಕರಿಸ 
ಬಹುದು. ಇದನ್ನು ಕೋಷ್ಟಕ 7. 2 ರಲ್ಲಿ ತೋರಿಸಲಾಗಿದೆ. ಇದರಲ್ಲಿರುವ 
ಮಾರ್ಗಗಳ ಸಾರಾಂಶವನ್ನು ಗಮನಿಸೋಣ. 


ಗ್ಲುಟಾಮೇಟ್‌ ಕುಟುಂಬದ ಎರಡು ಪದಾರ್ಥಗಳಾದ ಗ್ಲುಟಾಮೇಟ್‌ 
ಮತ್ತು ಅದರ ಅನುಗುಣ ಅಮೈಡ್‌ ಆದ ಗ್ಗುಟಾಮಿನ್‌ಗಳ ಮೂಲಗಳನ 
ಈಗಾಗಲೇ ಚರ್ಚಿಸಲಾಗಿದೆ. - 


ಜೀವಿಗಳ ಜೀವದ್ರವ, ಜೀವಸಂಶ್ಲೇಷಣೆ 107 


ಕೋಷ್ಟಕ 7.2 ಅಮ್ಫನೊ ಆನ್ಲುಗಳ ಜೀವಸಂಶ್ಲೇಷಣೆ 


ಪೂರ್ವ ರೂಪಗಳು ಉತ್ಪ ನ್ನ್ನ ಗಳು 
ಗು ಟಾಮಿನ್‌ 
“ಗು ಟಾಮೇಟ್‌ 
ಊ-ಕೀಟೊಗ್ಗುಟಾರೋಟ್‌ ಗ್ಗ ಟಾಮೇಟ್‌ fed | ಕುಂಬ” 
(ತ್ರಾಲಿನ್‌ J 
೨ ಆಸ್ಬಾರಾಜಿನ್‌ ) 
ಕ ] 
| ಮಿಥಿಯೊನಿನ್‌ ಗ “ಅಸಾ ರೆ «ಟ್‌ 
ಆಕ್ಸಾಲಸಿಟೇಟ್‌೨ಆಸ್ಪ್ರಾರ್ಟೇಟ್‌ ಶಿ -್‌ಧ್ರಿಯೊನಿನ್‌ | ಕುಟುಂಬ 
| ಅ ಐಸೊಲ್ಯೂಸಿನ್‌ (ಭಾಗಶಃ) 
ಲೈಸಿನ್‌ (ಭಾಗಶಃ) 1} 
ಅ ಫಿನೈಲ್‌ ಅಲನೀನ್‌ (ಭಾಗಶಃ) ] 
ಸ್‌ ವ್‌ ಇ hc 
ಾಸ್ಟ್ರೋ ಇನಾಲ್‌ ಪೈರುವೇಟ್‌ -.- (ಟ್ಟ ರೊಸಿನ್‌ (ಭಾಗಶಃ) | “ಆರ್ಯೊಮ್ಯಾಟಿಕ್‌ 
ಎರಿಕ್ರೋಸ್‌.4-ಫಾಸ್ಟ್ರೀಟ್‌ ಷಾ pa ಕು ಟುಂಬ” 
ಎ.ಟ್ರಿಪ್ಪೊಫ್ಕಾನ್‌ (ಭಾಗಶಃ) 
ಎಗ್ಗ್ಲೈಸಿನ್‌ “ಸೆ 
3-ಫಾಸ್ರ್ರೋಗ್ಲಿ ಸೆರೇಟ್‌ ಸೆರೈನ್‌ ( Ks 
ಸಿಸಿ ಕುಟುಂಬ” 
೨ ಅಲನೀನ್‌ ನ 
sf 
ಪೆರ:ವೇಟ್‌ | ew ಹ ಫೈರುವೇಭ 
೪ ( | ಕುಟುಂಬ" 
= ಲ್ಯೂಸಿನ್‌ (ಭಾಗಶಃ) J 
ಫಾಸ್ಟೋ ರೈಬೋಸಿಲ್‌ 
ಪೈರೊ ಫಾಸ್ಟೇಟ್‌ ೬ ATP - ಹಿಸ್ಪಿಡೀನ್‌' (ಭಾಗಶಃ) 


6. : ಎಲ್ಲ ಪೂರ್ವಕೇಂದ್ರೀಯ ಮತ್ತು ಕೆಲವು ನಿಜಕೇಂದ್ರೀಯ ಸಂಘಟಿತ ಜೀವಿಗಳಲ್ಲಿ, 
ಲೈಸಿನ್‌ ಒಂದು ಪರ್ಯಾಯ ವಿಧದಲ್ಲಿ ಪಡೆಯಬಹುದ.(ಪಠ್ಯಪುಸ್ತಕ ನೋಡಿರಿ), 
1-ಕೀಟೊಗ್ಗು ತ್ಯೆ... ರಳ ಸೇರಿಕೆಗಳಿಂದ ಇವೆರಡೂ ಸಂಶ್ಲೇಷಿಸ 
ಲ್ಪಡುತ್ತದೆ. ಗ್ಲುಟಾವೆ ಸುಟುಂಬದ ಇನ್ನೆರಡು ಪ್ರತಿನಿಧಿಗಳಾದ ೭-ಪ್ರ್ರೋಲಿನ್‌ 
ಮತ್ತು -ಆರ್ಜಿನೈ ನ್‌ಗಳನ್ನು ಗ್ಲುಟಾವೆ ಮೇಟ್‌ ನಿಂದ ಭಿನ್ನವಾಗುವ ಮಾರ್ಗಗಳಿಂಹ 
ಪಡೆಯಲಾಗಿದೆ. 


ಆಸ್ಟ್ರಾರ್ಫೈಟ್‌ ಕುಟುಂಬದ ಜನಕ ಅಮೈನೊ ಆಮ್ಲವಾದ 1-ಆಸ್ಪಾರ್ಬೇಟ್‌ 
ಆಕ್ಸಾಲಸಿಟೇಟ್‌ನ ಟ್ರಾನ್ಸ್‌ ಅಮಿನೀಕರಣದಿಂದ ಜನ್ಮತಾಳುತ್ತದೆ. ಗ್ಲುಟಾ 
ಮೇಟ್‌ನಿಂದ ಗ್ಲುಟಾಮಿನ್‌ ಉತ್ಪತ್ತಿಯಾಗುವ ಪ್ರತಿಕ್ರಿಯೆಯನ್ನು ಹೋಲುವಂತಹ 
ರೀತಿ ಅದು ಮುಂದೆ ಅಮಿನೀಕರಿಸಲ್ಪಟ್ಟು, ಅಮೈಡ್‌ ಆಸ್ಪಾರ್ಜಿನನ್ನು 


108 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧೆ 


ಉತ್ಪಾದಿಸುತ್ತದೆ. ಈ ಕುಟುಂಬಕ್ಕೆ ಸೇರುವ ಇತರ ಅವೆ ಮೈನೆ 


ಕವಲೊಡೆದ ಮಾರ್ಗದ ಮೂಲಕ ಉಂಟಾಗುತ್ತವೆ (ಚಿತ್ರ 7.12). 
ಪ್ರಾರಂಭದ ಸಾಮಾನ್ಯ ಹಂತಗಳು ಯಾವುದೆಂದರೆ : ಆಸ್ಟಾರ್ಬೇಟ್‌ ನ ಫಾಸಾರಿಲೀ 
ಕರಣ ಮತ್ತು ಆಸ್ಟಾರ್ಟಿಕ್‌ ಸೆಮಿಲಲ್ಲಿ ಹೈಡ್‌ ಆಗಿ ಆಸ್ಪಾರ್ಟೆ 


HOOC—CH—CH,— ಕ ೭೧011 
೬- ಕೀಟೋಗು ನಕ ಅವ್ಲು 


ಟ್‌ NH. 
Roc cH— Lh Coon ಅಸಿಟೆಲ್‌ $- CA 


ಸಹಿ ಓ- ಗ್ಹುಟಾಮಿಕ್‌ ಅಮ್ಲು ks ತ 
ನ್‌ N~- ಅಸಿಟ್ಟೀಲ್‌ ಗ್ಲುಟಾಮಿಕ್‌ ಆಮ್ಲ 
NAMM, 
ME, EES. ತೂ 84001, | 


& ಗ್ಲುಟಾಮಿತ್‌ AT NHAC 
NH, OHC—CH—CH—CH- COOH 
೬ - ಅಸಿಟೆಲ್‌ ಗ್ಲು ಟಾಮಿಕ್‌ ಸೆಮಿಅಲ ಹಡ” 
11-(2೧11 ಬ ಗ್ಗ ತ 
ಗಾವ್‌ ನಮ ಸೆಮಿಲಲ್ಲಿ ಪೈಡ್‌ ಟ್ರಾನ್ಸ್‌ ಅಮಿನೀಕರಣ 
110 


H,NCH—CH—CH,— du-coon 


N - ಆಸಿಟೆಲೋರ್‌ನಿಫೈನ್‌ 
HS [fe ಅಸಿಟೇಟ್ಸ್‌ 
a ಹ 

ತ್‌್‌ 


TT 


[wore L- ಆರ್ನಿತ್ರೆನ್‌ 
yp: 
NL 
4 ~~ {P) 
eH Pi ಕಾರ್ಬಮೈಲ್‌ ಘಾಸ್ಟೇ 
1 -ಫೋಲಿನ್‌ { pe 
NH —C—NH-CH~—CH,—CH—CH-COOH 
1 - ಸಿಟ್ರುಲ್ಲಿನ್‌ 
ಆಸ್ಪಾರ್ಟಿಕ್‌ ಆಮ್ಲೆ , ಪ್ಯೂಮಾರಿಕ್‌ ಆಮ್ಲ 
NH NH, 
NHC NUCH CH CH CH-COOH 
1 - ಅರ್ಜಿನೈನ್‌ 


ಚಿತ್ರ 7.11 ; ಗ್ಗ ಟಾಮೇಟ್‌ ಕುಟುಂಬದ ಅಮೈ5ಇಆಮ್ಲಗಳ ಜೀವಸಂಶ್ಲೇಷಣೆ 
ಅಪಕರ್ಷಣೆ, ಬಹುಪಾಲು ಜೀವಿಗಳಲ್ಲಿ ಈ ಜಾಗದಲ್ಲಿ ಮೊದಲನೆ ವಿಭಾಗವು. 
ಉಂಟಾಗುತ್ತದೆ, ಒಂದು ಕವಲು 1-ಲೈಸಿನ್‌ಗೆ ದಾರಿಮಾಡಿಕೊಡುತ್ತದೆ; ಇನ್ನೊಂದು 
1-ಮಿಥಿಯೊನಿನ್‌ ಮತ್ತು 1-ಥ್ರ್ರಿ 'ಯೊನಿನ್‌ಗಳಿಗೆ ದಾರಿ ಮಾಡಿಕೊಡುತ್ತದೆ. 
1-ಐಸೋಲ್ಯೂಸಿನ್‌ನ ಸಂಶ್ಲೇಷಣೆಗೆ ಕೂಡ, 1-ಥ್ಹಿಯೊನಿನ್‌ (ಭಾಗಶಃ) ಸಹಾಯ 
ಮಾಡುತ್ತದೆ. 


ಆಸ್ಪಾರ್ಟಿಕ್‌ ಸೆಮಿಅಲ್ಲಿ ಹೈಡ್‌ನಿಂದ 1-ಲೈಸಿನ್‌ವರೆಗೆ ಉಂಟಾಗುವ ಪ್ರತಿ 
ಕ್ರಿಯೆಗಳ ಕ್ರಮ ಎಲ್ಲ ಪೂವ ಕೇಂದ್ರೀಯ ಜೀವಿಗಳ, ಕೆಲವು ಜಲಚರ ಫೈಕೊ 


ಸೂಕ್ಷ ಒಜೇವಿಗಳ ಜೀವದ್ರವ್ಯ... ಜೀವಸಂಶ್ಲೇಷಣೆ 109 


ಮೈಸೀಟ್‌ಗಳ ಹಸುರು ಪಾಚಿಗಳ ಮತ 
ಬ 
ಕೆಲವು ನಿಜಕೇಂದ್ರೀಯ ಸಂಘಟಿತ ಜೀವಿಗಳು ಬಹುಪಾಲ 
ನ್‌ ಸ 
ವ 


ವ್ಯ ಗ — 
ತಿಯಾಗಿದಿ. ಅದರೂ 
I RT 
₹0ಧ್ರ_ ಗಳು ಖಲ 


ನು) ೫ 

ಇ Ud 

ತಂತ್ತವಾಡ ಮಾರ್ಗದಿಂದ 
ಗತೆ: 


| 
ಇ “ಜಮ್‌ 
ಟ್ರಾನ್ಸ್‌ ಅಮಿನೀಕರಣ 
NK 
HOOC—CH—LH—-CoOH ತ ಕ ಗೂ 
1 - ಆಸ್ಪಾರ್ಟಾ' ಅಷ್ಟು ಗ್‌, NCC CHOON 
[aw 4 - ಆಸ್ಪರಜಿಸ್‌ 


p 
ADP 
NH, 


OCH—CH HCOOH ————L- ಲೈಮ್‌ 
ಅಸ್ಪಾರ್ಟಿಕ್‌ ಸೆಮಿಆಲ್ವಿ ಹೈಡ್‌ 
NADPH, 
NH, 


HOCH, ~CH,—LH-COOH 


ಹೋಮೋಸಿರೈನ್‌ 
5 ia A 


lam 


ಚಿತ್ರ 7.12: ಆಸ್ಪಾರ್ರೇಟ್‌ ಕುಟುಂಬದ ಅವೈ 


ನೊ ಅವ್ಲುಗಳ ಜೀವಸೆಂಶ್ಲೆ *ಪಣೆ 
ಸಂಶ್ಲೇಷಿಸುತ್ತವೆ (ಚಿತ್ರ 7.14). ಈ ಜೀವಿಗಳಲ್ಲಿ ಲೈಸಿನ್‌. ಶಸ್ಪಾರ್ಲೇಟ' 
ಕುಟುಂಬದ ಸದಸ್ಯವಾಗಿರುವುದಿಲ್ಲ ಇದುವ ಹಿ 

ಸಂಶ್ಲೇಷಕ ಮುಖ್ಯ ಪ್ರತಿಕ್ರಿಯೆಗಳ ಅವಶ್ಯ ಏಕತೆಗೆ ಇದೊಂದು ಮಖ್ಯ 
ಏನಾಯಿತಿಯಾಗಿದೆ. 


ಆಸ್ಪ್ರಾರ್ಟಿಕ್‌ ಸೆಮಿಟಲ್ಲಿ ಹೈಡ್‌ಗಳಿಂದ ಲೈಸಿನ್‌ನ ಜೀವಸಂಶ್ಲೇಷಣೆಯಲ್ಲಿ, 
ಡೈಅಮೈನೊಪಿಮೆಲಿಕ್‌ ಆಮ್ಲದ 11, ಮತ್ತು ಮೆಸೊ.ಸಮತಯಗಳು ಉಪಾಂತ 
ಮಧ್ಯವರ್ಶಿಗಳಾಗಿ ವರ್ತಿಸುತ್ತವೆ. ಈ ಎರಡು ಅಮೈನೊ ಆಮ್ಲಗಳು ಪ್ರೋಟೀನ್‌ 


ಗಳಲ್ಲಿ ಎಂದಿಗೂ ಸೇರದಿದ್ದರೂ, ಅವು ಹಲವಾರು ಪೂರ್ವಕೇಂದ್ರೀಯ ಜೀವಿಗಳ 
ಕೋಶಭಿಕ್ತಿಯ ಮುರೈನ್‌ ಅಂಶದ ಪೂರ್ವರೂಪಗಳಾಗಿವೆ. ಹಸುರು ಪಾಚಿಗಳಲ್ಲಿ ಮತ್ತು 


110 ಸೂಕ್ಷ ಒ್ರಜೇವಿಗಳ ಜಿ ಜೀವದ್ರ ಗ ರಗಳ 


ಸ್ಯಗಳಲ್ಲಿ ಆಪರೂಪವಾಗಿ ಜೀವಸಂಶ್ಲೇಷಕ ಮಧ್ಯ ವರ್ತಿಗಳಾಗಿವೆ. 
ಕೇವಲ wg ರ್ವಕೇ:ದ್ರೀಯ ಜೀವಿಗಳಲ್ಲಿ ಕೋಶದ ಒಂದು ಮ ಕಂಡು 


ಬರುವ ಇನ್ನೊಂದು ಪದಾರ್ಥನಾದ ಡೈಪಿಕೊಲಿನಿಕ್‌ ಆಮ್ಲ ವನ್ನು ಈ ಮಾರ್ಗ 


ದಿಂದ ಪಡೆಯಲಾಗಿದೆ ; ಇದು ಬೀಜಕಣ ಉತ್ಪಾದಕ ಯುಬ್ಯಾಕ್ಟೀರಿಯಾಗಳಲ್ಲಿ 


Nh 
OCH ೧೧೫ ou-lL-coon 
ಆಸ್ಚಾರ್ಟಕ್‌ ಸೆಮಿಅಲ್ಲಿ ಹೈಡ್‌ ಪ್ಲೆರುದಕ್‌ ಅವ್ಲ 
ಆ ಗ 


ರ್‌ 


ಪೈಜೃಡ್ರೊ *ಡೈಪಿಕೊಲಿನಿಕ್‌ ಆಮ್ಲ 
| HADI 


( 


coon 
ಚಿಬ್ರ ಹ್‌ ಲೂ ಕೊ ONE ಅಮ್ಮೆ 


| ಸಾಸಿರ. -5-CoA 
೧ Ni, 
HOOC—LACH 3-000 
} 
| 


೩ ೫ 


೫ -೧೧೦೫ 


100೮: (ಕ್ಕ 
LL - ಡೈಲಮೈನೊ ಪಿಮೆಲೀ್‌ ಅಮ್ಲು 


ಚಿತ್ರ: 7.13 ಆಸ್ಚಾರ್ಬೇಟ್‌ ಮಾರ್ಗದ ಲೈಸಿನ್‌ ಕವಲು 
ಆಂತೆರ್ಬೀಜಕಣದ ಒಂದು ಮುಖ್ಯ ಅಂಶವಾಗಿದೆ (20ನೇ ಅಧ್ಯಾಯ ನೋಡಿರಿ). 
ಪೂರ್ವಕೇಂದ್ರೀಯ ಜೀವಿಗಳಿಗೆ, ಹೀಗೆ, ಲೈ ಸಿನ್‌ ಸಂಶ್ಲೇಷಣೆಯಲ್ಲಿನ ತನ್ನ 
ಪಾತ್ರ ದೊಂದಿಗೆ, ಲ್ಫೈ ಸಿನ್‌ ಮಾರ್ಗದ ಜೀವಸಂತ್ಲೆ ಇ ಪಾತ್ರ ಗಳಿವೆ (ಚಿತ್ರ 7. 15). 


ಮೂರನೆ ಮುಖ್ಯ ಕುಟುಂಬವಾದ ಆರೋಮ್ಯೂಟಿಕ್‌ ಕುಟುಂಬದಲ್ಲಿ, 
ಮೂರು ಆರೋಮ್ಯಾಟಿಕ್‌ ಅಮೈನೊ ಆಮ್ಲಗಳಾದ 1-ಟೈರೊಸಿನ್‌,1-ಫಿನೈಲ್‌ 
ಅಲನೀನ್‌ ಮತ್ತು 1.-ಟ್ರಿಪ್ಪೊಫ್ಕಾನ್‌ಗಳು ಉತ್ಪನ್ನಗಳಾಗಿವೆ (ಚಿತ್ರ 7.16) 
ಇವುಗಳಸಂಶ್ಲೇಷಣೆಯು ಫಾಸ್ಟ್ರೋಇನಾಲ್‌ ಪೈರುವೇಟ್‌ ಮತ್ತು ಎರ್ರಿಥ್ರೋಸ್‌ 
-4-ಫಾಸ್ಟೇಟ್‌ಗಳು ಬಂದಾಗುವುದರಿಂದ ಸ ್ರಾರಂಭವಾಗುತ್ತದೆ. ಇದರಿಂದ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ಜೀವ ಸಂಶ್ಲೇಷಣೆ 111 


7 ಇಂಗಾಲ ಫಾಸಾ ರಿಲೀಕತ ಮಧ್ಯವರ್ತಿಯುಂಟಾಗು 
ಎಂ ಬ "9 
ಒಳಗಾದಾಗ 5-ಡಿಹ್ಠೆ ಡೊ ಕ್ಲಿನಿಕ್‌ ಆಮವು ಸಿದ್ದ ವಾಗು 
೬ ಬಾ ಡು hae] 


ಉಂಗುರ ಇಂಗಾಲಗಳು ಕೊನೆಗೆ, ಅಂತ್ಯ ಉತ್ಪನ್ನಗಳ ಆರೋಮ್ಯೂಟಿಕ್‌ ಉಂಗುರ 
ಇಂಗಾಲಗಳಾಗುತ್ತವೆ. ನಂತರದ ಹೈಡ್ರೊಳರೋಮ್ಯೂಟಿಕ್‌ ಮಧ್ಯವರ್ತಿಯಾದ 


HOOC—CH—CH—(—CO00H CH,--C0-5 CA 
| “- ಕೀಟೊಬ್ಬಟೆರಿಕ್‌ ಆಮ್ಲ ಅಸಿಟ್ಟೈಲ್‌-5-ಲಸಿ 
ಕಾಸ್ಟ ರ್‌ 
ಗ್ದ 
[3 
CH,— COOH 
HO—C—COOH 
ಗ್ಯ 
(23-113 
ಹೋಮೊಸಿಟ್ರಿಕ್‌ ಆಮ್ಲ್ಲ 
ಟ್ಟ 
201 
4 yA JOH 
H, 


3 
ಹ 


4 -ಕೀಟೊ ಅಡಿಪಿಕ್‌ ಆಮ್ಲ 
| ಟ್ರಾನ್ಸ್‌ ಅಮಿನೀಕರಣ 
HN 


:H— COOH 
H, 
ಡ್ಡ 
HCOOH 


೩ - ಅಮಿನೊ ಆಡಿಪಿಕ್‌ ಅಮ 
3 


“1H 
ಟ್ರಾನ್ಸ್‌ ಅಮಿನೀಕರಣ 
° NH, 
HN-CH CH —CH-COUN 


ಓ- ಲೈಸಿನ್‌ 


ಚಿತ್ರ 7.14: ಲೈಸಿನ್‌ ನ ಸಂತೆ (ಷಣೆಯ ಒಂದು ಪರ್ಯಾಯ ಮಾರ್ಗ 


5-ಫಾಸ್ಫೊ ಷಿಕಿಮಿಕ್‌ ಆಮ್ಲಕ್ಕೆ ಫಾಸ್ಟೋಇನಾಲ್‌-ಪೈರುವೇಟ್‌ನ ಇನ್ನೊಂದು 
ಅಣುವನ್ನು ಸೇರಿಸಿದರೆ, ಅದು ಟೈರೊಸಿನ್‌ ಮತ್ತು ಫಿನೈಲ್‌ ಅಲನೀನ್‌ಗಳ 
ಪಕ್ಕದ ಸರಪಣಿಗಳಿಗೆ ಇಂಗಾಲ ಪರಮಾಣುವನ್ನು ಒದಗಿಸುತ್ತದೆ. ಈ ಎರಡನೆಯ 
ಒಂದಾಗುವಿಕೆಯ ಉತ್ಪನ್ನವಾದ ಕೊರಿಸ್ಮಿಕ್‌ ಆಮ್ಲವು, ಮೊದಲನೆ ಚಯಾಪಚಯ 
ಅಥವಾ ಜೀವದ್ರವ್ಯಪರಿಣಾಮ ಪ್ರತ್ಯೇಕತೆಯ ನೆಲೆಯಾಗಿರುತ್ತದೆ. ಅದನ್ನು 
ಟೈರೊಸಿನ್‌ ಮತ್ತು ಫಿನೈಲ್‌ ಅಲನೀನ್‌ಗಳ ಪೂರ್ವರೂಪವಾದ ಪ್ರಿಫೆನಿಕ್‌ 
ಆಮ್ಲವಾಗಿ ಅಥವಾ (ಪಕ್ಕದ ಸರಣಿಯು ಕಳೆದು ಹೋಗುವುದರಿಂದ) ಟ್ರಿಪ್ಪೊ 


112 ಸೂಕ್ಷ್ಮಜೀವಿಗಳ ಚಯಾಪಚಯ, ,,, ಕಾರ್ಯಸಂಬಂಧ 


ಫ್ಯಾನ್‌ನ ಪೂರ್ವರೂಪವಾದ ಆಂಥ್ರಾನಿಲಿಕ್‌ ಆಮ್ಲವಾಗಿ ಪರಿವರ್ತಿಸಬಹುದು. 
ಸೇರಿಕೆಗಳ ಮತ್ತು ಪುನರ್‌ಜೋಡಣೆಗಳ ಮುಂದಿನ ಶ್ರೇಣಿಯಿಂದ (ಚಿತ್ರ7.17) 

ಆಮ್ಲವುಟ್ಟಿ ್ರಿಪ್ಪೊ ಫ್ಯಾ ನ್‌ ಆಗಿ ಪರಿವರ್ಶನೆಯಾಗುತ್ತ ದೆ. ಆರೋ 
ಮ್ಯಾಟಿಕ್‌ ಮಾರ್ಗವು ಕೊರಿಸ್ಕೆ ಗೇಟ್‌ನ ಮೂಲಕ, ಪ್ರೋಟೀನ್‌ ಸಂಶ್ಲೇಷಣೆಯನ್ನು 


ಪ್ರೋಟೀನ್‌ ಪ್ರೋಟೀನ್‌ 
ಸ್ಯ 
-ಲೈಸಿನ್‌ ಸಿನ್‌ | 
1 | 
ವ:ಸೊಡೈಅಮೈ ನೊಪಿಮಿಲಿಕ್‌ ಅವ್ಲು ಮಿಸೊಡೈಲಮ್ಮೆ ನೊಹಿಮಿಲಿಕ್‌ಅಮ್ಲ | ಮುರೈನ್‌ 
ಕ | ಗಳು 
LL-ಡೈಅಮೈ ನೊಪಿಮಿಲಿಕ್‌ಆಮ್ಲ 1.1.-ಡೈಅಮೈನೊಪಿಮಿಲಿಕ್‌ ಆಮ್ಲ J 
t t 
t 
1 ತ 
ಡಿ ಡೆ ತುಣೆ ೧ಬಿ ಜೆ 
ತೈತ್ಯ ವ ತೃಹರತ ಲಿನಿಕ್‌ಆಮ್ಲ ಡೈಹೈಡ್ಕೊಪಿರೊಲಿನಿಕ್‌ಆಮ್ಲ -.- 4 
* + (ಅಂತರ್‌ಬೀಜ 
ಆಸ್ಟ್ರಾರ್ಟಿಕ್‌ಸೆಮಿಆಲ್ಲಿಹೈಡ್‌ ಆಸ್ಸಾರ್ಟಿಕ್‌ಸೆಮಿಲಲ್ಲಿ ಹೈಡ್‌ ಗಳಲ್ಲಿ) 
1 t 
4 
ಅಸಾ ರ್ಟಿಕ್‌ಆಮ್ರ ಆಸ್ಲಾರ್ಟಿಕ್‌ ಆಮ 
ಅ ೧ ೪) [el 
i) (b) 
ಚಿತ್ರ 7-15; ಆಸ್ಪಾರ್ಬೇಟ್‌ ಕುಟುಂಬದ ಲೈಸಿನ್‌ ಕವಲಿನ ಜೀವಸಂಶ್ಲೇಷಕ ಪಾತ್ರದಲ್ಲಿ 
ವ್ಯತ್ಯಾಸಗಳು : (8) ನಿಜಕೇಂದ್ರೀಯ ಗುಂಪುಗಳಲ್ಲಿ (ಹಸುರು ಪಾಚಿಗಳು ಮತ್ತು ಸಸ್ಯಗಳು) 


(0) ಪೂರ್ವ ಕೇಂದ್ರೀಯ ಗುಂಪುಗಳಲ್ಲಿ (ನೀಲಿ-ಹರಿದ್ವರ್ಣ ಪಾಚಿಗಳು ಮತ್ತು 
ಬ್ಯಾಕ್ಟೀರಿಯಾಗಳು) | 
ಪ.ವೇಶಿಸದ, ಕೆಳಗೆ ಕಾಣಿಸಿರುವಕೆಲವು ಆರೋಮ್ಯೂ ಟಿಕ್‌ ಉತ್ಪನ್ನಗಳನ್ನೂ 
ಒದಗಿಸುತ್ತದೆ; ಸಹಕಿಣ್ವ ಫೋಲಿಕ ಅಮ್ಲದ ಜ್ಞಾರಸೂಪಯರ 1-ಅಮೈನೊ 
ಬೆಂಜಾಯ್‌ ಆಮ್ಲ ಮತ್ತು ಯುಬಿಕ್ತಿನೊ ನ್‌ ನಂತಹ ಕ್ವೈನೋನ್‌ಗಳ ಹರ್ಥ 
ರೂಪವಾದ p-ಹೈಡ್ರಾಕ್ಸಿಬೆಂಜಾ ಯ್ಕ್‌ ಅಮ್ಲ. 


ಸೆರೈನ್‌ ತು ಅಮೈನೊ ಆಮ್ಲಗಳು (ಸೆರೈನ್‌ ಗ್ಲೈಸಿನ್‌ ಮತ್ತು 
ಹೀನ್‌)ಮತ್ತು ಪೈರುವೇಟ್‌ ಕುಟುಂಬದ ಅಮೈನೊ ಅಮ್ಲಗಳು (ಅಲನೀನ್‌, 

ವ ಮ ಮತ್ತು ಕ ಸ್‌ು ಉಂಟಾಗಲು ಬಳದ ಮಾರ್ಗಗಳನ್ನು ಕ್ರಮವಾಗಿ 
7.18 ಮತ್ತು" ಚಿತ್ರ 7.19 ರಲ್ಲಿ ತೋರಿಸಲಾಗಿದೆ. 


ಟಿ 


೯ 
(ಜೆ ಇ 


ಇ. 


ಜೀವಿಗಳ ಜೀವದ್ರವ್ಯ ಜೀವಸಂಶ್ಲೇಷಣೆ 113 


ಕೊನೆಯದಾಗಿ. 1-ಹಿಸ್ಪಿಡಿನ್‌ ಜೀವಸಂಶ್ಲೇಷಣೆಯ ಪ್ರತ್ಯೇಕ ಮಾರ್ಗವು ಈ 








ಹ 
ಈ ಅಮ್ಮೆನೆ ೂ ಆಮ್ಲದ ದ ಸೂ ಲಸ ಸ್ವರೂಪದಲ್ಲಿ 5-ಇಂಗಾಲ ಪರಮಾಣುಗಳ 
ಬಜ 
mn ಬ pe ಗೊ 
ಸರಪಣಿಯನ್ನು. ನ್ಯೂಕ್ತಿ we ed ಮತ್ತು ಟ್ರಿಪ್ಪೊಫ್ಯಾನ್‌ನ ಪೂರ್ವರೂಪ 
ವೆಂದು ಆಗಲೇ ತಿಳಿಸಲಾದ RPP ಯಿಂದ ಪಡೆಯಲಾಗಿದೆ. ಇವುಗಳಲ್ಲಿ ಎರಡು 
ಪರಮಾಣುಗಳು ಚಾ ಇಮಿಡಜೋಲ್‌ ಉಂಗುರಕ್ಕೆ ಸೇರುತ್ತವೆ 
- 
CHU 
(01/1 COM 
HCO 0-8 
| A (| ತ 
CHO—P) CH; ಬ 
ಎರಿಥ್ರೋಸ್‌-4-ಫಾಸ್ಟೇಟ್‌ ಫಾಸ್ಟ್ರೊ ಇನಾಲ್‌ ಪೈರುವಿಕ್‌ ಅಮ್ಲ್ಲ 
[Fr 
ಕಿ (OH COOH 
HO__C00H , 
ಇತು AEA if AT ಗೆ 
ಈತ ಟಟ Nom, ಹಿ A 
 ™OH HO > “OH ್ರ-ಲ TY oH 
Lu (A OH 
$ - ಡಿಹೈಡ್ರೊಕ್ತಿನಿಕ್‌ ಅವ್ಲ ಷಿಕ್‌ಮಿಕ್‌ ಆಮ್ಲ  5- ಫಾಸ್ಫೊಷಿಕಿಮಿಕ್‌ ಆಮ್ಲ 
೪೧೧೫ (0H | 
ಹ್ಮ &, 1 
ಓ ಟ್ರಶ್ಪೊಫಾಸ್‌ [lh gee 4 ಫಾಸ್ಟ್ರೊ ಇನಾಲ್‌ 
ಸ್ರ Y ೮-4-00೧1 ಜಾ ಪೈರುವಿಕ್‌ ಆಮ್ಲ 
ಆಂಥ್ರಾಣಲಿಕ್‌ ಅವ್ಲು ಆ OM 
೪. ಕೆನರಿಸಿಕ್‌ ಆಮ್ಲ [0 
1 o ಹ C coon 
ಷ್ಣ ] MCL 
re HOOC CHO COOH | 
ಕ K pa ಸ ಕ್ರೈ 
O00 0 
bs ತ ಸೆ pA 
ಫಿನೈಲ್‌ ಪೈರುವಿಕ್‌ ಆಮ್ಲ Ou 4 ಹೆ ಹ್‌ 
ಟ್ರಾನ್ಸ್‌ ಅಮಿನೀಕರಣ | ಪ್ರೆಫಿನಿಕ್‌ ಆಮ್ಲ ಭೆ ಕೈಡ್ತಾಕ್ಸಿಳಿನ್ಳಲ್‌ ಶೈರುವಳ್‌ ಅನ್ನು 
- (1,11,2೦1! 
LA ಕ (|) 
ಗ 


ಓ- ಫಿಸ್ಟೆಲ್‌ ಅಲನಿನ್‌ OH 
1 -ಟ್ಟಿಕೊಸಿನ್‌ 


ಚಿತ್ರ 7,16 : ಆರೋಮ್ಯೂಟಿಕ್‌ ಕುಟುಂಬದ ಅಮೈ ನೊ ಆಮ್ಲಗಳ ಜೀವಸಂಶ್ಲೇಷಣೆ, 
ಇಮಿಡಜೋಲ್‌ ಉಂಗುರದ ಉಳಿದೆ ಮೂರು ಪರಮಾಣುಗಳನ್ನು ಕುತೂಹಲಕರ 


ವಾಗಿ ಪಡೆಯಲಾಗಿದೆ ; ATP ಪುರೈನ್‌ ಕೇಂದ್ರಕವು €-ಸ-ಭಾಗವನ್ನು ಒದಗಿಸು 
ತ್ತದೆ ಮತ್ತು ಒಂದು ಅಧಿಕ ಪ್ರೋಟೀನ್‌ ಪರಮಾಣುವನ್ನು ಗ್ಲುಟಾಮಿನ್‌ನಿಂದ 


114 ಸೂಕ್ತ ೇವಿಗಳ ಜೀವದ್ರವ್ಯ....., ಕಾರ್ಯಸಂಬಂಧ 


ಪಡೆಯಲಾಗಿದೆ. ಪುರೈನ್‌ ಕೇಂದ್ರಕದಿಂದ, ಎರಡು ಪರಮಾಣುಗಳ ದಾತವಾಗಿ 


ATP ಯ ಜೀವದ್ರವ್ಯ ಪರಿಣಾಮ ಅಥವಾ ಚಯಾಪಚಯ ಉಪಯೋಗವು 
ಅಪರೂಪವಾದುದು. ಮೊದಲನೇ ನೋಟಕ್ಕೆ, ನಮಗೆ ಬೇಕಾದ ಕಾರ್ಯಕ್ಕೆ 


5 
ಗೆ] 
ಸ 
ಹೇ. 
ಆಂದ್ರಾನಿಲಿಕ್‌ ಅಪ್ಪು ಹ 
ಎ 
ಗೌ HOP) 
COOH oH ( ಗ್ಗ ON 
(Ll Glo COOH ಈ 
ನ ಸ್ಯ Suds 3 - ಫಾಸ್ಟ್ರೊಗ್ಗಿಸೆರಿಕ್‌ ಆಮ್ಲ 
(1 
5- ತಾಸ್ಫೊರೈಬೊ೩ಲ್‌ ಆಂಥ್ರನಿಲಿಕ್‌ ಅದ್ದು [we 
ಗ CHO (B ಇಸ್ರನ್ಸ್‌ 0-೫ 
~iMjor ಅವಿನೀಕರಣ ಗಟ, 
ವ COOH DOM 
At (F ನ ಅ 
COT ಗ್ಯ KS ಟ್‌ PE ಪಾಸ್ಟ್ರೂಪೈರುವಕ್‌ ಅಮ್ಮ 3 ಪುಸ್ಟೊಸೆರೈನ್‌ 
ಯುವ ರ ಅಟ ಎಳ್ಳ 
| 
H LH, 11,೦೫ 
ಇಂದೋಲ್‌ ಗ್ಲಿಸೆರಾಲ್‌ ಫಾಸ್ಫೇಟ್‌ 
ಲ ly NH: ಅಸಿಟ್ಟಿಲ್‌ y NH, 
ಪೆ 11 COOH 
‘a ಸೆರ್ಫಿನ್‌ ಆಸಟೈಲ್‌ ಸೆಲೈನ್‌ LM 
ತ 
| ೬ ಫಾರ್ಮಾಲಿ ಹೈಡ್‌ 
| ತ3ಿ- ಫಾಸ್ಟೊಗ್ಗಿಸೆರಾಲಿ ಹೈಡ್‌ ಜಗ 
ಬ್‌ ಆ" (HSH cH, lg 
ಗ ಗ್‌ ಯ COOH ೮೫/೧೦೦೪ * ಇಟ, "ದ os 
ಇಸ್ಟು ‘pon ಸ 
4 ೬- ಸಿಸ್ಟ್ರೀಷ್‌ 
L- ಟ್ರಪ್ಟೊಫ್ಯಾಷ್‌ 


ಚಿತ್ರ 7.17 : 1-ಟ್ರಿಪ್ಪೊಫ್ಯಾನ್‌ ಆಗಿ ಆಂಥಾನಿ - ಚಿತ್ರ 7.18 ಸೆರೈನ್‌ ಕುಟುಂಬದ 
ಲಿಕ್‌ ಆಮ್ಲದ ಪರಿವರ್ತನೆಯ ಕೊನೆಯ ಹಂತಗಳು ಅಮೈನೊ ಆಮ್ಲಗಳ ಜೀವಸಂಶ್ಲೇಷಣೆ 


ಮೇಲಿನ ಉಪಯೋಗವು ಅಷ್ಟೇನೂ ಸಮಾಧಾನಕರವಾಗಿ ತೋರುವುದಿಲ್ಲ. ಈ 
ಪ್ರಕ್ರಿಯೆಯಲ್ಲಿ ATP ಯಿಂದ ಉತ್ಪಾದನೆಯಾದ ಅಮೈನೊಇಮಿಡಜೊಲ್‌ 
ಕಾರ್ಬಾಕ್ಸಾಮೈಡ್‌ ರೈಜೊಟೈಡ್‌, ಪುರೈನ್‌ ಸಂಶ್ಲೇಷಣೆಯಲ್ಲಿ ಒಂದು ಮಧ್ಯವರ್ತಿ 
ಎಂಬುದನ್ನು ಗಮನಿಸಿದರೆ, ಶರೀರ ಶಾಸ್ತ್ರೀಯ ತತ್ವಾಧಾರ ವಿವರಣೆಯು ಸ್ಪಷ್ಟ 
ವಾಗುತ್ತದೆ. ಹೀಗೆ ಹಿಸ್ಟಿಡಿನ್‌ನ ಜೀವಸಂಶ್ಲೇಷಣೆ ಮತ್ತು ಪುರೈನ್‌ ನ್ಯೂಕ್ಲಿಯೊ 
ಟೈಡ್‌ಗಳ ಜೀವಸಂಶ್ಲೇಷಣೆಗಳ ಮಧ್ಯೆ ಒಂದು ಸಮೀಪ ಸಂಬಂಧವಿದೆ: ಹಿಸ್ಟಿಡಿನ್‌ 
ಸಂಶ್ಲೇಷಣೆಯ ಸಮಯದಲ್ಲಿ ATP ನಾಶವಾಗುತ್ತದೆ, ಆದರೆ ಅದರ ವಿಭಜನೆ 
ಯಿಂದಾಗುವ ಉತ್ಪನ್ನವು ಪುರೈನ್‌ ಸಂಶ್ಲೇಷಣೆಯ ಮಾರ್ಗಕ್ಕೆ ಸಾಮಾನ್ಯವಾಗಿ 
ಕೊನೆಯ ಘಟ್ಟದಲ್ಲಿ ಪುನಃಪ್ರವೇಶಿಸಬಲ್ಲದು (ಚಿತ್ರ 7.21). 


ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ.....ಜೀವಸಂಶ್ಲೇಷಣೆ 


115 
CH, ಗ್ಗ ಟ್ರಾನ್ಸ್‌ ೧೯೭ 
Cu, ಓಂ. ಅಮಿನೀಕರಣ Cr, 
ಹಿಂ COOH COOH 
Lion ಪೈರುವಿಕ್‌ ಆಮ್ಲ L - ಅಲನೀನ್‌ 
“ಇ - ಕೀಟೊಬ್ಬುಟೆರಿಕ್‌ 300 
ಆಮ" ಗೆ 
CH, 
pt l ೧೫೧ ೧ 
=) ಯಾಶ 
(ಹ್ರಯಾರಕ್ತ COOH 
CH,—CH—C—0H  ಅಸಿಚಾಲಿಹೈಡ್‌)ಲ॥, 
ಆಲ | 
COOH ತಾ 
9- ಅಸಿಟೊ ಹೈಡಾ * ಆಮ 
ಶ್ರ ಕ್ಷಿ ಬ್ಯುಟೆರಿಕ್‌ ಆಮ್ಲ ಕ 
[೫೩೦೫೪ 
ಓಡ ೧೧೫ 
pe 6. ಅಸಿಟೊಲ್ಯಾಕ್ಟಿಕ್‌ ಆಮ್ಲ 
CH,—CH,—C—OH + 
HOH [೫೬0001 
CH, 
COOH 
2, 8 - ಡೈಹೈಡ್ರಾಕ್ಸಿ-0-ಮಿಥ್ಸೈಲ್‌ ವ್ಯಾಲೆರಿಕ್‌ ಅವ್ಲ ೦ 
he FN ತ್ತ “HOH 
|-wo } 
CH, gd COOH, 
a ಹಸ ಡಾ.ಕೆ ಐಸೊ: ರೃ ಮ 
Cc ಹೆ ಹ ಸೊವ್ಮಾಲೆರಿಕ್‌ ಆವ 
HO 
ಟ್‌ (ಛಾಟಿ CH, CH 
ಈ | 
೨-ಕೀಟೊ-॥-ಮಿಥೈಲ್‌ (೧, ೧೪-೮೬ ಟ್ರಾನ್ಸ್‌ (ಲ 
ಆಾ a as HCH 4 HC 
ವ್ಯಾ ಬನ ೮--ಓ0-5-೧ ಓಲ ಳಮೀನೀಕರಣ. nn, 
ಟ್ರಾನ್ಸ್‌ ೧೦೫ Loon 
ಮಿನೀಕರಣ ಭತಿ 
ಟ್‌ a- ಕೀಟೊಲಐಸೊವ್ಮಾಲೆರಿಕ್‌ ( -ವ್ಯಾಲಿನ್‌ 
CH—CH.—CH ೧೫, ಅವ್ಲು H ್ರ 
ಹಾ CH,—CH CH,—CH 
OOH HO—C—COOH A 
೬-ನಸೊಲ್ಕೂಸಿನ್‌ SE. 
1 -2H 
H ಈ - ೧೧1 
6 - ಕೀಟೊಐಸೊಕೆಪ್ರಾಯಿಕ್‌ ಆಮ್ಲ 
ಹ 
ಕರಣ 
ಟ್ರಾನ್ಸ್‌ ಅಮಿನೀ 
MH, 
ಗ್ಗ COOH 


॥.-ಲ್ಯೂಸಿನ್‌ 


ಚಿತ್ರ 7.19: ಪೈರುವೇಟ್‌ ಕುಟುಂಬದ ಅಮೈನೊ ಆಮ್ಲಗಳ ಜೀವಸಂಶ್ಲೇಷಣೆ 


ಸೂಕ್ಷ್ಮ ಜೀವಿಗಳ ಜೀವದ್ರವೃ......ಕಾರ್ಯಸಂಬಂಧ 





1106 
| 0—(P) (P) 
802 ಸ 
HO—CH 
| # 
a; 
CH,0—(P) 
ಫಾಸೊ ರೆ ಬೊಸಿಲ್‌ H, NH, 
ಪೆ ಕೆಸೆಫಾಸ್ನೇಟ್‌ ( 
ಳು ಸಲಿಲ A | ಬ 1 ಕ್ಕೆ 
CH 
Hoda ತ್ನ 1 
ಸ್‌ ue ಜ್‌ py N 
6 HO—C—H J 
7 | ಬೋಸ್‌...) 9) 
ATP He a 
CH,0—(B) bess 
ಕ NH. SHO 
R 1. [0 
ಸೇ | CoN 
ಇ | | & po 
HO—C—H | 
H —H ರೈಬೋಸ್‌-? 
H.0—(P) ಲ 
ಗು ಟಾಮಿಕ್‌ ಆಮ 
H yy H ri ಣಾ 
ಫ್‌ ಸೆ ಟೆ 


CH, gr HOH + ಖಾ 
Nh, 





ರೆಜೆ. ಸೌ 
to HOP) ೪ 
ಫ್ರಾನ್ಸ್‌ ಅಮಿನೀಕರಣ ಹೆ 
ಹ್‌ 
ಹ 1. (8! i cn 
IN ಹ 4 CM iN ; 
CH, Pr CH ; ವರದರಾಯ ನ ಸ 
HNH, ; CHNH, ಟಿ 1 
H,0(B) | CH,OH ಸ 
| (-ಹಿಸ್ಟಿಡಿನ್‌ 


ಚಿತ್ರ 7.20 : ಫಾಸೊ ಶ್ರರೈಬೊಸಿಲ್‌ ಪೈರೊಫಾಸ್ಟೇ ಟ್‌, ATP ಮತ್ತು ಗ್ಲುಟಾವಿ:ನ್‌ಗಳಿಂದ, 
1 -ಹಿಸ್ಬಿಡಿನ್‌ನ ಜೀವಸಂಶ್ಲೇಷಣೆ 


ಇ 


ಕಿಣ್ವಗಳಾಗಿ ಅಥವಾ ಕಿಣ್ವಗಳ ಪ್ರಾಸ್ಟೆಟಿತ್‌ ಗುಂಪುಗಳಾಗಿ ವರ್ತಿಸುವ 


ವಿ [9 
ವಾತ: ಬೇರೆ ಅಣುಗಳು ವಿಶೇಷ ಮಾರ್ಗಕಳ ಮೂಲಕ ಸೌಕೇಷಣೆ ಮೊಂದು 
ಡಿ ಇ ಇಾ್‌ ಮ್‌ ಆಳ ಲ್ಪ ರಾ ಈ Wo 
ತ್ತವೆ ಎಲ್ಲ ಮಾರ್ಗಗಳ ಪ್ರತ್ಯೇಕ ಒಕ್ಕಣೆಗಳನ್ನು ನೀಡಲು ಸ್ಮಳಾವಕಾಶವಿಲ್ಲ. 
ಇತಿ. ಘಿ Po ಮ 
ಎ.ೂಸು- ನಾವು ಫಾಶ್ಚಿರಿನ್‌ಗಳ ಸಂಶ್ಲೇಷಣೆಯನ್ನು ವಿಷರಿಸೊಃ ಇಲ್ಲಿ 
idk ಪತ ಆಂತ್ಯ ಉತ್ಪನ್ನಗಳು ಎರಡು ಡೊಡ್ಡಗುಂಪುಗಳಿಗೆ ಸೇರುತ್ತವೆ, 
& ಒಕ 
ಎಂ ಇವಿ PR ಹ್‌ ಇ ಷಿ py 
ವೊದಲನೆಯದಾಗಿ, ಹೀನೊಪ್ರೋಟೀನ್‌ ಗಳೆಂದು ಕರೆಯಲಾಗುವ. ಸೆ ಟೊಕ್ಫೋಮ್‌ 


ಲು 
ಗುಂಪುಗಳಿಗೆ ಹಾಗೂ ಇತರ ಕಿಣ್ವ ಗಳಿಗೆ. ಪ್ರಾಸೆಟಿಕ್‌ ಗುಂಪುಗಳಾಗಿ ವರ್ತಿಸುವ. 
ಕಬ್ಬಿ ಣರ ನ್ನು ಹೊಂದಿರುವ ಹೀರ್ಮ್‌ಗಲ ಮತ್ತು ಎರಡನೆಯದಾಗಿ, ಮೆಗ್ಗಿ ೇಹಯಿಯಮ್‌ 
ಅನ್ನು 2 ಹೊಂದಿರುವ ಹರಿತ್ತುಗಳು. 


rR 
ಸಕ್ಸಿನಿಲ್‌ ಲಿ ನೊಂದಿಗೆ ಅಮೈನೊ ಅವ್ಲು ಗ್ಲೈಸಿನ್‌ನ ಒಟ್ಟುಗೂಡುಪಿಕೆ 
ಯಿಂದ ಪಾರ್ಟಿರಿನ್‌ಗಳ ಸಂಶ್ಲೇಷಣೆಯು ಪ್ರಾರಂಭವಾಗುತ್ತದೆ: ಮೂರು ಹಂತ 
ಗಳಲ್ಲಿ ಪೂರ್ಣ ಪಾಡ್ವಿರಿನ್‌ ಅಣುವಿನ ಪೂರ್ಷರೂಪವಾದ ಪಾರೊಬಿಲಿನೊಜೆನ್‌ 
ಉತ್ಪತ್ತಿಯಾಗುತ್ತದೆ. (ಚಿತ್ರ 7.22). 


ಈ ಮಧ್ಯಪರ್ಶಿಯ 4 ಅಣುಗಳ ಒಟ್ಟುಗೂಡುವಿಕೆಯಿಂದ ಯೂರೊಪಾದಿ 
ರಿನೊಜೆನ್‌ ic ಟೆಟ್ರಪೈರೊಲಕ್‌ ಕೇಂದ್ರ ಶ್ರಕವುಳೂಟಾಗುತ್ತದೆ ದೆ: ಪಕ್ಕದ ಸರಪಣಿಗಳ 
ಮುಂದಿನ ಮಾರ್ಪಾ ಟುಗಳಿಂದ ಮತ್ತು ಅಂತ್ಯ ಉ ಗುತ್ಸರ್ಷಣೆಯಿಂದ ಪ್ರೊಟೊ 
ಪಾರ್ಬಿರಿನ್‌ 1X ಉಂಟಾಗುತ್ತದೆ (ಚಿತ್ರ7.23). 


ಬ್‌ 


ಯಾಗುತ್ತದೆ. ಇದಕ್ಕೆ ಬದಲಾಗಿ ಮೆಗ್ನೀಸಿಯಂ ಉಂಗುರದೊಳಗೆ ಬಂಧಿತವಾದರೆ. 


ಈ ಅಣುವಿನಲ್ಲಿ ಕಬ್ಬಿಣವು ಬಂಧಿತವಾದರೆ ನೇರವಾಗಿ ಹೀಷ್‌ ಉತ್ಪಾದನೆ 


ಹರಿತ್ತುಗಳ ಪೂರ್ವರೂಪವಾದ ಖೊ ಪ್ರೊಟೊಪಾರ್ರಿರಿನ್‌ ಉಂಟಾಗುತ್ತದೆ. 
ಮುಂದಿನ ಹಂತಗಳ ಒಂದು ದೊಡ್ಡ ಶ್ರೇಣಿಯು, ದ್ಯುತಿಸಂಶ್ಲೇಷಕ ಜೀವಿಗಳ ವಿವಿಧ 
ಗುಂಪುಗಳ ವಿಶಿಷ್ಟತೆಯಾದ ಹರಿತ್ತುಗಳ ಉತ್ಪಾ ದನಿಗೆ ದಾರಿಮಾಡಿಕೊ :ಡುತ್ತದೆ. 
ಹರಿತ್ತು ಸಂತ್ಣೆ 4 ಜಣೆಯಲ್ಲಿ ಈ ಬಹುಪಾಲು ಹಂತಗಳು ಸಾಮಾನ್ಯವಾದವು: ಜೀವ 
ಸಂಶ್ಲೇಷಕ ಕ್ರಮ ಅಂತ್ಯದ ಸಮೀಪದಲ್ಲಿ ವಿಭಾಗಗಳು ಉಂಟಾಗಿ ವಿವಿಧ ವಿಶಿಷ್ಟ 
ಸಸ್ಯ ಹರಿತ್ತುಗಳು ಮತ್ತು ಬ್ಯಾಕ್ಟೀರಿಯಾ ಹರಿತ್ತುಗಳು ಉತ್ಪಾದನೆಯಾಗುತ್ತದೆ. 


(ಚಿತ್ರ 7.24). 


ಅಸಿಟೇಟ್‌ನಿಂದ ಲಿಪಿಡ್‌ ಘಟಕಗಳ ಸಂಶ್ಲೇಷಣೆ 
ಕೋಶದಲ್ಲಿ ದೊಡ್ಡ ಅಣುಗಳ ಪರ್ಗಗಳ ಪೈಕಿ, ಲಿಪಿಡ್‌ಗಳು ಒಂದು 


118 ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ......ಕಾರ್ಯಸಂಬಂಧಿ 


NH, 
| 4 
RN, 
pase ಜ್‌” 
13ಗ/0ಗ.. ಸ ಹ್‌ NO Css | | Noy 
ನಕ ಘೆ ಸ ಪಾ ಖೆ 
ಡಿ ಅಡಿನಿಲಿಕ್‌ ಆಮ್ಲ 
ಬ ಡಾ ಪ "A ಘ್ಯೊಮರಿಕ್‌ ಆನ್ಸಿ 
HOCH 2 ಚಟ್ಟು” 
೫ ೧) N § ಆಸ್ಪ್ರಾರ್ಟಿಕ್‌ ಅಮ್ಲ 
4 ರೈಬೋಸ್‌-( Pp 
ಇ ಸೆ ಕೈಜೋಸ್‌-()--)--(9) y 
CHO—P) ಸ ಈಖ 
ಇ ಸ್‌ 
ಸ ಜಾ 
NH, ರೈಬೋಸ್‌--(?) 
H,C NH ~eNM 
| | CH 
ಜಾ Hy 
HOCH 
ರೆ ಬೋಸ್‌-(5 
HOCH 3) NA ? 
೦-09 HN oN 
Hj] ‘CH 
po 4 / 
0. 
Rind ಗ ರೈಜೋಸ್‌-() 
ಗ್ಲುಟಾಮಿಕ್‌ ಆಮ್ಲೆ ಹ NH. - 
ee 4-೧, ಭಾಗ 
[ ಈ ತ SR 
H., | CH 
ಸ > HN 
CH ಹೈ 
ಹ್ಮ ರೈಬೋಸ್‌ -) _ ಫ್ಯೂಮಾರಿಕ್‌ ಆಮ್ರೆ 
[1 AICAF ಈ 52 
L-ಹಿಸ್ಪಿಡಿನ್‌ ೯ €7್ವ HOCH ಕ 
"ಆಸ್ಟಾರ್ಟಿಕ್‌ ಆಮ್ಲ 
ಹ ಚ” NH ತ 
CH.0—(P) ಗ 


ಚಿತ್ರ 7.21 ; ಹಿಸ್ಟಿಡಿನ್‌ ಮತ್ತು ಪುರೈನ್‌ ಜೀವಸಂಶ್ಲೇಷಣೆಯ ಒಟ್ಟುಗೂಡುವಿಕೆ $- 


ಸೂಕ್ಷ ಜೀವಿಗಳ ಜೀವದ್ರವ್ಮ...... ಜೀವಸಂ ಕ್ಲೇಷಣೆ 119 

ಅಸಂಗತ ಸ್ಥಾನವನ್ನು ಅಕ್ರಮಿಸುತ್ತವೆ. ಮೊದಲನೆ ಸ್ಟಾನದಲ್ಲಿ, ಆತ್ಮಂತ 
ವ ಶಿ 

ಸಂಕೀರ್ಣ ಲಿಪಿಡ್‌ಗಳು ಕೂಡ ನ್ಯೂಕ್ಲಿಯಿಕ್‌ ಆಮ್ಲಗಳಿಗೆ ಪ್ರ್ರೋಟಿನ್‌ಗಳಿಗೆ 


ಮತ್ತು ಪಾಲಿಸ್ಯಾಖರೈಡ್‌ಗಳಿಗೆ ಹೋಲಿಸಿದರೆ ಕಡಮೆ ಅಣುತೂಕವನ್ನು ಹೊಂದಿ 
ರುವ ಸಂಯುಕ್ತಗಳಾಗಿವೆ. ಲಿಪಿಡ್‌ಗಳ ಅಣುತೂಕವು ಅ 1. 
ವನ್ನು ಮೀರುತ್ತದೆ: ಆದರೆ, ಇತರ ಮೂರು ವರ್ಗಗಳ ಪದಾರ್ಥಗಳ ಅಣುತೂಕ 
ಗಳು ಮೇಲಿನ ತೂಕಕ್ಕಿಂತ ಹೆಚ್ಚಾಗಿರುತ್ತವೆ (10ರಂದ।ಟೌವ್ಯಾತ 
ಯದಾಗಿ, ಒಂದೇ ರಾಸಾಯನಿಕ ವರ್ಗಕ್ಕೆ ಸೇರುವ ಸರಳ ರಚನಾ ಭಾಗಗಳಿಂದ 
ಲಿಪಿಡ್‌ಗಳು ರಚಿತವಾಗಿರುವುದಿಲ್ಲ. ಹಲವು ಸಂಕೀರ್ಣ ಲಿಪಿಡ್‌ಗಳ ರಚನೆಯನ್ನು 
ಚಿತ್ರ 7.25 ರಲ್ಲಿ ವಿವರಿಸಲಾಗಿದೆ. ಸಾರ್ವತ್ರಿಕ ಪಟಲ ಘಟಕಗಳಾದ ಫಾಸ್ತೊ 
ಲಿನಿಡ್‌ ಗಳು, ಗ್ಲಿ ಸೆರಾಲ್‌ ಫಾಸ್ಟೇಟ್‌ನ ಸಾಧಿತಗಳಾಗಿವೆ. 


COOH 
COOH ly 
Cre | NH. ] 2 
ತ್ರ ಸ್ಥಿ ಜೇ 
“cn, 1೦೦೦1 ನ ಟ್‌ 
CoA-SH ಇ 
0-5-೧೫) ಗ್ಲೈಸಿನ್‌ OOH 
ಸಕ್ಸಿನೈಲ್‌-5-00%4 a- ಆಮೈನೊ-/-ಕೀಟೊ ಆಡಿಪಿಕ್‌ ಆಮ್ಮ 


COOH COOH 
ಛಲ 1 2.0 CH. (CH, 


‘cn | ch 
4 CH.NH, NH, 
9-ಅಮೈನೂಲೆರುಲಿನಿಕ್‌ ಆಮ್ಲ ಪಾರ್‌ಫೊಬಿಲಿನೊಜೆನ್‌ 


5 


ಚಿತ್ರ 7.22 : ಸಕ್ಸಿನಿಲ್‌-$-ಲ೦% ಮತ್ತು ಗ್ಲೈಸಿನ್‌ಗಳಿಂದ, ಹ 
ಮೋನೊಪೈರೊಲಿಕ್‌ ಪೂರ್ವರೂಪವಾದ ಪಾರ್ದೊ ಬಿಲಿನೊಜೆನ್‌ನ ಸಂಶ್ಲೇಷಣೆ. 


ಸಂಯುಕ್ತಗಳ ವಿವಿಧ ವರ್ಗಗಳನ್ನು, ಅದರಲ್ಲೂ ಗಮನಾರ್ಹವಾಗಿ 
ಅಮೈನ್‌ಗಳನ್ನು ಮತ್ತು ಅಮೈನೊ ಅಷ್ಲುಗಳನ್ನು, ಫಾಸ್ಟೇಟ್‌ ಗುಂಪಿಗೆ 
ಜೋಡಿಸಬಹುದು, ಗ್ಲಿಸೆರಾಲ್‌ ಉಳಿಕೆಯ ಇತರ ಎರಡು ಇಂಗಾಲ ಪರಮಾಣು 
ಗಳ ಮೇಲಿನ ಮುಕ್ತ ಹೈಡ್ರಾಕ್ಸಿಲ್‌ ಗುಂಪುಗಳು, ಮೇಧಾಮ್ಲಗಳು. ಆಲ್ಲಿ ಹೈಡ್‌ 


ಗಳು ಅಥವಾ ಹೈಡ್ರೋಕಾರ್ಬನ್‌ಗಳಿಗೆ ಸೇರಿಕೊಂಡಿರುತ್ತವೆ. ಗ್ಲೈಕೊಲಿಪಿಡ್‌ 


ರ 


120 `` ಸೂಕ್ಷ್ಮಜೀವಿಗಳ ಜೀವದ್ರವೈ......ಕಾರ್ಯಸೆಬಂಧ 


COOH COOH 
(೧೧/1 ಹ್‌ (Hh (1೬ 
| OO 
£00 CH | 8 ಹಿ ] 
[ WL ನ NM COOH 
ಸಯ ತೆ ಒಟು ಗೂಡುವಿಕೆ NH HN 
ಹ 3 ಎಷ್ಟು ನೆ 
(ಗಿ ೫ ಜಟ HN 
x 11 4. \ 
ಪಾರ್ಬೊಬಿಲಿಸೊಜೆನ್‌ ,HOOC—CH, ka Ny TCHCOOH 
ಕ 
(CH,.} ACH,.LCOOH 
COOH 
ಯೂರೊಪಾರ್ರಿರಿನೊಜಿನ್‌ 11] 
। | ಡಿಕಾರ್ಬಾಕ್ಸಿಲೀಕರಣ 
[| ಪ್‌ 
(ಅಸಿಟೈಲ್‌ ಪಕ್ಕದ 
ಹಜ್‌ 
೧೧೦೫ ಸರಪಣಿಗಳು) 
1೧11, CH, 


lormatiny of 





2 vinyl 
sidechains 

CH.;COOH ICH,LCOOH 

ಪ್ರೊಟೊಪಾಲ್ಪಿನೊಜೆನ್‌ 1% ಕೊಪ್ರೊಜಿನ್‌ 111 
ಉತ್ಕರ್ಷಣೆ 
Chie Chk ತ್ಸ ~ 
ಕ ತ್ಯಾ ಮ್‌ಗಳು 

yn | 

\ NH Ne 2 


ಕ್ಸ 


ಬಾವು 
AN ಹರಾ ಕಾ ಹರಿತ್ತುಗಳು 


HA MACH 
(CH.LCOOH ICH.LCOOH 
ಪೂ ್ರಟೊಪಾಲ್ತಿರಿನ್‌ IX | 


ಚಿತ್ರ 7.23 : ಪಾರೊಬಿಲಿನೊಜೆನ್‌ನ ನಾಲ್ಕು ಅಣುಗಳಿಂದ ಹೀಮ್‌ ಮತ್ತು ದರಿತ್ತುಗಳ 
ಪೂರ್ಪರೂಪಟಾದ ಫ್ರೊಟೊಪಾರ್ಬಿರಿನ್‌ 1% ರೂಪುಗೊಳ್ಳುವ ಬಗೆ 


ಸೂಕ್ಷ ಯೇವಿಗಳ ಜೀವದ್ರವ್ಯ Fees ಜೀವಸಂಶ್ಲೇಷಣೆ 121 


ಪ್ರೊಟೊಪಾರ್ಟಿರಿನ್‌ 1X ಸೌ 
ಬೂ) 3.322... ೨2 ೨... ಗ್ಗ Mg 
Me ಸೇರಿಕೆ. ಒಂದು ಕಾರ್ಬಾಕ್ಸಿಲ್‌ $_/ 
ಗುಂಪಿನ ಎಸ್ಟ ನೀಕರಟ್ಲ | 






ಜೌಂ 
8-ಪ್ರೊಟೊಪಾರ್ಬಿರಿನ್‌ 1% ಮಿಥೈಲ್‌ ಎಸ್ಟರ್‌ 


ಪೆಂಟೋನ್‌ ಉಂಗುರದ 





ಉತ್ಪಾದನೆ 
cH, 
ಹ cH, 
he yo 
ಪಕ್ಕದ ಸರಪಣಿ ಆಕರ್ಷಣೆ “ಸ್ನ { 
———— M 
ಫೃಟಾಲ್‌ಸೊಂದಿಗೆ ಇ 7" / 
ಎಸ್ಟರೀಕರಣ 






M-ಫಿಯೊಪಾಧ್ವಿ ರಿನ್‌ 
ಒಂದು 
ಉಂಗುರದ CH, 
ಅಪಕರ್ಷಣೆ ಹ್ಗ ಕ್ಮ 










. % (CH), H 
ಘಿ Wk 
WE {3 ಹುತ್ತು ಬಕ್‌ 


ಚಿತ್ರ 7.24: ಹರಿತ್ತುಗಳ ಜೀರ್ವಂಶ್ಲೇಷಣೆಯಲ್ಲಿನ ಹಂತಗಳು, 


122 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಆ 


ಒಂದು ಸಕ್ಷ 


ಗಳಲ್ಲಿ ಫಾಸ್ಟ್ರೇಟ್‌ ಗುಂಪು ಮತ್ತು ಅದರ ಅಂಶಗಳ ಸ್ವಾನವನ A 


ಉಳಿಕೆಯು ಆಕ್ರಮಿಸುತ್ತದೆ. 

ಲಿಪಿಡ್‌ಗಳ ಎಲ್ಲ ರಚನಾ ಭಾಗಗಳು ಹೇಗೆ ಸಂಶೇಷಣೆ ಹೊಂದುತ್ತವೆ 
ಎಂಬುದಕ್ಕೆ ವಿವರವಾದ ವಿವರಣೆಯನ್ನು ಇಲ್ಲಿ ನೀಡಲು ಸಾಧ್ಯವಿಲ್ಲ; ಈ ವಿಭಾಗವು 
ಮೇಧಾಮ್ಲಗಳ ಮತ್ತು ಲಿಪಿಡ್‌ ಪದಾರ್ಥಗಳ ಪೂರ್ವರೂಪವಾಗಿ ಅಸಿಟೇಟ್‌ 
ಹೇಗೆ ವರ್ತಿಸುತ್ತದೆ ಎಂಬುದರ ಚರ್ಚೆಗೆ ಸೀಮಿತಗೊಂಡಿದೆ. 


L 


HC—u-s, ತ ಸ 
ಫಿ ~~, 
ಕಾ ಧ್ರ ೧ RR ಬ ಕ 
h ಶ್‌ ಇದೆ 
(2೧೨0 ೧೨% (ಓ-( ಕ | ಉಳಿಕೆಗಳು 


() 
ಒಂದು ಫಾಸೊ ಲಿವಿಡ್‌ನ ಮೂಲರಚನೆ : 
A> ih—CH—N*—1UH, ಲೆಸದಿದ್‌ 
NX 


\ ಶಾ (ಗಜ ಘಾಸ್ಪಾಟಿಷ್ಯರ್‌ ಇಥೆನಾಲ್‌ ಅಮ್ಚೆ 
N=—CH—CHOH—CLO! ಫಾಸ್ಟಾಟಿಡೈಲ್‌ ಸಿರ್ರೈನ್‌ 
ಒಂದು ಗ್ಲೈಕೊಲಿಪಿಡ್‌ನ ಫಾಸ್ಟಾಟಿಡ್ಫೆಲ್‌ ಗ್ಲಿಸೆರಾಲ್‌ 
ಗ ನುರ್‌2ತನೆ . 
ಫಲು ವನ ೩, ೩, ಫ್ಯಾಟಿ ತ 
ROC! (ನ ಉಳಿಕೆಗಳು 


ಲ ಸಕ್ತರೆ ಉಳಿಕೆ 


ಚಿತ್ರ7.25 : ಫಾಸ್ಟೋಲಿಪಿಡ್‌ಗಳ ಮತ್ತು ಗ್ಲೈಕೊರಿಪಿತ್‌ಗಳ ಸಾಮಾನ್ಯ ರಚನೆ 
ಸಂತೃಪ್ತ ಮೇಥಧಾನ್ನು ಗಳ ಸಂಶ್ಲೇಷಣೆ 


ಕೋಶದ ಮೇಧಾಮ್ಲ ಗಳು ಮುಖ್ಯವಾಗಿ ಕವಲೊಡೆಯದ ಹಾಗೂ ಗಣನೀಯ 
ವಾದ ಸರಪಣಿಯಷ್ಟು (ಲ್ಕ, ರಿಂದಲ್ಯಿ ವರೆಗೆ,) ಉದ್ದವಿದ್ದು ಇವು ಇಂಗಾಲ 
ಪರಮಾಣುಗಳನ್ನು ಸಮಸಂಖ್ಯೆಯಲ್ಲಿ ಹೊಂದಿರುತ್ತವೆ. ಅವು ಪೂರ್ಣವಾಗಿ ಸಂತೃಪ್ತ 
ವಾಗಿರಬಹುದು ಹಾಗೂ ಒಂದು ಆಥವಾ ಹೆಚ್ಚಿನ ದ್ವಿ ಬಂಧಗಳನ್ನು ಹೊಂದಿದಂತೆ 
ಆಂಶಿಕವಾಗಿ ಸಂತೃಪ್ತರಹಿತವಾಗಿರಬಹುದು. ಈ ಸಂಯುಕ್ತಗಳು ಅಸಿಟೈಲ್‌ ವಿಭಾಗ 
ಗಳಿಂದ ಸಂಶ್ಲೇಷಣೆ ಹೊಂದುತ್ತವೆ: ಆದರೆ. ಅವುಗಳ ಜೀವಸಂಶ್ಲೇಷಣೆಯ 
ಯಾವ ಘಟ್ಟದಲ್ಲೂ, ಅಸಿಟೇಟ್‌ ಅಥವಾ ಇತರ ಮುಕ್ತ ಮೇಧಾಮ್ಲಗಳು 
ಯಾವುವೂ ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ: ಎಲ್ಲ ಜೀವಸಂತ್ಲೆ ಷಕ 
ಮುಧ್ಯವರ್ತಿಗಳು ಅಸೈಲ್‌ ಸಾಧಿತಗಳಾಗಿವೆ. 


ಘ್‌ 
'R—C=0 


ಎಸ್ಟೆ ರಿಚಿಯ ಕೊಲಿಯಲ್ಲಿ, ಅಸಲ್‌ ವಾಹಕ ಪ್ರೋಟೀನ್‌ (ACP) ಎಂಬ ಒಂದು 


ವಿಶೇಷ ಪ್ರೋಟೀನ್‌ ಇರುತ್ತದೆ. ಆನ:ಕ್ರಮ ರೂಪಾಂತರಗಳಲ್ಲಿ ಇದು ಒಂದು 
ನಿಷ್ಠರ್ಷಕ ಪಾತ್ರವಹಿಸುತ್ತದೆ. ಅಸಿಟ್ಟೆಲ್‌ €ುಸಿ ನಿಂದ ಒಂದು ಅಸಿಟ್ಟೆ ಲ್‌ ಗುಂಪನ್ನು 

` ಮು — ಲು ಲ ಕ 
ACP ವರ್ಗಾ ಯಿಸುವುದರಿಂದ ಉದ್ದ ಸರಪಣಿಯ ಮೇಧಾಮ್ಹ ಗಳ 
ಉತ್ಪಾದನೆಯು - ಪ್ರಾರಂಭವಾಗ ಗುತ್ತದೆ (ಪ್ರ ಅಕ್ರಂ £1). ಈ ಸಂಕೀರ್ಣವು 
ಗ್ರಾ ಹೆಕವಾಗಿ ವರ್ತಿಸುತ್ತದೆ. ಇದಕ್ಕೆ ಅನುಕ್ರಮ, ವಿಭಾಗಗಳು ವರ್ಗಾವಣೆ 
ಹೊಂದುತ್ತವೆ. ಪ್ರತಿ ವರ್ಗಾವಣೆಯ ನಂತರ ಒಂದು ಅಪಕರ್ಷಣೆಯುಂಟಾಗುತ್ತದೆ. 
ಸಸ ಆನುಕ್ರಮ ವರ್ಗಾವಣೆಯ ವಾಹನವು ಮ್ಯೂಲೊನೈಲ್‌ A€Pೌ ಆಗಿದೆ. ಇದು 

೨ 5 ಇ 


3ರ ಸಹಾಯದಿಂದ ಉತ.ನ 


ಒಂದು ಅಸಿಟ್ಟೈಲ್‌ ವಿಭಾಗದ ಪ್ರತಿ ಅನುಕ್ರಮ ಸೇರಿಕೆಯ ನಂತರ, 
ಮ್ಯೂಲೊನೈಲ್‌ &೮? ಯ ಮುಕ್ತ ಕಾರ್ಬಾಕ್ಸೆಲ್‌ ಗುಂಪು ೮೦, ಆಗಿ ಬಿಡುಗಡೆ 


ಕ್ಸಿ 

ಯಾಗುತ್ತದೆ. ಪ್ರತಿಕ್ರಿಯೆಯನ್ನು ಸಂಶ್ಲೇಷಣೆಯ ದಿಕ್ಕಿನಲ್ಲಿ ಇದು ನಡೆಸುತ್ತದೆ 
ವಾತ ಲ್ಸ ಣಾ 

(ಪ್ರತಿಕ್ರಿಯೆ 4 : ಚಿತ್ರ 7.26), ಈ is ipl ಉತ್ಪನ್ನವು ಒಂದು 
6-ಕೀಟೊಆಸ್ಟೆಲ್‌ ACP ಆಗಿದೆ. ಇದು ACP ಯಾಗಿ, 
ಮೂರು ಪ್ರತಿಕ್ರಿಯೆಗಳಿಂದ eit (5,6 ಮತ್ತು7ಪ್ರತಿಕ್ರಿಯೆ 
ಗಳು; ಜಿ ತಿಕ್ರ್ರಿಯೆಗಳ be ieee ಮಿಂದ 
ಪ್ರಗತಿಪರವಾಗಿ ಉದ್ದವಾದ ಅನೈಲ್‌ AC 
ಯಗುತ್ತವೆ. ಒಟ್ಟು ಪ್ರತಿಕ್ರಿಯೆಯನ ರಿ 


ಛಿ 
71 
ಲ 
ನ 
@ 
24 
«| 
ಪ 


COOH 


| 
€ಗ,--೮ಗ--408--10ಗ,--00--408--2140711,--200* — 
CH; (CH —CH3)n -೮೦-೩೮83-೩೮೦, + 24CP+2nNA DP-+-nH,0 


ಈ ಬ್ಯಾಕ್ಟೀರಿಯಗಳ ವ್ಯವಸ್ಥೆಯಲ್ಲಿ, 1 ರಿಂದ 7ರ ವರೆಗಿನ ಪ್ರತಿಕ್ರಿಯೆಗಳ 
ವೇಗವನ್ನು ವರ್ಧಿಸುವ ಕಿಣ್ವಗಳನ್ನು (ಚಿತ್ರ 7. 26) ಮತ್ತು ವಾಹಕ ಸೀಗಗಳ್ನು 
ಸುಲಭವಾಗಿ ಒಂದರಿಂದ ಬೇರೊಂದನ್ನು ಬೇರ್ಪಡಿಸಬಹುದು. ಆದರೆ ನಿಜ 
ಕೇಂದ್ರೀಯ ಸೂಕ್ಷ ಜೀವಿಗಳಲ್ಲಿ (ಈಸ್ಟ್‌) ಮತ್ತು ಪ್ರಾಣಿ ಅಂಗಾಂಶಗಳ ಪ್ರತಿ 


ಕ್ರಿಯೆಗಳ ಪೂರ್ಣ ಕ್ರಮವು, ಏಕೈ ಕ ವಿವಿಧಕಿಣ್ವ ಸಂಕೀರ್ಣ(ಮೇಧಾವ್ಣ್ಲ ಸಿಂಥಟೇಸ್‌) 


124 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ,.. ಕಾರ್ಯಸಂಬಂಧ 


() 
cH C೦,-ಬಯೊಟಿನ್‌ ಬಯೊಟನ್‌ ಈ 


ತೆ 
10.5% 5-004 HOOC—CH—C 
ತಿ acety}-S-CoA 121 ಕ್‌ 
ಸೈಲ್‌ವಾಹಕ || Seis 20 
ಪೊ ಟೇನ್‌ — COA-SH ಕ ೪ 


ACP sh 1 1| 


0 (೬ 53ಗ ೧ 
p< 
cH y 


HOOC—CH.—C 
S-ACP 


"$-AC) 
ಅಸಿಟ್ಟೆಲ್‌ ಸಷ ACP ಮ್ಯೂಲೊನೈಲ್‌ -S-ACP 





S-ACP 
ಅಸಿಟೊ ಅಸಿಟೈ ಲ -S-ACp 


NADPH, 


(5) 
NAD 
0 
4 


\ CHr—CHOH—CH,—C 
S-ACP 

8" ಹೈಡ್ರಾಕ್ಸಿ ಬ್ಯೂ ಟೆರೈಲ್‌ 5.1೦7 
“ef H,O ೧ 


p 
pa 


CH—CH=CH—C 
S-ACP 
ಕ್ರೊಟೊನೈಲ್‌-$-ACP 


NADPH, 
17] 


0 
HCH 
5.4೧0 


೧. ಬ್ಯಟೆರೈಲ್‌ -$-ACP 


ಲು ರಿಂದ 7ರವರೆಸಿನ ಹಂತಗಳ 
ಸಿ47 511 ಪುನರಾವರ್ತನೆ ಟ್‌ 
CH—TH—-CH—CH CHC 


ಮ್ಯೂಲೊನ್ಸೆ ಲ್‌. 
-5-ACP 


S ACP 
ಹೆಕ್ಲಾನೊಯಿಲ್‌-5-ACP 


ಎ, ಕೊಳಿ ಯಲ್ಲಿ ಅಸಿಟೈಲ್‌-$-೦ಂಸಿ ನಿಂದ ಸಂತೃಪ್ತ ಮೇಧಾಮ್ಲಗಳ 
ಸಂಶ್ಲೇ ಷಣೆಯ ವಿಧಾನ, ಹೆಕ್ಸುನೊಯಿಲ್‌-(ಛ್ಯ)-5 ೮೫ ಯ ಸಂಶ್ಲೇಷಣೆಗೆ ಕಾರಣವಾಗುವ 


ಚಿತ್ರ 7.26: 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಜೀವಸಂಶ್ಲೇಷಣೆ 125 


ಪ್ರತಿಕ್ರಿಯೆಗಳನ್ನು ತೋರಿಸಲಾಗಿದೆ. ವೂ ಸೈಲ್‌- S-ACP ಖಿ:ಂದ ಅಸಿಟ್ಟೈ ಲ್‌ ವಿಭಾಗಗಳ 
ಮುಂದಿನ ವರ್ಗಾವಣೆಗಳಿಂದ ಮತ್ತು ವರಿ ನ ಆತ್‌ ಣೆಗಳಿಂದ (4ರಿಂದ 1ರ ವರೆಗಿನ ಪ್ರತಿ 
ಕ್ರಿಯೆ ಹಂತಗಳ ಪುನರಾವರ್ತನೆಗಳ್ಳ, ಇಂಗಾಲ ಪರಮಾಣ:ಗಳನ್ನು ಸಮಸಂಖ್ಯೆಯ 
ಹೊಂದಿರುವ ಮತ್ತು ಸರಪಣಿಯ ಉದ್ದವನ್ನು ಹೆಚ್ಚಾಗಿಯೇ ಹೊಂದಿರುವ ಕವಲೊಡೆರಿ:ದ 


ಅ 
ಪೇಭಾವ್ಲ್‌ಗಳ: ಉತ್ಪತ್ತಿಯಾಗುತ್ತವೆ. 


ಬಿಂದ ವೇಗವರ್ಧನೆ ಹೊಂದುತ್ತದೆ. ಈ ಸಂಕೀರ್ಣವು, 
ತೂಕ(ಸುಮಾರಾಗಿ 2.3 ಮಿಲಿಯನ್‌)ದ ಕಣವಾಗಿದೆ ಹಾಗೂ ಅದು ಕ್ರಿಯಾಶಕ್ತ 
ಉಪವಿಭಾಗಗಳಾಗಿ ಬೇರ್ಪಡಲಾರದು. 


ಆಸಂತೃಪ್ತ ಮೇಧಾನ್ಲುಗಳ ಸಂಶ್ಲೇಷಣೆ 


ಜ್ರ 
2 
ಕ 
( 
2 

a 


ಸರಪಣಿಯಲ್ಲಿ. ಒಂದು ದ್ವಿಬಂಧವನ್ನು ಹೊಂದಿರು 
w 


tl 
₹1 
a 
G 
2% 
(2) 
es 
Fel 


ಮೇಧಾಮ್ಲಗಳು. ಸಾರ್ವತ್ರಿಕ ಕೋಶ ಘಟಕಗಳಾಗಿವೆ. ಈ ವರ್ಗದ ಭಾಗಗಳ: 
ಯಾವುನೆಂದರೆ. pe ಕ್‌ ಆಮ್ಲದ (ಲ್ಯೇ) ಸಾಧಿತವಾದ ಪಾಲ್ಕಿಟೊಲಿಕ್‌ ಆಮ್ಲ 


ಹಾಗೂ ಸ್ಟಿಯರಿಕ್‌ ಅಮ್ಲ (0), ಒಲಿಯಿಕ್‌ ಮತ್ತು ಸಿಸ್‌ ವಾಕ್ಸಿನಿಕ್‌ ಆಮ್ಲ್ಲಗ- 
ಸಾಧಿತಗಳು. ಏಕಾಸಂತ್ರ್ರಪ್ತ ಮೇಧಾವ್ಲುಗಳ, ಬಹು ಸಾಮಾನ್ಯವಾದ ಜೀವ 
ರಾಸಾಯನಿಕ ಉತ್ಪಾದನೆಯು, ಅನುಗುಣ ಮೇಧಾಮ್ಲದ ಆಮ್ಲಜನಕ ಸೇರಿಕೆಯಿಂದ 


CHs(CH;)4COOH-4+-40;,—CH(CH;);CH = CH(CH;); 


COOH + H,0 
ಪಾಲ್ಮಟಿಕ್‌ ಆಮ್ಲ ಪಾಲ್ಮಿಟೊಲಿಕ ಆಮ್ಲ 
€11,(೮ಿಗ,) COOH 410, CHCHYCH = CHICH)); 

COOH-+H, 
ಸ್ಟಿಯರಿಕ್‌ ಆಮ್ಲ ಒಲಿಯಿಕ್‌ ಅವ್ಲು 


ಚಿತ್ರ 7.27 : ಅನುಗುಣವಾದ ಸಂತೃಪ್ತ ವೇಧಾವ್ಲುಗಳಿಂದ ಏಕ ಅಸಂತ್ರಪ್ರ ಮೇಧಾಮ್ಲಗ 
ಉತ್ತಾದನೆ. 


ಉಂಟಾಗುವ ಸಂತೃಪ್ರರಹಿತತೆಯಿಂದ ಆಗುತ್ತದೆ) ಯಾವಾಗಲೂ ಕಾರ್ಟಾಕ್ಷಿಲ 
ತುದಿಯಿಂದ 9ನೇ 'ಮತ್ತು 10ನೇ ಇಂಗಾಲ ಪರಮಾಣುಗಳ ಮಧ್ಯೆ ದ್ವಿಬಂಧ: 
ಸೇರಿರುತ್ತದೆ, ಇದರಿಂದ ಪಾಲ್ಮಿಟಿಕ್‌ ಆಮ್ಲವು ಪಾಲ್ಮಿಟೊಲಿಕ್‌ ಆಮ್ಲವನ್ನ 
ಮತ್ತು ಸ್ಟಿಯರಿಕ್‌ ಆಮ್ಲವು ಒಲಿಯಿಕ್‌ ಆಮ್ಲವನ್ನು ಉತ್ಪಾದಿಸುತ್ತವೆ (ಚಿ 
7.27)... ವಿಪರ್ಯಾಪ್ತತೆಯ ಈ ರಚ ಕನೆಯಲ್ಲಿ ಅಣುರೂಪದ ಆಮ್ಲಜನಕ , 


ನಿರ್ಬಂಧರೀತಿ ಅಗತ್ಯವಾಗಿರುವುದರಿಂದ, ಇದನ್ನು ವಾಯುಜೀವಿ ಮಾರ್ಗವೆನ್ನುತ್ತಾರ 


g 
mM 
fo 
pul 
ಛಿ 
po 
ತ] 
YY 
ತ! 
(2 


ಜೀವಿ ಹಾಗೂ ಅವಾಯುಜೀವಿಗಳೂ ಸೇರಿದಂತೆ) ಹ... ಬೇರೆ ರೀತಿಯಿಂದ 
ಉತ್ಪಾದಿಸುತ್ತವೆ; ಇದರಲ್ಲಿ ಅಣುರೂಪದ ಆಮ್ಲಜನಕದ ಪಾತ್ರವೇನೂ ಇರುವುದಿಲ್ಲ 
ಮತ್ತು ಅದನ್ನು ಅವಾಯು ಜೀವಿಮಾರ್ಗವೆಂದು ಕರೆಯುತ್ತಾ 

ಉಂಟಾಗುತ್ತದೆ ಎಂಬುದನ್ನು ಚಿತ್ರ 7.28ರಲ್ಲಿ ತೋರಿಸಲಾಗಿದೆ. ಅದರಲ್ಲಿ ಲ್ಕೆ 


IK: 
ಈ 
@ 
fl 
[32 
| 
ಮ 


ಮಟ್ಟದಲ್ಲಿ ಮೇಧಾಮ್ಹಗಳ "ಜೀವಸಂಶ್ಗೆ ಷಣೆಯ ಪ್ರತಿಕ್ರಿಯೆಗಳ ಸಾಮಾನ್ಯ ಸರ 
ಪಣಯಿಂದ ಒಂದು ವಿಶೇಷ ಕವಲಿನ. ಪ್ರವೇಶವು ಇರುತ್ತದೆ. ಲ್ಕೈ ಹೈಡ್ರಾಕ್ಸಿ 


ಅಸೈಲ್‌ ಮಧ್ಯವರ್ತಿಯಾದ 8-011 ಡೀಕಾನಿಲ್‌ ACP ಹೆಚ್ಚು ಉದ್ದದ ಸರಪಣಿಯ 
ಸಂತೃಪ್ತ ಮೇಧಾಮ ನ್ಲಿಗಳ ಉತ್ಪಾ ದನೆಗೆ ಕಾರಣವಾಗುವ ಸಾಮಾನ್ಯ “LB ಸಂತೃಪ್ತ 
ರಹಿತತೆಗೆ ಒಳಗಾಗಬಹುದು ಅಥವಾ ಒಂದೇ ರೀತಿಯಲ್ಲಿರುವ ಏಕ ಅಸಂತೃಪ್ತ 
ಮೇಧಾಮ್ಲಗಳ ಉತ್ಪಾದನೆಗೆ ಕಾರಣವಾಗುವ 8, ನಿರ್ಜಲೀಕರಣವಾದರೂ ಇಲ್ಲಿ 


ನಡೆಯಬಹುದು. ಅವಾಯುಜೀವಿ ವತಾರ್ಗದಲ್ಲಿ. ಅಂತ್ಯ ಉತ್ಕ ಶ್ರನ್ನಗಳ ಇಂಗಾಲ 
ಸರಪಣಿಯಲ್ಲಿ ದ್ವೀಬಂಧದ ಸ್ಥಾ ನವು, ಜೀವಸಂಶ್ಲೇಷಣೆಯಲ್ಲಿ, ಆದು ಯಾವ) 
ಬಿಂದುವಿನಲ್ಲಿ ಪ್ರ ವೇಶಿಸುತ್ತದಯೋ ಆದರಿಂದ "ನಿರ್ಧರಿತವಾಗುತ್ತ ದೆಯೆಂಬುದು 
ಗಮನಿಸಬೇಕಾದ ಅಂಶ. ' ಮುಂದೆ ಸರಪಣಿಯು ಲಂಬಿಸುವುದರಿಂದ, ಅದರ 
ಸ್ಥಾನವು ಲ್ಕ ಉತ್ಪನ್ನ ದಲ್ಲಿ (ಪಾಲ್ಮಿಟೊಲಿಯಿಕ್‌ ಆಮ್ಲ) 9 ಮತ್ತು 10 
ಇಂಗಾಲ ಪರಮಾಣುಗಳ ಮಧ್ಯೆ ಉಂಟಾಗುತ್ತದೆ. ಆದರೆ, ಲ್ಕ, ಉತ್ಪನ್ನದಲ್ಲಿ 
ದ್ವಿಬಂಧವು. 11 ಮತ್ತು 12 ಇಂಗಾಲ ಪರಮಾಣುಗಳ ಮಧ್ಯೆ ಸ್ಟಾ ಸಾನ ಪಡೆಯು 
ತ್ತದೆ. ಆದ್ದರಿಂದ ಅವಾಯು ಜೀವಿ ಮಾರ್ಗವನ್ನು ಉಪಯೋಗಿಸುವ ಬ್ಯಾಕ್ಟೀ 
ರಿಯಾಗಳು, “ತಮ್ಮ ಏಕ ಆಂಸತ್ಭೃಪ್ತ ಲ್ಕ, ಮೇಧಾಮ್ಲವಾಗ್ಕಿ ಸಿಸ್‌-ವ್ಯಾಕ್ಸೆನಿಕ್‌ 
ನ್ನ ಹೊಂದಿವೆ, ಆದರೆ ವಾಯುಜೀವಿ ಮಾರ್ಗ ವಿಂದ ಸ್ಟಿಯರಿಕ್‌ 
ಆಮ್ಲದ ನೇರ ಸಂತೃಪ್ತರಹಿತತೆಯ ಉತ್ಪನ್ನ ನ್ನವಾದ ಒಲಿಯಿಕ್‌ ಅಮ್ಲವನ್ನು ಹೊಂದಿ 
ರುವುದಿಲ್ಲ. ಏಕ ಅಸಂತೃಪ್ಪ 5 ಮೇಧಾಮ್ನಗಳ ಉತ್ಪಾದನೆಯ ಎರಡು ಮಾರ್ಗಗಳ 


ಜೀವಶಾಸ್ತ್ರೀಯ ವಿಂಗಡಿಕೆಯನ್ನು ಕೋಷ್ಟಕ 7.3 ರಲ್ಲಿತೋರಿಸಲಾಗಿದೆ. 


ಪಾಲಿಐಸೊಪ್ರೆನಾಯ್ಡ್‌ ಸಂಯುಕ್ತಗಳ ಸಂಶ್ಲೇಷಣೆ 
ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಕೋಶ ಘಟಕಗಳಿಗೆ, ಐಸೊಪ್ರೀನ್‌ ರಚನೆ 
ಯನ್ನುಳ್ಳೆ,. ಪುನರಾವರ್ತನೆಯಾಗುವ ಲ್ಕ ವಿಭಾಗಗಳಿರುವ ಇಂಗಾಲ ಸ್ಕೂಲ 
ಸ್ವ ರೂಪಗಳಿವೆ: 
CH, 


| 
CH,=C~ CH=CH; 


೨7 


vw ur 
kes Kk 
1]. (| 
» (1 
Ws 
ಜು 1 
4) 
೫ 13 
13 | 
6 » 
ಣ ಲ 
4 ೪ 
“Hd 
(ಲ್‌ೆ es 
Bg 
(ಸ de 
112 ೪2) 
ಖಿ ಟ್ರ 
13 w 
ಗ 
ಸಃ 
3 5 
yp 
0 
3 3೫% 
{; WB) 
1) {> 
ಗೆ ry 
1 Ar 
ಈ 
ಕ 
(2 [3 
0 px 
ಇಡಿ ಡಿ 
e( K's] 
4! (ನಿ 
"2 ೪) 


) 


2೫ ಸ 
೮3 ಇಳೆ 
\ 

೬ 

ಜೆ 


eo ವಾ್‌ 
pi 


1 


SST) 
ಅ 


ex 


ಏಡಿ 
ಓಜ. 


ಗ 
ಕಾಚದ ರಾಗ ವಪ ಜ್‌ 


ತಾಡಿ 
ಆಸಿಬೆ ಕೀಯ 


ಯ 


ವಾಗಳು 


ಗಳು 
ತಂ ಅಗಾದ 
ಆಶಿ 
ತಿ" 
೮7 


in 
ಯ್‌ ಸಂಯುಸ್‌ ಗಳು 


t 
Ve 


ತ್‌ 
ಅರಿ 
೨ 
ಟು 
ಗಾಗ ರ ಕ್‌ ಯ 


ಇ 
ಮೆ 
ಯೂ 

ಇ 
ಗಾ 

Sa 


*'ತಲೆಯಿಂದ-ತ 


} 


ಪಾಲಿಐಸೊಪೆ 


dy ed 
ಇದ್‌. 


ಸ ರಿಯಾ 
ಇಚಿಗಳು 
೨ತೆ. 


PET 


ಮು 
೨ ಗಳ 


ಹರಿದ್ದರ್ಣ 
ನೀಧಾವ್ಲ 
ಅಸಿಟ್ಟೆಲ್‌ ಲಿಂಕ ನೊಡನೆ 


ಆತಿ: 
- 


ಎಸ್ಸೆ ರಿಚೆಯಕೆ 


ಬರು 
ha 


ಇತ್ರ 
Ce. 


13 


ಹೆಯಿಂದ ಕ 


ನರ್‌ ಜೋ 


ಗ 


ಓತಿ 


ನಿತಿ 


8 
ಫಾ 
ಯಿಂದ-ತುದಿಗೆ` ಒಟ್ಟುಗೂಡುವುದರಿಂದ ಸ್ಟೆರಾಲ್‌ಗಳ ಓಂದು ಪೂರ್ವರೂಪವಾದ 


ಸ್ಕಾ ಲಿನ್‌ ಉತ್ಪಾದನೆಯಾಗುತ್ತದೆ. ಲ್ಯ ಸಾಧಿತದ ಎರಡು ಅಣುಗಳ 


ಳನ್ನು 


ಸೊಪ್ರೆನಾಯ್‌ 


ಪಾಲಿಐ 
ಇಂದಂತ್ರವೆ. ಈ ಮಧ್ಯವರ್ತಿಯಿಂದ, C,; ವ 
ಷಣೆ ಹೊಂದುವ ಅನುಕ್ರಮ ಹಂತಗ 


C5; ಸಾಧಿತವಾದ ಫಾರ್ನೈಸಿಲ್‌ ಪ್ಳ 


ಅನುಕ್ರಮ ಫಾಸ್ಟಾರಿಲೀಕರಣ ಮತ್ತು ಡಿ 
ಸಂಯುಕ್ತದಿಂದ. 


ನಿಲ್‌ ಪೈಕೊಫಾಸ್ಟೇಟ್‌ ಆಗಿ ಪರಿ 


C; 
ರು 


ಕಾರ್ಯಸಂಬಂಭ 


128 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... 
ಒಟ್ಟುಗೂಡುವಿಕೆಯಿಂದ ಕ್ಯಾರೊಟಿನಾಯ್ಡ್‌ ಗಳ ಪೂರ್ವರೂಪವಾದ ಫೈಟೋನ್‌ 
ರೂಪುಗೊಳ್ಳುತ್ತದೆ. ಲ್ಕ, ಮತ್ತು ಲ್ವ ಪಾಲಿಐಸೊಪ್ಪೆನಾಯ್ಡ್‌ ಮಧ್ಯಸಾರ 
ಗಳು, ಫಾರ್ನೈಸಲ್‌, ಮತ್ತು ಫೈಟಾಲ್‌ಗಳು ಹರಿತ್ತುಗಳ ಅಂಶಗಳಾಗಿವೆ. 


(3 ke 


CH—CH, CH ಮ್ಯೂಲೊನಿಲ್‌-$-ACP 
S-ACP ACP SH 
ಆಕ್ಟೊ ನಿ ನಾಯಿಲ"-$-ACP \ it 
Cc, 
ಅಪಕರ್ಷಣೆ 
H OHH 0 
೧-1೬, ತೆ 
1 1 ಸ ACP 
8- ಹೈಡ್ರಾಕ್ಷಿಡೆಕನಾಯಿಲ್‌- 5.1೦೫ 


83ನಿರ್ಜ *೫-ನಿರ್ಜಲೀಕರಣ 
ಲೀಕರಣ 


H 0 


H H ೧0 
6! 1 
cucu aonb 
3-ACP '$-ACP 


| ಮ್ಯೂಲೊನೈಲ್‌ -S-ACP oದ ಅಪಕರ್ಷಣೆ 


1 ಮೂರು ವಿಭಾಗಗಳ ಸೇರಿಕೆ ಡೆಕನಾಯಿಲ್‌ (C,0)-S-ACP 
ಜೆ ರ್‌ 


CHC Nw H, ಪೊಸ್ಸ್‌ ಉದ್ದ ದ ಸರಪಣಿಯ 


ACP ಸಂತೃಪ್ತ ಮೇಧಾಮ್ಲ ಗಳು 
ಪಾಲ್ಮಿಟೊಲಿಕ್‌ ಆಮ್ಲ (ಲ್ಯ, ಸೆ ACP ಸಾಧಿತ ” 


RE ಒಂದು ಲ್ಕ ವಿಭಾಗದ 


ಸೇರಿಕೆ ಮತ್ತು ಅಪಕರ್ಷಣೆ 
11 H (0) 


ಜಾ >— CH, ತೆ 
S-ACP 
ಸಿಸ್‌-ವಾಕ್ಲೆನಿಕ್‌ ಆಮ್ಲ (0. ೩1)ದ' ೩೦? ಸಾಧಿತ 


ಚಿತ್ರ 7,28 : ಹಲವು ಬ್ಯಾಕ್ಟೀರಿಯಾಗಳ ವಿಶಿಷ್ಟತೆಯಾದ, ಏಕ ಅಸಂತೃಪ್ಪ ಮೇಧಾಮ್ಲ 
ಗಳಿಗೆ ಇರುವ ಅವಾಯುಜೀವಿ ಮಾರ್ಗಕ್ಕೆ ಮತ್ತು ಸಂತೃಪ್ತ ಮೇಧಾಮ್ಲ ಸಂಶ್ಲೇಷಣೆಗೆ ಇರುವ 
ಮಾರ್ಗಕ್ಕೆ ಇರುವ ಸಂಬಂಧವನ್ನು ತೋರಿಸುವಚಿತ್ರ, 


ಮುಂದಿನ 'ತಲೆಯಿಂದ-ತುದಿಯ' ಒಟ್ಟುಗೂಡುವಿಕೆಯಿಂದ, ಸರಪಣಿ ಲಂಬಿಸು 
ವಿಕೆಯು 50 ರಿಂದ 60 ರವರೆಗೆ ಇಂಗಾಲ ಪರಮಾಣುಗಳನ್ನು ಹೊಂದಿರುವ 


ಜೇವಸಂಶ್ಲೇಷಣೆ 129 


- ಪಾಲಿಐಸೊಪೆ.ನಾಯ್ಡ್‌ ಸಂಯುಕ್ತ ಗಳನ್ನು ಉತ್ಪಾದಿಸುತ್ತದೆ. ಯು ಬಿಕ್ಚಿನೊನ್‌ 
ನಂಥ ಕ್ವಿನೊನ್‌ಗಳ ರಚನೆಯಲ್ಲಿ ಅವು ಕಂಡುಬರುತ್ತವೆ. 
CH.CO-S-CoA CHCO-S-CoA 
ತಾ ೨ *ತಲೆಯಿಂದ ತುದಿಗೆ' 
yh ಒಟ್ಟುಗೂಡು ವಿಕೆ 
CHCDS.CoA CHCOCHCOS-CoA + CoA-SH 
ಗ ತಲೆಯಿಂದ ತಲೆಗೆ 
ಒಟು ಗೂಡುವಿಕೆ 
OH 59 
HOOC—CH,—-C—CH,C0-S-CoA + CoA-SH 


ಹೈಣ್ರಾಕ್ಸಿ ಮಿಥೈಲ್‌ಗ್ಗು ಟಾರಿಲ್‌-$-€೦೩ 
| ~2 NADPH, 
ಕ 
OH 
HOOC—CH—-L—CH,CH,OH + CoA-SH+ 2 NADP ಸ 
H, 
ಮೆವಾಲೊನಿಕ್‌ ಆಮ್ಲ 
(` 2ATP 
OH 
HOOC—CH,—C—CH,CH,0—(B—(B) + 2 ADP 
H, 
pad 
5-ಡೈಫಾಸ್ಟೊಮೆವಾಲೊನಿಕ್‌ ಆಮ್ಲ 
0೧, ATP 
CH 
'೦-0೦%೦-6)-0) 
CH, 


ಐಸೊಪೆಂಟಿನಿಲ್‌ ಪ್ರೆ ಸ ರೊಫಾಸ್ಟೆ ೀಟ್‌ 


ಚಿತ್ರ 7.29: ಅಸಿಟೈಲ್‌ .€.. ೮08. ನಿಂದ, ಎಲ್ಲ ಪಾಲಿ ಐಸೊಪ್ರೆನಾಯ್ಡ್‌ ಸಂಯುಕ್ತಗಳ 
ಪೂರ್ವರೂಪವಾದ ಐಸೊಪೆಂಟೆನಿಲ್‌ ಪೈರೊಫಾಸ್ಲೇಟ್‌ನ ಸಂಶ್ಲೇಷಣೆ 


ಆಂಫಿಬೋಲಿಕ್‌ ಮಾರ್ಗಗಳು 


ಸ ಕೋಶದ ಹಲವಾರು ಜೀವಸಂಶ್ಲೇಷಕ ಮಧ್ಯವರ್ತಿಗಳ ಸಂಶ್ಲೇಷಣೆಯಲ್ಲಿ 
ಭಾಗವಹಿಸುವ ವಿಶೇಷ ವಕಾರ್ಗಗಳನ್ನು ನಾವು ಈಗ ವೀಕ್ಷಿಸಿದ್ದೇವೆ. ಮುಂದುವರಿ 


130 ಸೂಕ್ಷ್ಮಜೀವಿಗಳ ಜೀವದ್ರ ವ್ಯ 


'ಯುವ ಮುನ್ನ, ಎಲ್ಲವನ್ನೂ ಸಾರಾಂಶರೂಪಕ್ಕೆ ಇಳಿಸಿ, ಜೀವದ್ರವ್ಯಪರಿಣಾಮ 
ಆಥವಾ ಚಯಾಪ ಪಚಯ ನಕ್ಷೆಯ ರೂಪದಲ್ಲಿ, ತೇವ ವರಗಳನ್ನು ಒಟ್ಟಿ ಗ ಚಿತ್ರಿಸು 
ವುದು ಉಪಯುಕ್ತವಾದೀತು (ಚಿತ್ರ 7.31). ಈ ನಕ್ಷೆಯು ಇದುವರೆಗೂ ಚರ್ಚಿ 


HC ಲ a 
ಮಾಹ 0-೧ಚ--೧೬೦--೮)--( 
CHW; 0—P-D k af ರಾಗ 
ಡೆ ಮಿಥ್ಯ ಲ್‌ ಅಲೈಲ್‌ ಐಸೊಪೆಂಟಿನಿಲ್‌ 
ದ ರೊಫಾಸ್ಟ್ರ ಟ್‌ ಪೈರೊಫಾಸ್ಟ್ರೇಟ್‌ 
ಲ 
(ಲ) HE HC 
J=CH-CHO— DD 12--0೬೦೩೦---() 
HC HC 
(C0) ಜಲ್ಸಿ ಪಾ 
=CH-—CH—CH, ಒ೦--)--(9) 
HC ಹ 
ಇರ್‌ 


(Cs) HC ಬ 
ಇಇ... ಇಸ --೦೬೦-0ಅ-( ಶ್ರ 


HC 


Se uouo-B-9 
HC 


(Cr) | ಯಷ್ಟು ( Lada ಸಹ 
HC ಕ 


ಚಿತ್ರ 7.30 : ಪಾಲಿಐಸೊಪ್ರೆನಾಯ್ಡ್‌ ಜೀವಸಂಶ್ಲೇಷಣೆಯಲ್ಲಿ ಸರಪಣಿ ಲಂಬಿಸುವಿಕೆ 

ಸಲಾದ ಕೆಲವು ಮಾರ್ಗಗಳ ಅಂತರ್‌ಸಂಬಂಧಗಳನ್ನು ತೋರಿಸುತ್ತದೆ. ಈಗಾಗಲೇ 
ಅಪ್ರತ್ಯಕ್ಷವಾಗಿ ಸೂಚಿಸಲಾದ ವಿಷಯವನ್ನು, ಅಂದರೆ ಜೀವಸಂಶ್ಲೇಷಣೆಯ 
ವಿಶೇಷ ಮಾರ್ಗಗಳು ಸಾವಯವ ಮೂಲ ಪದಾರ್ಥಗಳ ಶಕ್ತಿ ಉತ್ಪಾದಕ ಜೀವ 
ದ್ರವ್ಯಪರಿಣಾಮಕ್ತಿಯೆ. ಅಥವಾ ಚಯಾಪಚಯಕ್ರಿಯೆಯಲ್ಲೂ ಮುಖ್ಯ ಪಾತ್ರ 
ಗಳನ್ನು ವಹಿಸುವಂಥ ಪ್ರತಿಕ್ರಿಯೆ ಕ್ರಮಗಳ ಮೂಲಕ (ಉದಾ : ಎನ್ನೆ ನ್‌- 


ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ ಜೀವಸಂಶ್ಲೇಷ 131 
ಒಟ ಉ 


ಮೇಯರ್‌ ಹಾಫ್‌ ಮಾರ್ಗ ಮತ್ತು ಟ್ರೈ ಟೌರ್ಬಾಕ್ಸಿ ಲಿಕ್‌ ಆಮ್ಲ ಚಕ್ರದ 
ಪ್ರತಿಕ್ರಿಯೆಗಳು) ಆಂತರಿಕವಾಗಿ ಸಂಬಂಧಿಸಿರುತ್ತವೆ ಎಂಬುದನ್ನು ಇದು 


ಸ್ವಿರೀಕರಿಸುತ್ತದೆ. 


ಗ್ಲೂಕೋಸ್‌" 


| ಕ ಡಾ 
ಪಾಲಿಸುಖಕ್ಕೆ ಡ್‌ಸೆಳು ನ್ಯೂಕ್ಲಿಯೊಟ್ಟಿಡ್‌ಗಳು (ಭಾಗಶ) 
| ಈ (ಹಿಸ್ಟಿಡಿನ್‌ ಭಾಗಶಃ) 


ಲಿಪಿಡ್‌ ಗಳು 
(ಭಾಗಶಃ) NL ಹೆಕ್ಟ್ರೋಸ್‌ ಪೆಂಟೋಸ್‌ ಟೆಟ್ರೋಸ್‌ 
ಫಾಸ್ಟ್ರೇಟ್‌ ನ್‌ ಫಾಸ್ಕೇಟ್‌ ಫಾಸ್ಟ್ರೇಟ್‌ 


pA 


ಬ್‌ j ಶ್ತ ಪಿಕಿಮಿಕ್‌ ಆಮ್ಲ 


| ಕೊರಿಸ್ಮಿಕ್‌ ಆ 
ನಿಕಿನ್‌ ಫಾಸೊ ಇನಾಲ್‌ಪ್ಲೈರುವಿಕ್‌) 1 ೬. ಟ್ರಿ ರೊಸಿನ್‌ 
ಕಿ ಬ bapa ©) ಲ 

ಪುರೈನ್‌ಗಳು | 4 ನ್ನು ಟ್ರಸ್ಫೊಫಾನ್‌ ನಷ್ಟ್‌ ಅಲನ್ಸೆಸ್‌, 
ಪ್ರೈರುವಿಕ್‌ 7 ಅಲನ್ಸನ್‌ 

ine” ಗ್ಲೈಸಿನ್‌ ೪ ಆಮ್ಲ. ಹ ವ್ಯಾಲಿಸ್‌ 

ಹರಿತ್ತುಗಳು sf | ಲ್ಯೂಸಿನ್‌ 

\ ಅಸಿಟ್ಸೈಲ್‌-€ಂಸ್ಥಿ -್‌ ಮೇಧಾಮ_ಗಳು 


ಕ್ರಗಳು 
ಹಿಮಿಗಳು “ಪಾರ್ಚಿರಿನ್‌ ಸ್‌ ಪಾಲಿ ಐಸೊಪ್ರೆನಾಯ್ಡ್‌ ಸಂಯುಕ್ತ 







ಐಸೊಲ್ಯೂಸಿನ್‌ ಆಕ್ಸಾಲಸಿಟಿಕ್‌ ಆಮ್ಲ ಸಿಟ್ರಿಕ್‌ ಅಮ 
ಸಕ್ಸಿನಿಕ್‌ ಆಮ್ಲ 
೨ 
ಲೈಸಿನ್‌ ಆಸ್ಪಾರ್ಟಿಕ್‌ ಕ *ಕೀಟೊಗ್ಗು ಟಾರಿಕ್‌ ಆಮ್ಲೆ 
್ಲಿಲೋತ್‌ ೨5 ಅಮ್ಮಸ್ನಿ 
ಆಸ್ಪಾರಜಿನ / ಮಥಿಯೊಖನ್‌  ಗೆಸಿಟಾಮಿಕ್‌ ಅಮ್ಲೆ- ಗ್ಲುಟಾಮಿನ್‌ 
ಒರಿಬುಡಿನ್‌ಗಳು ರ ್ಚ್ಪ 
(ಭಾಗಶಃ) ಪ್ರೊಲಿಷ್‌ | ಅರ್ಜನ್ಯೆನ್‌ 


ಚಿತ್ರ 7.31: ಒಂದು ಸಂಕ್ಷಿಪ್ತ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯ 
ಕ್ರಿಯಾ ನಕ್ಷೆ, ಇದು ಗ್ಲೂಕೋಸ್‌ ಮಧ್ಯವರ್ತಿ ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ 
ಚಯಾಪಚಯಕ್ರಿಯೆಯ ಮುಖ್ಯ ಉತ್ಪನ್ನಗಳಿಂದ ಮುಖ್ಯ ಸಾವಯವ ಕೋಶ ಘಟಕಗಳ 
ಸಾಧಿತಗಳನ್ನು ತೋರಿಸುತ್ತದೆ. 


ಹೀಗೆ ಭಿನ್ನಪೋಷಿತ ಜೀವಿಗಳಲ್ಲಿ, ಬಾಹ್ಯ ಸಾವಯವ ಮೂಲಸದಾರ್ಥದಿಂದ, 
ಇಂಗಾಲದ ದ್ವಿಪ್ರವಾಹ ಇರುತ್ತದೆ; ಈ ಇಂಗಾಲದ ಒಂದು ಭಾಗವು, ಅಪಚಯ 


132 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಅಂತ್ಯ ಉತ್ಪನ್ನಗಳಲ್ಲಿ ಬಿಡುಗಡೆಯಾಗುತ್ತದೆ. ಜೀವಸಂಶ್ಲೇಷಣೆಯ ಸಲುವಾ 
ಅಪಚಯ ಮಾರ್ಗಗಳಲ್ಲಿನ ಮಧ್ಯವರ್ತಿಗಳಿಂದ ಇಂಗಾಲದ ಸ್ವ ಲ್ಪ ಭಾಗವು 
ಎಳೆಯಲ್ಲಡುತ್ತದೆ. ಆದರೆ ಸ್ವಯಂಪೋಷಿತ ಜೀವಿಗಳಲ್ಲಿ ಇಂಗಾಲ ಪ್ರವಾಹ 
ಒಮ್ಮುಖವಾಗಿರುತ್ತದೆ ; €೦, ನಿಂದ ಮತ್ತು ಸಕ್ಕರೆ ಫಾಸ್ಟೇಟ್‌ಗಳ ಮೂಲ 
ವಿವಿಧ ರಚನಾ ಭಾಗಗಳಿಗೆ ಇದು ಮುಂದುವರೆಯುತ್ತದೆ. 


ಐ 


೭. ೭೬ 


cil 


ಅಪಚಯ ಮತ್ತು ಚಯಗಳ ಎರಡೂ ಕಾರ್ಯಗಳನ್ನೂ ನಡೆಸುವಂಥ 
ಮಾರ್ಗಗಳನ್ನು ಆಂಫಿಬೇಲಿಕ್‌ (ಗ್ರೀಕ್‌; ೩೧7107॥/- ಎರಡೂ) ಮಾರ್ಗಗಳೆನ 
ತ್ತಾರೆ; ಉದಾ: TCA ಚಕ್ರ. ಜೀವಸಂಶ್ಲೇಷಕ ಪೂರ್ವಸೂಚಕಗಳ ಉತ್ಪಾ 
ದನೆಯಲ್ಲಿ ಆಂಫಿಬೋಲಿಕ್‌ ಮಾರ್ಗಗಳ ಕಾರ್ಯವೆಂದರೆ : ಈ ಮಾರ್ಗಗಳನ್ನು 
ಶಕ್ತಿ ಉತ್ಪಾದನೆಗೆ ಉಪಯೋಗಿಸದ ಜೀವಿಗಳಲ್ಲೂ ಅವು ಕಾರ್ಯ ನಿರ್ವಹಿಸಬೇಕು. 
ಈ ತತ್ವದ ಒಂದು ಕುತೊಹಲಕಾರಿ ವಿವರಣೆ ಈ ರೀತಿಯಿದೆ: ಕಟ್ಟುನಿಟ್ಟಾದ ರಾಸಾ 
ಯನಿಕ ಸ್ವಯಂಪೋಷಿತ ಬ್ಯಾಕ್ಟೀರಿಯಾಗಳಿಂದ ಮತ್ತು ನೀಲ ಹರಿದ್ವರ್ಣ ಪಾಚಿ 
ಗಳಂತಹ ಕಟ್ಟುನಿಟಾದ ಪ್ರಕಾಶಸ್ವ್ವಯಂಪೋ ಶಿತಗಳಿಂದ ಟ್ರಿ ಟ್ರಕಾರ್ಬಾಕ್ಸಿಲಿಕ್‌ ಆಮ್ಲ 
ಚಕ್ರದ ಕೆಲವು ಪ್ರತಿಕ್ರಿಯೆಗಳ ಉಪಯೋಗದಲ್ಲಿ ಇದು ಕಂಡುಬರುತ್ತದೆ. ಈ 
ಜೀವಿಗಳು ಬಾಹ್ಯ ಸಾವಯವ ಮೂಲ ಪದಾರ್ಥಗಳನ್ನು ಉತ್ಕರ್ಷಿಸಲಾರವು. 
ಇವುಗಳಿಂದ ಟ್ರೈ ಕಾರ್ಬಾಕ್ಸಿಲಿಕ್‌ ಆಮ್ಲ ಚಕ್ರವು, ಅವುಗಳಿಗೆ ಎಂದಿಗೂ 
ಅಸಚಯ ಕಾರ್ಯವಾಗಿ ವರ್ತಿಸುವುದಿಲ್ಲ. ಹೀಗಿದ್ದರೂ, ಆ-ಕೀಟೊಗ್ಗು ಟಾರೇಟ್‌ 
ಡೀಹೈಡ್ರೋಜನೇಸ್‌ ಒಂದನ್ನು ಬಿಟ್ಟು ಚಕ್ರದ ಉಳಿದ ಎಲ್ಲ ಕಿಣ್ವಗಳೂ ಅವುಗಳ ಕೋಶ 
ಗಳಲ್ಲಿ ಇರುತ್ತವೆ. ಈ ಕಿಣ್ವವಿಲ್ಲದಿದ್ದರೆ, ವ್ಯವಸ್ಥೆ ಯ ಚಕ್ರೀಯಸ್ವರೂಪವು 
ಕೆಡುತ್ತದೆ; ಆದರೆ, ೩-ಕಿಟೊಗ್ಗುಟಾಶೆ:ಟ' ಮತ್ತು ಲೈ ಡೈಕಾರ್ಬಾಕ್ಸಿಲಿಕ್‌ ಆಮ್ಲ 
ಗಳನ್ನು ಉತ್ಪಾದಿಸುವ TC೩A ಚಕ್ರದ ಪ್ರತಿಕ್ರಿಯೆಗಳ ಸಾರ್ವತ್ರಿಕ ಜೀವಸಂಶ್ರೇಷಕ 
ಕಾರ್ಯಗಳ ಮೇಲೆ ಇದು ಯಾವ ಪ್ರಭಾವವನ್ನೂ ಬೀರುವುದಿಲ್ಲ. ೩-ಕೀಟೊ 
ಗ್ಲುಟಾರೇಟ್‌ ಮತ್ತು ಲ, ಡೈಕಾರ್ಬಾಕ್ಸಿಲಿಕ ,ಆಮ್ಲಗಳು ಸ್ವಯಂಪೋಷಿತಗಳಿಂದ 
ಹೇಗೆ ಉಂಟಾಗುತ್ತವೆ ಎಂಬುದನ್ನು ಚಿತ್ರ 1.32 ತೋರಿಸುತ್ತದೆ. ಸಾಮಾನ್ಯ 
ಚಕ್ರೀಯರೀತಿ ವರ್ತಿಸುವ, ಚಕ್ರದ `ಮೇಲಿನ' ಪ್ರತಿಕ್ರಿಯೆಗಳು 4-ಕೀಟೊ 
ಗ್ಲುಟಾರೇಟನ್ನು ಒದಗಿಸುತ್ತವೆ. ಸಾಮಾನ್ಯ ಚಕ್ರೀಯರೀತಿಗೆ ವಿರುದ್ಧವಾಗಿ 
ಒದಗಿಸುವ, "ಕೆಳಗಿನ' ಪ್ರತಿಕ್ರಿಯೆಗಳು ಲ್ಕ ಡೈಕಾರ್ಬಾಕ್ಸಿಲಿ ಆಮ್ಲಗಳನ್ನು 
ಒದಗಿಸುತ್ತವೆ. 


ಎಸ್ಟೆರೀಯ ಕೊಲಿಯಂತಹ ಐಚ್ಛಿಕ ಅವಾಯು ಜೀವಿಗಳಲ್ಲಿ, ಸಕ್ಕರೆಗಳ ಉಪ 
ಯೋಗದಲ್ಲಿ ಉಂಟಾಗುವ ಹುದುಗುವಿಕೆ ಬೆಳವಣಿಗೆಯ ಸಮಯದಲ್ಲಿ ಚಕ್ರದ ಪ್ರತಿ 
ಕ್ರಿಯೆಗಳು ಅದೇ ರೀತಿಯಲ್ಲಿ ವರ್ತಿಸುವುದನ್ನು ತೋರಿಸಬಹುದು; ಚಕ್ರವು 


ಸೂಕ್ಷ ಎಜೇವಿಗಳ್ನ..., ಉತ್ಪಾದನೆ ಮತ್ತು ವರ್ಗಾವಣೆ 132 


ಇ-ಕೀಟೋಗ್ಲುಟಾರೇಟ್‌ಸಕ್ಸಿನೇಟ್‌ ಹಂತದಲ್ಲಿ ವಿಭಜನೆಯ 


ಅರ್ಥವು 6-ಕೀಟೊಗ್ಗುಟಾರೇಟನ್ನು ಉತ್ಪಾದಿಸಲು ಉಪಯೋಗವಾಗುತ್ತದೆ, 


ಸ್ಟ 3) - 


8) 
wk 
[2 
Let 
[aN 
ತ್ತ 
ಈ 
pr 
ಟಿ 
pal 


ಕೆಳಗಿನ ಅರ್ಥವು ವಿರುದ್ಧ ಚಕ್ರೀಯದಿಕ್ಕಿನಲ್ಲಿ ೮ ಡೈಕಾರ್ಬಾಕ್ಸಿಲಿಕ್‌ ಆಮ್ಲ 
ಗಳನ್ನು ಉತ್ಪಾದಿಸಲು ನೆರವಾಗುತ್ತದೆ. ಎಸ್ಸೆರಿಚಿಯ ರುವ 


ಸಂಯುಕ್ತಗಳನ್ನು ವಾಯುಜೀವಿ ರೀತಿಯಲ್ಲಿ ಅಪಕರ್ಷಿಸಬಲ್ಲ-ದು. 
ಪೋಷಿತಗಳಂತಲ್ಲದೆ, ಚಕ್ರ ನಡೆಸಲು, ಶಕ್ತಿಉತ 
ವಾದ -ಕೀಟೊಗ್ಗುಟಾರೇಟ್‌ ಡೀಪ್ಸೆಡ್ರೊಜಿನೇಸ್‌ಅನ್ನು 


ಬಲ್ಲುದು. ಆದ್ದರಿಂದ ಈ 





ಆಸ್ಥಾರಿಕ್‌ ಇ 
ಆ) ಕ್ರ «೨ 
ಆಧು ಆ ಆಕ್ಷಾ ಲಸಿಟಿಕ್‌ ಸಿಟ್ರಿಕ್‌ ಆಮ್ಲ 
ಹಾ ಆಮ್ಲ | 
ಆಸ್ಪಾಕ್ಮೇಟ್‌ ಕುಟುಂಬದ ಮ್ಮೂಲಿಕ್‌ ಆಮ ಐಸೊಸಿಟ್ಟಿಕ್‌ ಆಮ್ಲ 
ಜನ್ಮದ: ಇದ್ದು ಗಳು ಕ ಗ ಚಕ್ರದಲ್ಲಿ Na 
ii sda ಫ್ಯೂಮಾರಿಕ್‌ ಅಮ್ಲ್ಲ ತಪ್ಪಿ ಕೀಟೊಗು ಟಾರಿಕ್‌ ಆವ್ಚ 
~~ ಲು ನಾ ರಾ 
ಹೋಗುವ | 


ಸಕ್ಸಿನಿಕ್‌ ಆಮ್ಲ ಹಂಶ ಗ್ಲುಬಾಮಿಕ' ಅನ್ನು ; 
ಗ್ಲುಟಾಮೇಟ್‌ ಕುಟುಂಬದ 
ಪಾರ್ಫಿರಿನ್‌ ಗಳು ಅಮೈನೊ ಆಮ್ಲಗಳು 
ಚಿತ್ರ 7.32; ಕಟ್ಟುನಿಟ್ಟಿನ ಸ್ವಯಂಪೋಷಿತಗಳಲ್ಲಿ ಜೀವಸಂಶ್ಲೇಷಕ ಕಾರ್ಯಗಳನ್ನು 
ನಡೆಸಲು, ಟ್ರೈಕಾರ್ಬಾಕ್ಸಿಲಿಕ್‌ ಅವ್ಲ ಚಕ್ರದ ಪ್ರತಿಕ್ರಿಯೆಗಳು ಯಾವರೀತಿಯುಂಟಾಗುತ್ತವೆ 
ಎಂಬುದನ್ನು ತೋರಿಸಲಾಗಿದೆ, ೩-ಕೀಟೊಗ್ಗುಟಾರಿಕ್‌ ಡಿಹೈೆದ್ರೋಜಿನೇಷ್‌ ಇಲ್ಲದಿರುವುದ 
ರಿಂದೆ, ಈ ಜೀವಿಗಳಲ್ಲಿ ಚಕ್ರವು ಮುರಿದಿದೆ. ಇ. ಮು 


ಪೂರ್ಣ ಚಕ್ರವು ಕಾರ್ಯ ನಿರ್ವಹಿಸುತ್ತದೆ. ಒಂದುಸಲ ಉಸಿರಾಟ ಕಾರ್ಯ 
ವನ್ನು ನಿರ್ವಹಿಸಿದರೆ ಮತ್ತೊಂದುಸಲ ಜೀವಸಂಶ್ಲೇಷಕ ಕಾರ್ಯಗಳನ್ನು ಇದು 
ನಿರ್ವಹಿಸುತ್ತದೆ. ನ 

'ಜೀವಸಂಶ್ಲೇಷಕ ಕಾರ್ಯಗಳಿಗೆ ಚಕ್ರದಿಂದ ಇಂಗಾಲವನ್ನು ತೆಗೆದುಹಾಕಿದರೆ, 
ಉಸಿರಾಟದ ಅಂಗವಾಗಿ ಚಕ್ರವನ್ನು ಸಮರ್ಥಿಸಲು ಆಕ್ಸಾಲಸಿಟೇಟನ್ನು ಗಣನೀಯ 


124 ಸೂಕ್ಷ ಒಬೇನಿಗಳ ಚಯಾಪಚಯ... ಕಾರ್ಯಸಂಬಂಧ 


ಪ್ರಮಾಣದಲ್ಲಿ ಸಂಶ್ಲೇಷಿಸುವುದು ಕೋಶಕ್ಕೆ ಅವಶ್ಯವಾಗುತ್ತದೆ. ಜೀವಿಗಳು 
ಇದನ್ನು ಹೇಗೆ ಎರಡು ವಿಧಗಳಲ್ಲಿ ಸಾಧಿಸುತ್ತವೆಂಬುದನ್ನು 6ನೇ ಅಧ್ಯಾಯದಲ್ಲಿ 
ಚರ್ಚಿಸಿದ್ದೇವೆ; ಒಂದು ಪೈರುವೇಟ್‌ ಪೂರ್ಣರೂಪವು, ಉತ್ಕರ್ಷಣೆಗೊಳಗಾಗ 
ಬಲಂತಹ ಮೂಲಪದಾರ್ಥವಾಗಿರುವಾಗ, ಪೈರುವೇಟ್‌ ಅಥವಾ ಫಾಸ್ಟೋ 
ಇನಾಲ್‌ಪೈರುವೇಟ್‌ನ ಕಾರ್ಬಾಕ್ಸಿಲೀಕರಣದಿಂದಲೂ ಮತ್ತು ಅಸಿಟೇಟ್‌ ಅಥವಾ 
ಒಂದು ನೇರ ಅಸಿಟೇಟ್‌ ಪೂರ್ವರೂಪವು, ಉತ್ಕರ್ಷಣೆಗೊಳಗಾಗಬಲ್ಲಂತಹ 
ಮೂಲಪದಾರ್ಥವಾದಾಗ ಗ್ಲೈಆಕ್ಸಿಲೇಟ್‌ ಚಕ್ರದ ಮೂಲ ಅಸಿಟೈಲ್‌ ಲಂ4& 
ಎರಡು ಅಣುಗಳಲ್ಲಿನ ಸಕ್ಸ್ಟೀನೇಟ್‌ನ ಸಂಶ್ಲೇಷಣೆಯಿಂದಲೂ ಸಾಧಿಸುತ್ತವೆ. 


ಜೈವಿಕಬಹುತಯಗಳ ಜೋಡಣೆ: ಸಾಮಾನ್ಯ ಸೂತ್ರಗಳು 


ಪಾಲಿಸಾಖರೈಡ್‌ಗಳು, ಪ್ರೋಟೀನ್‌ಗಳು ಮತ್ತು ನ್ಯೂಕ್ಲಿ ಯಿಕ್‌ ಆಮ್ಲ 
ಗಳು, ಉಪ ವಿಭಾಗಗಳಿಂದ (ಏಕತಯಗಳಿಂದ) ರಚಿತವಾದ ಬಹುತಯಗಳಾಗಿವೆ. 
ಈ ಉಪವಿಭಾಗಗಳು ನಿರ್ದಿಷ್ಟರೀತಿಯ ಬಂಧದಿಂದ, ಉದ್ದುದ್ದವಾಗಿ ಬೆಳೆಯು 
ವುದರಿಂದ, ಒಂದಕ್ಕೊಂದು ಸಂಬಂಧಿಸಿವೆ. ನ್ಯೂಕ್ಲಿಯಿಕ್‌ ಆಮ್ಲಗಳ ಮತ್ತು 
ಪ್ರೋಟೀನ್‌ಗಳ ಏಕತೆಯ ವಿಭಾಗಗಳು ಯಾವಾಗಲೂ ಉದ್ದ ವಾಗಿ ಬೆಳೆಯುತ್ತವೆ. 
ಕೆಲವು ಪಾಲಿಸ್ಕಾಕರೈಡ`ಗಳು (ಉದಾ: ಗ್ಲೆ ಕೊಜೆನ್‌) ಕವಲೊಡೆದ ಅಣುಗಳಾ 
ಗಿವೆ; ಆದರೆ, ಇಂತಹ ಕವಲಾಗುವಿಕೆಯು ದ್ವಿತೀಯ ಜೀವಸಂಶ್ಲೇಷಕ ಸಂದರ್ಭ 
ಸಮಬಹುತಯಗಳು ಹಿ-ಡಓಿ-ಹಿ-ಸಿ-ಡಿ-ಡಿ- 

ಪಾಲಿಸಾಖರೈಡ್‌ಗಳು 
| ಕ್ರಮವಾದ ಅಸಮಬಹುತಯಗಳು A-B-A-B-A-B 
ನ್ಯೂಕ್ಲಿ ಯಿಕ್‌ ಆಮ್ಲಗಳು. ಅಕ್ರಮವಾದ ಭಿನ್ನಬಹುತಯಗಳು -A-A-B-C-D- 
C-B-C-A- 

ಸಸಾರಜನಕಗಳು ಅಕ್ರಮ ಭಿನ್ನಬಹುತಯಗಳು -A-B-C-C-D-E-B-F-G- 


ಚಿತ್ರ 7.33; ಜೈವಕ ಬಹುತಯಗಳಲ್ಲಿ ಉಪ ವಿಭಾಗಗಳ ಜೋಡಣೆಯ ರೀತಿಗಳು 


ವಾಗಿದೆ. ಉಪವಭಾಗಗಳ ಪ್ರಾಥಮಿಕ ಉದ್ದದ ಜೋಡಣೆಯ ಮೇಲೆ ಕವಲಾಗು 
ತ್ತದೆ. ಕೆಲವು ಪಾಲಸ್ಕಾಖರೈಡ್‌ಗಳು ಸಮಬಹುಶಯಗಳಾಗಿವೆ, ರಾಸಾಯನಿಕ 
ವ:ಗಿ ತದ್ರೂಪವಾವ ಮತ್ತು ಪುನರಾಪರ್ತನೆಯಾಗುವ ಏಕೈಕ ಉಪವಿಭಾಗ 
ವನ್ನು ಇಲ್ಲಿ ಕಾಣಬಹುದು. ಹಲವು ಫಾಲಿಸಾಖರೈಡ್‌ಗಳು, ಎಲ್ಲಾ ಪ್ರೋಟೀನ್‌ 
ಗಳು ಮತ್ತು ಎಲ್ಲಾ ನ್ಯೂಕ್ಲಿಯಿಕ್‌ ಆಮ್ಲಗಳು ಭಿನ್ನಬಹುತಯಗಳಾಗಿವೆ. 
ಇವು ರಾಸಾಯನಿಕವಾಗಿ ಒಂದೇ ರೀತಿ ಇರುವ, ಆದರೆ ತದ್ರೂಪವಲ್ಲದ 
ಉಪವಿಭಾಗಗಳನ್ನು ಹೊಂದಿವೆ. ಒಂದಕ್ಕಿಂತ ಹೆಚ್ಚು ರೀತಿಯ. ಉಪ 


ಸೂಕ್ಚ್ಮಜೀವಿಗಳ ಜೀವದ್ರವ್ಯ ಜೀವಸಂಶ್ಲೇಷಣೆ 135 
ವಿಭಾಗಗಳಿರುವ ಪಾಲಿಸಾಖರೈಡ'ಗಳ ಉಪ ವಿಭಾಗಗಳು ಕ್ರಮವಾದ ಜೋಡಣೆ 
ತೋರಿಸುತ್ತವೆ. ಆದರೆ, ಪ್ರೋಟೀನ"'ಗಳು ಮತ್ತು ನ್ಯೂಕ್ಲಿಯಿಕ್‌ ಆಮ್ಲ ಗಳಲ್ಲಿ 
ಈ ಉಪ ವಿಭಾಗಗಳು ಅಕ್ರಮವಾಗಿವೆ, ಬಹುತಯದ ರಚನೆಯ ತತ್ತದಲಿನ ಈ 


ವ್ಯತ್ಯಾಸಗಳನ್ನು ಚಿತ್ರ 7.33 ರಫಿ ವಿವರಿಸಲಾಗಿದೆ. 


ಜೈವಿಕ ಬಹುತಯ ಜಂಅವಿಶ್ಲೇಷಣೆಗೊಳಗಾದಾಗ, ಅದರಲ್ಲಿರುವ ಉಪ 


ವಿಭಾಗಗಳನ್ನು ಮುಕ್ತರೂಪದಲ್ಲಿ ಬಿಡುಗಡೆ ಮಾಡಬಹುದು, ಈ ಅಂಶವು ಉಪ 
ವಿಭಾಗಗಳು ಅನ್‌ಹೈಡ್ರೈಡ್‌ ಬಂಥಗಳ ಮೂಲಕ ಒಟ್ಟಿಗೆ ಜೋಡಿಸಲ್ಪಟ್ಟಿವೆ 


ಯೆಂಬುದನ್ನು ತೋರಿಸುತ್ತದೆ; ಇದನ್ನೇ ಇನ್ನೊಂದು ರೀತಿಯಲ್ಲಿ. ಹೇಳಬಹುದು. 


ಬತಯದ ವಿಧ ಬಂಧದ ಹೆಸರು ಬಂದದ ಕೆಚನೆ 
—NH ೧ R, 
ಪೆಪೆ A EE 
ಸಸಾರಜನಕ ಸ್ಲೈಡ್‌ ¢ ik ಇ 
CH,OH nes 
ನ HAO HOH 
ಪಾಲಿಸಾಖರೈಡ್‌ ಗ್ಲೆ ಕೊಸ್ನೆಡ್‌ & Ao Aa 
\ 
CH, 0 
i ಎ. ಪ್ರ್ಯರೈನ್‌ (ಆಥವಾ ಪಿರಿಮಿಡಿನ್‌) 


ನ್ಯೂಕ್ಲಿಯಿಕ್‌ ಅಮ್ಹ ಘಫಾಸೊಪ್ಟಿಎಸ ಕ್‌ ರಂ 


\ - ಪ್ಯ್ಯರೈನ್‌ (ಅಥವಾ ಪರಿಮಿಡಿನ್‌) 


= ಟಿ 
| 


(ತೆ 
0 


ಚಿತ್ರ 7.34 : ಜೈವಿಕ ಬಹುತಯಗಳ ಮುಖ್ಯ ವರ್ಗಗಳಲ್ಲಿ ಉಪವಿಭಾಗಗಳನ್ನು 
ಜೋಡಿಸುವ ಬಂಧಗಳ ಸ್ವರೂಪ, 


ಪ್ರತಿಕ್ರಿಯೆಗಳ ಮೂಲಕ ಉಪವಿಭಾಗಗಳ ಸಂಯೋಜನೆಯು ಬಹುತಯ ಸ 
ಪಣಿಯ ಜೋಡಣೆಯಲ್ಲಿದೆಯೆಂದು ಹೇಳಬಹುದು. ಬಹುತ ಯಗಳ ಪ್ರ 
ಮುಖ್ಯ ವರ್ಗದ ಉಪ ವಿಭಾಗಗಳಿಗೆ ಸಂಬಂಧ ಕಲ್ಪಿಸುವ ಬಂಧಗಳ ಪ್ರಕೃತಿಯನ್ನು 
ಚಿತ್ರ 7.34 ರಲ್ಲಿ ತೋರಿಸಲಾಗಿದೆ. 


ಕಾರ್ಯಸಂಬಂಧ 


136 ಸೂಕ್ಷ ಜೀವಿಗಳ ಚಯಾಪಚಯ 
ಜೈವಿಕ ಬಹುತಯಗಳು ತಮ್ಮ ಮುಕ್ತ ಉಪವಿಭಾಗಗಳಾಗಿ, ರಾಸಾಯನಿಕ 
ಅಥವಾ ಕಿಣ್ತೀಯ ವಿವಾನಗಳಿಂದ ಸುಲಭವಾಗಿ ಜಲವಿಶ್ಚೆ ೇಷಣೆಯಾಗುತ್ತವೆ. 
ಒಂದು ಜಲದ್ರಾವಣದಲ್ಲಿ ನೀರಿನ ಬಿಡುಗಡೆಯಾಗುವುದರ ಜೊತೆಗೆ ಆನ್‌ 
ಪೃಥ್ರೈಡ್‌ ಬಂಧವು ಉಪವಿಭಾಗಗಳ ಮಧ್ಯೆ ಉಂಟಾಗುವುದ ರ ಮೂಲಕ ಜೈವಿಕ 
ಬಹುತಯಗಳು ಉಂಟಾಗಲು ಸಾಧ್ಯವಿಲ್ಲವಂಬುದನ್ನು 'ತೋರಿಸುತ್ತದೆ. ಸಂತತ 
ವಿಧಾನಷ ಉಪ್ಣಬಲಕ್ರಿಯಾ ಶ ಶಾಸ್ತ್ರೀಯವಾಗಿ ಅತ್ಯಂತ ಅನನುಕೂಲಕರ. ವಾಸ್ತವ 
ವಾಗಿ ಬಹುತಯೀಕರಣ ಉಂಟಾಗುವುದಕ್ಕೆ ಮುಂಚೆ ಯಾವಾಗಲೂ ಏಕತಯಗಳ 
ಕ್ರಿಯಾ ಶಕ್ತಿಯು ಉಂಟಾಗುತ್ತದೆ; ಕ್ರಿಯಾಶಕ್ತತೆಯಿಂದ ವಾಹಕ ಅಣುಗಳಿಗೆ ಏಕ 
ತಯಗಳ ಜೋಡಣೆಯುಂಟಾಗುತ್ತದೆ. ಪ್ರತಿಯೊಂದು ಏಕತಯದ ಕ್ರಿಯಾಶಕ್ತ 
ತೆಗೆ, ಕಡೇಪಕ್ಷ ಒಂದು ಸಿ37? ಅಣುವಿನ (ಅಥವಾ ಅದಕ್ಕೆ ಸಮನಾದುದರ) 
ಓರ್ಜಿನ ನ ಇಂತಹ ಕ್ರಿಂಯಾಶಕ್ತ ತೆ ಯು, ಏಕತಯಗಳನ್ನು ಅವುಗಳ ಅನ್‌ 
£ಡ್ರೈಡ್‌ ಗಳಾಗಿ ಪ್ರಭಾನಶಾಲಿಗಳಾಗಿ ಪರಿವರ್ತಿಸುತ್ತದೆ, ಚಂಚಲ (ಶಕ್ತಿ ಭರಿತ) ಬಂಧಗ 
ಳಿಂದ ಈ ಅ ಹರ್‌ಕೃಷ್ಟ್ಮ ಡ್‌ಗಳು ವಾಹಕ ಅಣುಗಳಿಗೆ ಸೇರಿರುತ್ತವೆ. ಇದರಿಂದ, ಪ್ರತಿ 
ಏಕತಯಿಕ ವಿಭಾಗವನ್ನು ಸುಲಭವಾಗಿ ಬೆಳೆಯುತ್ತಿರುವ ಬಹುತಯ ಸರಪಣಿಗೆ 
ಸೇರಿಸಬಹುದು; ಸ್‌ ವರ್ಗಾವಣೆಯು ಉಷ್ಣ ಬಲಕ್ರಿಯಾ ಶಾಸ್ತ್ರೀಯವಾಗಿ 
ಉಂಟಾಗಬೇಕು. ಜೈವಿಕಬಹುತಯಗಳ ಪ್ರತಿ ಮುಖ್ಯ ವರ್ಗದ ಏಕತಯಗಳು 
ವಿಶಿಷ್ಟ ರಾಸಾಯನಿಕ ರೀತಿಯಲ್ಲಿ ಕ್ರಿಯಾಶಕ್ತವಾಗುತ್ತವೆ (ಕೋಷ್ಟಕ 7-4). 


೪೨, 


ತ್ರಿ 


೯ 


ಲ 


ಷೆ ಕ 7.4. ಏಕತಯಗಳ ಕ್ರಿಯಾಶೆಕ್ತ ಗೊಳಿಸುವ ನಿಯೋಗಿಗಳನ್ನು ಮತ್ತು ಕ್ರಿಯಾ 


ಶಕ್ತಿ ಗೆ ಂಡ ರೂಪಗಳನ್ನು ತೋರಿಸುವ, ಜೈವಿಕ ಬಹುತಯಗಳು ಮತ್ತು ಅವುಗಳ ಏಕತ 
ಯಿಕ ಘಟಕಗಳು. 


ಜ್‌ ರ್‌ ರಾನಾ ಮಾನಾ 
ಬಹುತಯ ವರ್ಗ ಘಟಕ ಏಕತೆಯಗಳು ಕ್ರಿಯಾಶಕ್ತಗೊಳಿಸುವ ಏಕತಯಗಳ ಕ್ರಿಯಾ 





ಜಲ ವಿಶ್ಲೇಷಣೆಯ ನಿಯೋಗಿಗಳು ಶಕ್ತಗೊಂಡ ರೂಪ 
ಉತ್ಪನ್ನ) ಗಳು 
ಪಾಲಿಸಾಖರೈಡ್‌ಗಳು ಸಕ್ಕರೆಗಳು ನ್ಯೂಕ್ಲಿಯೊಸೆಡ್‌  ಸಕ್ಕರೆ-NDP 
ಟ್ರೈಪಾಸ್ಟೇಟ್‌ಗಳು 
(NTP) 
ಪ್ರೋಟೀನ್‌ಗಳು ಅಮೈನೊ ಆಮ್ಲ ಗಳು ATP,+RNA ಅಮೈನೊ ಅಸೈಲ್‌ 
AMP—— 
ಬ ಅಮೈನೊ ಅಸ್ಫೈಲ್‌ 
ಸ RNA 
ನ್ಯೂಕ್ಲಿಯಿಕ್‌ ನ್ಯೂಕ್ಲಿಯೊಸೈಡ್‌ ATP ನ್ಯೂಕ್ಲಿಯೊಸೈಡ* - 


ಆಮ್ಲಗಳು ಮೋನೊಫಾಸ್ಟೇಟ್‌ಗಳು ಟ್ರೈಪಾಸ್ಟೇಟ್‌ಗಳು 





ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಜೀವಸಂಶ್ಲೇಷಣೆ 137 


ಭೂ ಸಾ ುರೈಡ್‌ಗಳು. ಕೋಶದಲ್ಲಿ ಮುಖ್ಯವಾಗಿ ಫಾಸ್ಟ್ರೇಟ್‌ ಎಸ್ಟರ್‌ಗಳಾ 
೬ 


ಗಿವೆ. ಕ್ಕರೆ ಫಾಸ್ಟೆ ೀಟ್‌ಗಳು, ರೈಬೆ ಬೊನ್ಯೂಕ್ಲಿ ಯೊ ೈಡ್‌ ತ ಸ್ರೈಫಾಸ್ಟ್ರೇಟ್‌ ಗಳಾದ 
ATP, Ue GTP ಅಥವಾ CTP ಗಳಲ್ಲಿ' ಯಾವುದಾದ ರೂಒಂದರ ಜೊತೆ 
ಪ್ರತಿಕ್ರಿಯೆ ನಡೆಸುವುದರಿಂದ ಕ್ರಿಯಾಶಕ್ತವಾಗುತ್ತ ವೆ. ಬ್ಯಾಕ್ಟಿ ಕ್ಟೀರಿಯಾಗಳಲ್ಲಿ 
ಪಾಲೆ ಲಿಸಾಖರೈ ಡ್‌ ಗ್ಗ ಕೊಜೆನ್‌ನೊಳಕ್ಕೆ ಗ್ಲುಕೋಸ್‌ si ಸೇರುವುದಕ್ಕೆ 
ಮುಂಚೆ iia ನ ಕೋಸ್‌ -6- ಫಘ ಫಾಸ್ಟೆ "ಟನೆ ಕ್ರಿಯಾಶಕ್ರತೆಯಿಂದ ಮೇಲಿನ 


ಕ್ರ ಯಾಶಕ್ತತೆಗಳ ಸ್ವ ರೂಪವನ್ನು ಹರಿಸಬಹುದು. 
ಗ್ಲುಕೋಸ್‌-6-ಫಾಸ್ಟೇಟ್‌--478&0?-ಗ್ಲುಕೋಸ್‌--8- 8 


ಈ ಪ್ರತಿಕ್ರಿಯೆಗಳು ಯಾವಾಗಲೂ, ನಿರವಯವ ಪೈರೋಫಾಸ್ಟೇಟ್‌ 


ಅಮೈನೋ ಆಮ್ಲಗಳು ಎರಡು ಹಂತಗಳಲ್ಲಿ ಕ್ರಿಯಾಶಕ್ತವಾಗುತ್ತವೆ. ಈ 
ಎರಡೂ ಹಂತಗಳು ಆಮೈನೋ ಆಮ್ಲವನ್ನು ಕ್ರಿ ಯಾಶಕ್ತ ಗೊಳಿಸುವ ನಿರ್ದಿಷ್ಟ 
ಕಿಣ್ವಗಳಿಂದ ವೇಗವರ್ಧನ ಹೊಂದುತ್ತವೆ. ಮೊದಲನೆಯ ಹಂತದಲ್ಲಿ ATP 
ಯೊಂದಿಗೆ ಪ ಪ್ರತಿಕ್ರಿಯೆ ಇರುತ್ತದೆ, 


ಅಮೈನೊ ಆಮ್ಲ -4+ATP—— ಅಮೈನೊ ಅಸೈಲ್‌AMP+-P—P 
ನೀರು, ಪ್ರತಿಕ್ರಿಯೆಯ ಉತ್ಪನ್ನವಲ್ಲದಿದ್ದದರೂ, ಅಮೈನೊ ಆಮ್ಲವು 
AMPNೆ ವರ್ಗಾವಣೆ ಹೊಂದುವಾಗ ನಿರ್ಜಲೀಕರಣಕ್ಕೆ ಒಳಗಾಗುತ್ತದೆ. 


R—CHNH,COOH + ಆಡೋ [ [ರಲ ಆಜ 
ಸನ್‌ 0೦10 ಸಿನ್‌ Ok 
ಅಮೈ ನೊ ಅಸ್ಸ ಲ್‌ ಉಳಿಕೆಗಳು, ನಂತರ ನಿರ್ದಿಷ್ಟ ವರ್ಗಾವಣೆ RNA 
ತ್ನ ಪಣಗಳ ವರ್ಗಾವಣೆ ಹೊಂದಿ ಅವೆ ನೋ ಅಸೈಲ್‌ RNA ಗಳು 
ತ್ರಿಯಾಗುತ್ತವೆ. 
ಇ ನೊ ಅಸೈ ಲ್‌ AMP-—RNA— ಅಮೈನೆ ನೊ ಅಸೈ ಲ್‌ 
tRNA -+ AMP 
ನ್ಯೂ ಕ್ಲಿ ಯಿಕ್‌ ಆಮ್ಲ ಗಳ Rp ನ್ಯೂ ಕ್ತಿ ಯೊಸ್ಫೆ ಡ್‌ ಏಕಫಾಸ್ಟೆ ಟ್‌ 
ಗಳೆಲ್ಲವೂ, " ಬಿಹುತಯೀಕರಣಕ್ಕೆ ಮುಂಚೆ, ಸಾಸ. ಕಿ ಫಾಸ್ಟೆ MANS, ಪರಿ 
ವರ್ತಿತಗೊಳ್ಳು ವುದರಿಂದ ಕ್ರಿ ಯಾತಕ್ತ: ವಾಗುತ್ತವೆ. 


138 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ರ್ಯನೆಂಬಂಧೆ 


ಬೆಳೆಯುತ್ತಿರುವ ಬಹುತಯ ಸರಪಣಿಯ ಒಂದು ಜೈವಿಕ ಬಹುತಯದ 
ಜೋಡಣೆಯು ಯಾವಾಗಲೂ ಉಂಟಾಗುತ್ತದೆ. ಈಗ, ಬಹುತಯದ ಬೆಳ 
ವಣಿಗೆಯು ಒಮ್ಮು ಖವಾಗಿರುತ್ತದೆ. 


ಪಾಲಿಸಾಖರೈಡ್‌ಗಳ ಸಂಶ್ಲೇಷಣೆ 


ಪಾಲಿಸಾಖರೈಡ್‌ಗಳ ಸಂಶ್ಲೇಷಣೆಗೆ ಕಾರಣವಾಗುವ ಹಲವು ವ್ಯವಸ್ಥೆಗಳ 
ಗುಣಗಳನ್ನು ಕೋಷ್ಟಕ 7.5ರಲ್ಲಿ ವಿವರಿಸಲಾಗಿದೆ. ಪಾಲಿಸಾಖರೈಡ್‌ ಸಂಶ್ಲೇ 
ಷಣೆಯ ಒಂದು ವಿಶಿಷ್ಟ ಗುಣವೇನೆಂದರೆ ಇದಕ್ಕೆ ಏಕತ೧ ವಿಭಾಗಗಳ ಗ್ರಾಹಕ 
ವಾಗಿ ವರ್ತಿಸಲು ಒಂದು ಆದಿಚಾಲಕದ ಈಗ ಪ್ರಶ್ನೆಯಲ್ಲಿರುವ ಪಾಲಿಸಾಕ 
ರೈಡ್‌ನ ಒಂದು ಭಾಗದ ಆವಶ್ಯಕತೆಯಿದೆ. ಆದಿಚಾಲಕದ ಕಾರ್ಯವನ್ನು ವಿವರ 
ವಾಗಿ ಅಧ್ಯಯಿಸಲಾಗಿರುವ ಗ್ಲೈಕೊಜೆನ್‌ನ ಸಂಶ್ಲೇಷಣೆಯಲ್ಲಿ ಅದಿಜಾಲಕವು 
ಪ್ರಭಾವಶಾಲಿಯಾಗಿ ಕಾರ್ಯನಿರ್ವಹಿಸಲು, ನುಲ್ಕು ಸಕ್ಕರೆ ವಿಭಾಗಗಳಿಗಿಂತ 
ಹೆಚ್ಚು ವಿಭಾಗಗಳನ್ನು ಅದು ಹೊದಿರಬೇಕೆಂಬುವನ್ನು ಕಂಡುಹಿಡಿಯಲಾಗಿದೆ. 
(ಚಿತ್ರ 7.35) ಗ್ಲೈಕೋಜೆನ್‌ನ ವಿಶಿಷ್ಟತೆಯಾದ, ಆಣು ಕವಲೊಡೆಯುವಿಕೆಯು 
ಒಂದು ವಿಶೇಷ ಕವಲೊಡೆಯುವಕಿಣ್ವದಿಂದ ಉಂಟಾಗುತ್ತದೆ. ಈ ಕಿಣ್ವವು. 
1, 4 _ಸಂಬಧದ ಉದ್ದ ಪಾಲಿಸಾಖರೈಡ್‌ ಸರಪಣಿಯ ತುದಿಯಿಂದ ಸಣ್ಣ ಭಾಗ 
ಗಳನ್ನು ಸೀಳುತ್ತದೆ ಮತ್ತು ಅವುಗಳನ್ನು 1, 6 ಸಂಬಂಧದಲ್ಲಿ ಇನ್ನೊಂದು ಸ್ಥಾನ 
ದಲ್ಲಿ ಪುನಃ ಸೇರಿಸುತ್ತದೆ (ಚಿತ್ರ 7.35). 


ಕೋಷ್ಟಕ 7.5 : ಪಾಲಿಸಾಖರೈಡ್‌ಅನ್ನು ಸಂಶ್ಲೇಷಣೆಗೊಳಪಡಿಸುವ 


ವ್ಯವಸ್ಥೆಗಳು 











ಪುಶಿಸಾಖಕೈಡ್‌ ಪುನರಾವರ್ತನೆಯಾಗುವ ಪೂರ್ವಸೂಚಕ 
ನಿಭಾಗ 
ಗ್ಲ್ಲೆ ಜೆನ್‌ ೩-Dಗ್ಲಕೋಸ್‌ (14) UDP-ಗ್ದುಕೋಸ್‌ (ಪ್ರಾಣಿಗಳು) 
ADP ಕೊೊಸ್‌ (ಬ್ಯಾಕ್ಟೀರಿಯಾ) 

ಸೆಬ್ಲ:ಲೋಸ್‌ 8-1)-ಗ್ಲಕೋಸ್‌ (14) GDP-ಗ್ಲಕೋಸ್‌ 

ಕ್ಷೆ ರಾನ್‌ 8-12-ಕ್ಸೈಲೋಸ್‌(1-.-4) UDe-t್ಕೆ ಎಲಸ್‌ 
ನ್ಯೂಮೊಕಾಕಸ್‌ 8-D-ಗ್ಲ ಕ್ಲೊರೋನಿಕ್ಸ್‌ UDP-ಗ್ಗ್ಲ್ಗಕ್ನೂ ಫೀ ರೋನಿಕ್‌ ಆಮ್ಲ 

ವಿಧ 11 ಆಮ್ಲ (1-4) 

ಕ್ಯಾಪ್‌ಸ್ಕೂರ್‌ 8-0-ಗ್ಲುಕೋಸ(1-.3) UDP-N್ಗ್ಲುಕೋಸ್‌ 
. ಪಾಲಿಸಾಖರೈಡ್‌ 


ee 


ಸೂಕ ಜೀವಿಗಳಜಿ:ವದ್ರವ್ಧ..... ಜೀವಸಂಶ್ಲೇಷಣೆ 139 
ಕ್ಷ ಶ್ರವ್ಯ... ಶ್ರ 


ಪುರೈನ್‌ಗಳೆ ಮತ್ತು ಪಿರಿಮಿಡಿನ್‌ಗಳ ಜೊತೆಗಳ ಮಧ್ಯೆ ಜಲಜನಕ ಬಂಧ 
ಗಳಿಂದ ಒಟ್ಟೆಗೆ ಸೇರಿಸಲಾದ ಪಾಲಿನ್ಯೂಕ್ಲಿ ಯೊಟ್ಟೈಡ್‌ ಸರಪಣಿಗಳ ಅನುಪೂರಕ 
ಜೊತೆಯನ್ನು ಹೊಂದಿರುವ ಈ ಪ್ರತ್ಯಾಮ್ಸಗಳು ತಮ್ಮ ಆತಿ ಶಕ್ತಿಯುತ ರೂಪ 
ಗಳಲ್ಲಿದ್ದಾಗ ಒಂದು ದ್ವಿಸುರಳಿಯೇ DNA ಅಣು (ಆಮ್ಲಜನಕೀಕರಣಕ್ಕೊಳ 


ADPG* 4 SR G* 


Re Wy | 
Xe Ne 
ದಿ + ADP 
NN 
primer ರ್ಫ್ನ kN 
(a) G G 
ಹ 


0 
NX 
೧೨-0'-00-(-ಲ್ಲಷಎಷ. 0೧-೮೫೦-೧೨ 
1) 
ಚಿತ್ರ 7,35 : ಪಾಲಿಸಾಖರೈಡ್‌ ಗ್ರೆ ಟಕೊಜೆನ್‌ನ ಕಿಣ್ವೀಯ: ಸಂಶ್ಲೇಷಣೆಯಲ್ಲಿ ಸರಪಣಿ 
ಲಂಬಿಸುವಿಕೆ ಮತ್ತು ಕವಲೊಡೆಯುವಿಕೆ: ೧ ಯು ಗ್ಲುಕೊಸಿಲ್‌ ವಿಭಾಗಗಳನ್ನು ಪ್ರತಿನಿಧಿಸು 
ತ್ತದೆ. (8) ಗ್ಲೈಕೊಜೆನ್‌ ಸಂಶ್ಲೇಷಣೆಯಲ್ಲಿ ಒಂದು ಅದಿ ಚಾಲಕ ಅಣುವಿಗೆ UDPG 
ಯಿಂದ ಒಂದು ಗ್ಲೈಕೊಜೆನ್‌ ವಿಭಾಗದ ವರ್ಗಾವಣೆ, (ರ) ಗ್ಲೈಕೊಜೆನ್‌ ಸಂಶ್ಲೇಷಣೆಯಲ್ಲಿ, 
ಕವಲೊಡೆಯ-ವ ಕಿಣ್ವದಿ:ಡ, ಪ್ರತಿಕ್ರಿಯೆ ವೇಗವರ್ಧನ ಹೊಂದುತ್ತದೆ. 
ಗಾದ ಪ್ರತ್ಯಾಮಗಳ ರೂಪವಾದ ಇನಾಲ್‌ಗಿಂತ ಕಿಟೊ ಮತ್ತು ಅಮಿನೀಕರಣಕ್ಕೊಳ 
ಗಾದ ಪ್ರತ್ಯಾಮ್ಲಗಳ ರೂಪವಾದ ಇಮೈೆನೊಗಿಂತ ಅಮೈನೊ), ಜಲಜನಕ... 
ಬಂಧಗಳಿಂದ ಕೇವು ಥೈಮಿನ್‌ನೊಂದಿಗೆ ಅಡಿನೀನ್‌ (AT) ಮತ್ತು ಸೈಟೊಸಿನ್‌ 
ನೊಂದಿಗೆ ಗ್ವಾನಿನ್‌ (೧೮) ಪ್ರತ್ಯಾಮ್ಲ ಜೊತೆಗಳುಂಟಾಗುತ್ತದೆ. ಹೀಗೆ, ಪೂರ್ಣ 
ಅಣುವನ್ನು ನ್ಯೂಕ್ಲಿಯೊಟೈಡ್‌ಗಳ ಉದ್ದದ ಕ್ರಮವೆಂದು ವಿವರಿಸಬಹುದು (ಚಿತ್ರ 
7.36). ಈ ಜೊತೆಗಳ ಸರಿಯಾದ ಶ್ರಮವು ಒಂದು ಅನುವಂಶೀಯ ಸಂದೇಶ 
ವನ್ನು ಒದಗಿಸುತ್ತದೆ. ಇದು ಕೋಶದ ನಿರ್ದಿಷ್ಟ ರಚನೆಗಳನ್ನು ಮತ್ತು ಕಾರ್ಯ 
ಗಳನ್ನು ನಿರ್ಧರಿಸಲು ಅವಶ್ಯಕವಾದ ಎಲ್ಲ ವಿಷಯವನ್ನು ಹೊಂದಿರುತ್ತದೆ. 


140 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


ಅನುವಂಶೀಯ ಸಂದೇಶವು ಹೇಗೆ ದ್ವಿರೂಪವಾಗುತ್ತದೆ ಮತ್ತು ಜೀವಿಯ 
ಪ್ರತಿಯೊಂದು ಕೋಶಕ್ಕೂ ಹೇಗೆ ವರ್ಗಾವಣೆಹೊಂದುತ್ತದೆ ಎಂಬುದು ಕ್ರಮೇಣ 


ಸ್ಪಷ್ಟವಾಗುತ್ತದೆ, ಆನುಪೂರಕ ತಂತುಗಳು ಬೇರೆ ಬೇರೆಯಾಗುತ್ತವ; ಪ್ರತಿ 
ತಂತುವು ಪೂರ್ವೆಸೂಚಿಯಾಗಿ ವರ್ತಿಸುತ್ತದೆ. ಇದರ ಮೇಲೆ, ಡೀಕಾರ್ಬಾಕ್ಷಿ ರೈಬೊ 
ನ್ಯೂಕ್ಲಿ ಯೊಟ್ಟೆ ಡ್‌ ಟಿ ಶ್ರೈಫಾಸ್ಟೆ ೇೀಟ್‌ಗಳ ಕಿಣ್ವೀಯ ರು ಬಹುತಯೀಕರಣದಿಂದ ಒಂದು 


ia 
ಗೋ ಸು pe eae ಕಾ C—H 


ಣೆ ಕ ಘನ ಇತ ಅಂಜ HN aH 
AR ತ ಈ ಸ ಈ 
ಅಡೆನೈನ್‌ ಥೈಮಿನ್‌ 
೫ 
H_ N ಗೆ ಹ್‌ HN H 
I: 0 2 
N ಛೆ ನ ih «Fr 
dp N= ನ್‌ 
\ SE © ಸಾ ಿ ಲ” 
N ಎಸೆ 
H 
ಗ್ಲಾನಿನ್‌ ನ ಸೈಟೊಸಿನ್‌ 


ಚಿತ್ರ 7.36 : ಥೈವಿನ್‌ನೂಂದಿಗೆ ಆಡಿನೀನ್‌ ಅನ್ನು ಮತ್ತು ಸೈಟೊಸಿನ್‌ ನೊಂದಿಗೆ ಗ್ವಾನಿನ್‌ 
ಅನ ಜಲಜನಕಬಂಧದಿಂದ ಜೊತೆಗೂಡಿಸ:ವಿಕೆ, ದ್ವಿಸುರುಳಿಯ; ಸಕ್ಕರೆ. ಘಾಸ್ಟೆ ಕ್ರೀಟ್‌ ಮೂಲ 
ಆಧಾರಗಳ ಡಿಆಕ್ತಿ ್ಲೈರೈಬೋಸ್‌ ಏಕಾಂಶಗಳನ್ನು -ಕ್ರಣ-ಪ್ರತಿನಿಧಿಸುತ್ತದೆ, ಜಲಜನಕ ಬಂಧಗಳನ್ನು 
ಚುಕ್ಕೆಯಂತಿರುವ ಗೆರೆಗಳಲ್ಲಿ ತೋರಿಸಲಾಗಿದೆ, 


ಹೊಸ ಅನುಪೂರಕ ತಂತುವು ಜೋಡಿಸಲ್ಪಡುತ್ತದೆ. ಹೊಸ ತಂತುವಿನಲ್ಲಿ ಪ್ರತ್ಕಾ 
ಮ್ಲಗಳ ಕ್ರಮವು, ಮೇಲೆ ವಿವರಿಸಿದ. ಜಲಜನಕಬಂಧನಗಳ ನಿರ್ಬಂಧಗಳನ್ನು 
ಬಹುವಾಗಿ ಅವಲಂಬಿಸಿವೆ; ಅದರೆ, ಎಲ್ಲೆಲ್ಲಿ ಪೂರ್ವಸೂಚೆ, ಅಡಿನೀನ್‌ ಇರುವುದೋ 
ಅಲ್ಲಿ ಹೊಸ ತಂತುವಿನಲ್ಲಿ ಥೈಮಿನ್‌ ಇರುತ್ತದೆ. ಪುನರಾವೃತ್ತಿಯಿಂದ ಎರಡು 
ಹೊಸ ದ್ವಿಸುರುಳಿಗಳು ಉತ್ಪತ್ತಿಯಾಗುತ್ತವೆ. ಇವು ಮೊದಲಿನ. ದ್ವಿಸುರುಳಿಗೆ 
ತದ್ರೂಪವಾಗಿರುತ್ತವೆ. 


ಸೂಕ್ಷ್ಮಜೀವಿಗಳ ಜೀವದ್ರವ್ಯೆ..... ಜೀವೆಸಂಶ್ಲೇಷಣೆ 141 
DNAದ್ಬಿ-ಸುರುಳಿಯೆ ಅಸಮಾನಾಂತರೆ ರಚನೆ 


- ದ್ವಿಸುರುಳಿಯ ಪ್ರತಿ ತಂತುವಿಗೂ ಧ್ರುವರಚನೆಯಿರುತ್ತದೆ. ಅದರೆ ಧ್ರುವತೆ 
ಯು, ಧ್ರುವತೆಹೊಂದಿದ ಉಪವಿಭಾಗಗಳಾದ, ಡೀಆಕ್ಸಿರೈಬೊನ್ಯೂಕ್ಲಿಯೊ 
ಟೈಡ್‌ಗಳ ಕ್ರಮವಾದ ಸಂಬಂಧದಿಂದ ಉಂಟಾಗುತ್ತದೆ. ಚಿತ್ರ 7.37 ರಲ್ಲಿ 
ತೋರಿಸಿದಂತೆ. ಪ್ರತಿ ನ್ಯೂಕ್ಲಿಯೊಟೈಡ್‌ಗೂ ಒಂದು 5” ಫಾಸ್ಪೇಟ್‌ ತುದಿ ಮತ 
ಒಂದು 3” ಹೈಡ್ರಾಕ್ಸಿಲ್‌ ತುದಿಗಳಿವೆ. ನ್ಯೂಕ್ಲಿಯೊಟೈಡ್‌ಗಳ ಒಂದು ಶ್ರೇಣಿಯು 
ಫಾಸ್ಟೊಡೈಎಸ್ಟರ್‌ ಸಂಬಂಧಗಳನ್ನು ಸೇರಿಕೊಂಡಾಗ, ಒಂದು ಧು ವತೆಹೊಂದಿದ 
ಸರಪಣಿಯುಂಟಾಗುತ್ತವೆ. ಇದು ಕೂಡ ಒಂದು, 5-ಫಾಸ್ಟೇಟ್‌ ತುದಿ ಮತ 
ಒಂದು ತ_ ಹೈಡ್ರಾಕ್ಸಿಲ್‌ ತುದಿಗಳನ್ನು ಹೊಂದಿದೆ. 


1(" 


ಓ 


® 3 
ಲ್ನ | ಜತ್ರ 7.37: ಒಂದು ಡೀಜಕ್ಷಿರೈಬೊನೊಕ್ಲಿಯೂ 
\ Tk ಟೈಡ್‌. ಅಣುವು ಧ್ರುವತೆಯನ್ನು ಹೊಂದಿದೆ. 
HC ೦H ಪ್ರತ್ಕಾಮ್ಲೆ ಒಂದು 3”-ಹೈಡ್ರಾಕ್ಸಿಲ್‌ ಗುಂಪನ್ನು ಒಂದು 
Cc | ತುದಿಯಲ್ಲಿ ಮತ್ತು ಒಂದು 5” -ಫಾಸ್ಟೇಟ್‌ 
ಚಂ 'ಟ 3 ಗುಂಪನ್ನು ಇನ್ನೊಂದು ತ:ದಿಯ'ಲ್ಲಿ ಹೊಂದಿದೆ. 


ದ್ವಿಸುರುಳಿಯ ಎರಡು ತಂತುಗಳು ಅಸಮಾನಾಂತರವಾಗಿದೆ. (ಅಂದರೆ ಅವು 
ಎರುದ್ದ ಧ್ರುವತೆ ಹೊಂದಿವೆ). ಇದನ್ನು ಚಿತ್ರ 7.38 ರಲ್ಲಿ ತೋರಿಸಲಾಗಿದೆ. 
ನಾವು ಚಿತ್ರವನ್ನು ಮೇಲಿನಿಂದ ಕೆಳಕ್ಕೆ ಗಮನಿಸಿದರೆ. ಎಡಗಡೆಯ ತಂತುವು 57”, 
ಧ್ರುವತೆಯನ್ನು ಹಾಗೂ ಬಲಗಡೆಯ ತಂತುವು 3-5” ಧ್ರುವತೆಯನ್ನು ಹೊಂದಿ 
ರುವುದು ಕಂಡುಬರುತ್ತದೆ, DNA ಪುನೆರಾವೃತ್ತಿಯ ವಿಧಾನವನ್ನು ನಾವು 
ಗಮನಿಸಿದಾಗ. DNಸಿಯ ಅಸಮಾನಾಂತರ ರಚನೆಯ ಪ್ರಾ ಮುಖ್ಯತೆಯು 
ಸ್ಪಷ್ಟವಾಗುತ್ತದೆ. 


ಡೀಆಕ್ಸಿಕೈಜೊನ್ಕೂಕ್ಲಿ ಯೊಟೈಡ್‌ ಟ್ರೈಫಾಸ್ಫೇಟ್‌ಗಳ ಬಹುತಯೀಕರಣ 


ಹಿ ಕಾರ್ನ್‌ಬರ್ಗ್‌ ಮತ್ತು ಅವನ ಸಹೋದ್ಯೋಗಿಗಳು 1958 ರಲ್ಲಿ ಪಾಲಿ 
ನ್ಯೂಕ್ಲಿಯೊಟೈಡ್‌ ಸರಪಣಿಯನ್ನು ರಚಿಸಲು ಡೀಆಕ್ಸಿರೈಬೊನ್ಯೂಕ್ಲಿ ಯೊಸೈಡ್‌ಗಳ 
ಬಹುತಯೀಕರಣವನ್ನು ವೇಗವರ್ಧಿಸುವಂತಹ ಒಂದು ಕಿಣ್ವವನ್ನು ಎಸ್ಟೆ ರಿಚೆಯ ಕೊಲಿ 
ಕೋಶಗಳ ಸಾರಗಳಿಂದ ಬೇರ್ಪಡಿಸಿದರು. ಷಸ ಪಾಲಿನೆರೇಸ್‌ ಎಂಬ ಈ 
ಕಿಣ್ವವು, ನಾಲ್ಕು ಟ್ರೈಫಾಸ್ಟೇಟ್‌ಗಳ ಒಂದು ಮಿಶ್ರಣ (ಅಡಿನೀನ್‌ ಗ್ವಾನಿನ್‌, 


142 ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ಕಾರ್ಯಸಂಬಂಧ 


ಸೈಟೊಸಿನ್‌ ಮತ್ತು ಥೈಮಿನ್‌ಗಳನ್ನು ಹೊಂದಿರುವ ಹಾಗೂ ಕೆಲವು ಆದಿಚಾಲಕ 
11% ಗಳ ಅ ಅವಶ್ಯಕ ಕತೆ ಪಡೆದಿದೆ. 
5” ® 
| 
| HOH 
sCH, ೧.೫ HCC” 
| ಹ ಯು Wee 1 
£46 ಪ್ರತ್ಯಾಮ್ಲ ಪ್ರತ್ಕಾನ್ಸ ನನಲ 
C—C 
HOH Fy 5% 
\ 3 ಐ 
® 
# 
ಐ Fa ಇ 5 
"(ಗೌ 
| \ ತ 
ಲ ಸ್ಮ ಹ ಷ್ಠ 5 pa 
( ಗ್‌ CR ಪ್ರತ್ಯಾಮ್ಲ ಪ್ರತ್ಯಾಮ್ಲ 4 
Ca ( Q 
K Apes , 0 
ಪ್ರತ್ಯಾಮ್ಲ ಪ್ರತ್ಯಾಮ್ಲ | \ 


'o 
ಸದಯ. ಉನಾ 
Q ಈ 
೧೦” 
NT ನ ಪ್ರತ್ಯಮ ಗ 
ಟಿ 


pO 


\ 
೧ 
೦೯” ಈ 
ಕಾಸೆ ಪ್ರತ್ಯಾಮ್ಲ ಭೂ ಅರ ಸ! 
HO `ಬಿ 
ತ್‌ ಸೆ ನ 
ರ 
ಚಿತ್ರ 7.38: ದ್ವಿಸುರುಳಿಯ ಅಸಮಾನಾಂತರ ಸ್ವರೂಪ ಚಿತ್ರದ ಮೇಲ್ಭಾಗದಲ್ಲಿ 
ಒಂದು ಪ್ರತ್ಯಾಮ್ಲ ಜೋಡಿಯ ಪೂರ್ಣ ರಚನಾ ಸೂತ್ರವನ್ನು ತೋರಿಸಲಾಗಿದೆ. ಚಿತ್ರದ ಕೆಳ 
ಭಾಗದಲ್ಲಿ ದಿ ್ವಿ-ಸುರುಳಿಯ ಒಂದು ಭಾಗವನ್ನು ಚಿತ್ರಿಸಲಾಗಿದೆ. ಎಡಗಡೆಯ ತಂತುವು, ಮೇಲಿ 
ನಂದ ಕೆಳಕ್ಕೆ 5'" ರಿಂದ 3"'ಕೈ ಹರಿದಿರುವುದನ್ನು ಬಲಗಡೆಯ ತಂತುವು 3" ರಿಂದ 5" ಕೈ ಹರಿದಿ 
ರುವುದನ್ನು ಗಮನಿಸಿ. 
ಏಕತಂತುವಿರುವ ಭಾಗಗಳನ್ನು ಹೊಂದಿರುವ DNA ಆದಿಚಾಲಕದೊಂದಿಗೆ 


p 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಜೀವಸಂಶ್ಲೇಷಣೆ 143 


DNA ಪಾಲಿಮೆರೇಸ್‌ ಪ್ರತಿಕ್ರಿಯೆ ನಡೆಸಿದಾಗ, ತನ್ನ ಆಯಾಶಕ್ತತೆಯಿಂದ ಹೇಗೆ 
ಕಾರ್ಯ ನಿರ್ವಹಿಸುತ್ತದೆ ಎಂಬುದು ಬಹಳ ಚೆನ್ನಾಗಿ ವಿಶದವಾಗುತ್ತದೆ. ವಿರುದ್ಧ 
ಹಾಗೂ ಅಖಂಡ ತಂತುಗಳನ್ನು ಪೂರ್ವಸೂಚಿಯಾಗಿ ಉಪಯೋಗಿಸಿ, ನ್ಯೂಕ್ಲಿ ಯೊಟ್ಛಿಡ್‌ 
ಗಳನ್ನು ಮುಕ್ತ 3”'-0(1 ತುದಿಗಳಿಗೆ ಸೇರಿಸುವ ಕ್ರಿಯೆಗೆ ಮೇಲೆ ಹೇಳಿದಂತಹ ಅದಿಚಾಲಳ 
ದೊಂದಿಗೆ, DNಸ ಪಾಲಿಮೆರೇಸ್‌ ವೇಗವರ್ಧಿಕವಾಗಿ ಜತ ದೆ 


ಚಿತ್ರ (7.39) ಪ್ರತಿಕ್ರಿಯೆಯು, ಟ್ರೈಫಾಸ್ತ್ರೇಟ್‌ಗಳ ಶಕ್ತಿಭರಿತ ಬಂಧಗಳಿಂದ 
ನಡೆಯುತ್ತದೆ. ಈ ಪ್ರತಿಕ್ರಿಯೆಯಲ್ಲಿ ನಿರವಯವ ಗ (0-8) 
ಸೀಳುತ್ತದೆ. 


10ನೇ ಅಧ್ಯಾ ಯದಲ್ಲಿ DNA ಪುನರಾವೃ ತ್ರಿ ಯನ್ನು ಚರ್ಚಿಸಲಾಗಿದೆ. ಈಗ 
ಎರಡು ಅನುಪೂರಕ ತಂತುಗಳ ಬೇರ್ಪಡಿಕೆಯಿಂದ ಉಂಟಾದ ಕವಲಿನ ಹತ್ತಿರ ಆದು 
ಸಂಭವಿಸುತ್ತದೆ ಎಂದು ಚಿತ್ರಿಸಿಕೊಳ್ಳಬಹುದು (ಚಿತ್ರ 7.40). 





ಚಿತ್ರ 7.39: ಪ್ರತಿ ತುದಿಯಲ್ಲೂ ಏಕತುತುವಿಶುವ ವಿಭಾಗಗಳನ್ನು ಹೊಂದಿರೆ:ವ 
ದ್ವಿತಂತುವಿರುವ 127% ಕ್ರಿಯ ಒಂದು ಸಣ್ಣಭಾಗವನ್ನು ತೋರಿಸುವ ಚಿತ್ರ, ಸರಪಣೆಗಳ 3”- 
ಹೈಡ್ರಾಕ್ಸಿಲ್‌ ತುದಿಗಳಿಗೆ ಡೀಳಕ್ಸಿರೈಬೊನ್ಯೂಕ್ತಿಯೊಟ್ಟೈಡ್‌ ಟ್ರೈ ಫಾಸ್ತೇಟ್‌ಗಳ ಸೇರಿಕೆ ಕ್ರಿಯೆಯ 
ವೇಗವರ್ಧಿಸುವ DNA ಪಾಲಿಮೆರೇಸ್‌ನ ಕ್ರಿಯೆಯಿಂದ ಪಾಲಿನ್ಯೂ ಕ್ಲಿಯೊಟೈಡ್‌ಗಳು ಉದ್ರ 
ವಾಗುತ್ತದೆ. ಸೇರಿಸಲಾದ ಟ್ರೈಫಾಸ್ಟ್ರೇಟ್‌ ವಿರುದ್ಧ ಸರಪಣಿಯಲ್ಲಿ, ಪ್ರತ್ಯಾವ್ಲವನ್ನ ಸೇರುತ್ತದೆ 
ಮತ್ತು ಪೂರ್ವಸೂಚಿಯಾಗಿ ವರ್ತಿಸುತ್ತದೆ, ಡೀಚಕ್ಸಿರೈಬೊನ್ಯೂಕ್ಲಿ ಯೊಚೈಡ್‌ಗಳ. ಕ್ರವ ವಾದ 
ಸೇರಿಕೆಯದಿಕ್ಕನ್ನು ಬಾಣಗಳು ತೋರಿಸುತ್ತವೆ; ನಿರವಯವ ಪೈರೊಫಾಸ್ಟೇಟ್‌ (0-0) ಈ 
ವಿಧಾನದಲ್ಲಿ ವಿಭಜನೆ ಹೊಂದುತ್ತದೆ. 


ಈ ಚರ್ಚೆಗಾಗಿ, ಆ ಕವಲು, 0೫ ಅಣುವಿನ ಸುತ್ತಲೂ ಚಲಿಸುತ್ತದೆ. 
ಎಂದು ಪರಿಗಣಿಸಬಹುದು, ಕವಲಿನ ಪ್ರತಿಭಾಗವೂ ಒಂದು ಬೆಳೆಯುತ್ತಿರುವ ದ್ವಿ 
ಸುರುಳಿಯನ್ನು ಪ್ರತಿನಿಧಿಸುತ್ವ ದೆ. ದ್ವಿಸುರುಳಿಯು ಒಂದು ಅಸವಮತಾನಂತರ ರಚನೆ 


ಯಾಗಿದೆ. ಕವಲಿನ ಒಂದು ಭಾಗದಲ್ಲಿ ಪುನರಾವೃತ್ತಿಯಾಗಲು ಬೆಳೆಯುತ್ತಿರುವ 


ಲ್ಲ, ಬೆಳೆಯುತ್ತಿರುವ ಒಂದು ಸರಪಣಿಯ 
5'-ಫಾಸ್ಟ್ರೇಟ್‌ ತುದಿಗೆ ಟ್ರೈಫಾಸ್ಟ್ರೇಟ್‌ ಗಳ ಕ್ರಮವಾಗಿ ಸೇರುವುದರಿಂದ ಪುನರಾವೃತ್ತಿ 


ಯುಂಟಾಗುತ್ತದೆ. 


41/12) | 

k 11 Cc 

ಜಾ 11] 
9: ಗ 1111111 
"1 


ASR 
ಗ್ಗ TE 
EN 

ಹದ್ಲಿ ಎ.ಎ. ತಾಮ್ರ 
ರಾ ಕವಲು ಮುಂದುವರಿಯುವೆ ದಿಕ್ಕು 


ಚಿತ್ರ 7.40 ; ಪನರಾವೃತ್ತಿಯಾಗುವ ಕವಲು ಒಂದು DNಸAಿ ಆಣ:ವಿನಲ್ಲಿ ದ್ವಿಸುರುಳಿ 
ಯು ಎಡದಿಂದ ಬಲಕ್ಕೆ ಬೇರ್ಪಡಬೇಕ್ಕು ಬೇರ್ಪಟ್ಟ ತಂತುಗಳು, ಅನುಪೂರಕ ತಂತುಗಳ ಕ್ರಮ 
ವಾದ ಬೆಳವಣಿಗೆಗೆ ಪೂರ್ವಸೂಚಿಗಳಾಗಿ ವರ್ತಿಸುತ್ತದೆ. ಹೊಸ ತಂತುಗಳ ಬೆಳವಣಿಗೆಯ 
ದಿಕ್ಕನ್ನು ಬಾಣಗಳು ತೋರಿಸುತ್ತವೆ, 


ಈ ಅವಶ್ಯಕತೆಯು, ಇದುವರೆಗೂ ಪೂರ್ಣವಾಗಿ ಬಿಡಿಸಲಾಗದಂಥ ಸಮಸ್ಯೆ 
ಯನ್ನು ಒಡ್ಡುತ್ತದೆ. ಈಗಾಗಲೇ ತೋರಿಸಿರುವಂತೆ, DNA ಪುನರಾವೃತ್ತಿಗೆ 
ಆವಶ್ಯಕವಾದ, ಸರಪಣಿಯನ್ನು ಲಂಬಿಸುವ ಎರಡು ಕ್ರಿಯೆಗಳಲ್ಲಿ ಒಂದನ್ನು ನಡೆಸಲು 
ಕೊರ್ನ್‌ಬೆರ್ಗ್‌ ಅವರು ಬೇರ್ಪಡಿಸಿದ DNA ಪಾಲಿಮೆರೇಸ್‌ ಸಮರ್ಥವಾಗಿದೆ. 
ಅದು ಟ್ರೈಫಾಸ್ಫೇಟ್‌ಗಳನ್ನು ಬೆಳೆಯುತ್ತಿರುವ ಸರಪಣಿಯ 3"'ಹೈಡ್ರಾಕ್ಸಿಲ್‌ ತುದಿಗೆ 
ಸೇರಿಸಬಲ್ಲದು. ಒಂದು 5'ಫಾಸ್ಫ್ರೇಟ್‌ನಲ್ಲಿ ಸರಪಣಿ ಅಂತ್ಯವಾಗುವಿಕೆಯು ಹೇಗೆ 
ಲಂಬಿತವಾಗುತ್ತದೆಯೆಂಬುದು ಇನ್ನು ಸ್ಪಷ್ಟವಾಗಿಲ್ಲ. ಇತ್ತೀಚೆಗೆ ಪಾಲಿನ್ಯೂಕ್ಲಿಯೊ 
ಟೈಡ್‌ಲಿಗೇಸ್‌ ಎಂಬ ಒಂದು ಕಿಣ್ವದ ಸಂಶೋಧನೆಯಿಂದ, ಚಿತ್ರ 7.41ರಲ್ಲಿ ತೋರಿ 
ಸಿರುವ ಒಂದು ಊಹೆಗೆ ಪ್ರಬಲ ಬೆಂಬಲ ದೊರೆತಿದೆ, ಈ ಕಿಣ್ವವು, 3"-ಹೈಡ್ರಾ 
ಕ್ಲಿಲ್‌ ಮತ್ತು 5-ಫಾಸ್ಟ್ರೇಟ್‌ ಅಂತ್ಯಗಳು ಸೇರುವ ವೇಗವನ್ನು ವರ್ಧಿಸಬಲ್ಲದು. 
ಅಧ್ಯಾಯ 12ರಲ್ಲಿ ವಿವರಿಸಿದಂತೆ ಕೆಟ್ಟುಹೋದ ಏಸಿ ಅನ್ನು ದುರಸ್ತಿ ಮಾಡುವ 
ಅಗತ್ಯ ಪಾತ್ರವನ್ನು ಲಿಗೇಸ್‌ ವಹಿಸುತ್ತದೆ. 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ .....ಜೀವಸಂಶ್ಲೇಷಣೆ 145 


ಅಧ್ಯಾಯ 10ರಲ್ಲಿ ಔಯ ಪುನರಾವೃತ್ತಿಯನ್ನು, ಬ್ಯಾಕ್ಟೀರಿಯಾಗಳ 
ವರ್ಣತಂತುವಿನ ಪುನರಾವೃತ್ತಿಯ ಸಂಬಂಧದಲ್ಲಿ ಮತ್ತೆ ಚರ್ಚಿಸಲಾಗಿದೆ. 





ಚಿತ್ರ 7.41 : DNA ಪುಲಿಮೆಶೇಸ್‌ ಮತ್ತು ಪಾಲಿನ್ಯೂಕ್ಲಿ ಯೊಟ್ಟೈಡ್‌ಲಿಗೇಸ್‌ಗಳ 
ಸಂಯೋಜಿತ ಕ್ರಿಯೆಯಿಂದ ಪುನರಾವೃತ್ತಿ. (೩) ಎರಡು ತಂತುಗಳ ಬೇರ್ಪಡುವಿಕೆಯಿಂದ 
ಓಂದು ಕವಲುಂಟಾಗಿದೆ. ಸಿ ಮತ್ತು €) ಎಂದು ಗುರುತಿಸಿರುವ ಎರಡು ಅನುಪೂರಕ ತಂತುಗಳು 
DNA ಪಾಲಿಮೆರೇಸ್‌ನಿಂದ ಸಂಶ್ಲೆ €ಷಣೆ ಹೊಂದಿವೆ. ಎರೆಡೂ ಸಂದರ್ಭಗಳಲ್ಲೂ, 3'- 
ಹೈಡ್ರಾಕ್ಸಿಲ್‌ ತುದಿಗಳಲ್ಲಿ ಸರಪಣಿ ಉದ್ದವಾಗುತ್ತದೆ. (0) ಕವಲು ಮುಂದುವರೆದಿದೆ, ॥ 
ಎಂದು ಗುರುತಿಸಿರುವ ಎರಡನೆಯ ಒಲಿಗೊ ನ್ಯೂಕ್ಲಿಯೊಟೈಡ್‌, ಕವಲಿನ ಮೇಲಿನ ಭಾಗದಲ್ಲಿ 
ಸಂಶ್ಲೇಷಣೆ ಹೊಂದಿದೆ, ಹೊಸ ತಂತು. ಲ, ಯು ಉದ್ದವಾಗಿದೆ (0) ಸಿ ಮತ್ತು 8 
ಒಲಿಗೊನ್ಯೂಕ್ಲಿ ಯೊಟೈಡ್‌ಗಳು ಪಾಲಿನ್ಯೂಕ್ಲಿಯೊಟೈಡ್‌ ಲಿಗೇಸ್‌ನಿಂದ ಸೇರಿಸಲ್ಪಟ್ಟಿದೆ, 
ತಂತು € ಯು 3' ತುದಿಯಲ್ಲಿ ಪುನಃ ಉದ್ದ ವಾಗುತ್ತದೆ DNA ಪಾಲಿವೆ:ರೇಸ್‌ನಿಂದ 
ಸರಪಣಿ ಲಂಬಿಸುವಿಕೆಯು ಯಾವ ದಿಕ್ಕಿನಲ್ಲಿ ಉಂಟಾಗುತ್ತದೆ ಎಂಬುದನ್ನು ಬಾಣಗಳು 
ತೋರಿಸುತ್ತವೆ, 


146 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕುರ್ಯಸಂಬಂಧ 


RNA ಯ ಸಂಶ್ಲೇಷಣೆ 


DNA ಅವಲಂಬಿತ ಒಂದು RNA ಪಾಲಿಪೆ:ರೇಸ್‌. ಕೋಶದಲ್ಲಿ 
RNA ಯನ್ನು ಸಂಶ್ಲೇಷಿಸುತ್ತದೆ. ಈ ಕಿಣ್ವವು ರೈಬೊಸ್ಳೂಕ್ಷಿಯೊಸ್ಸೆ 
೧೨ ವ ೧ 
ಟ್ರೈಫಾಸ್ಟೇಟ್‌ಗಳನ್ನು ಬಹುತಯೀಕರಂಕ್ಕೆ ಒಳಪಡಿಸುತ್ತದೆ, ಕ 
DNA ಯ ಎರಡು ತಂತುಗಳಲ್ಲಿ ಒಂದಕ್ಕೆ, ಪ್ರತ್ಯಾಮ್ಲ ಕ್ರಮನಲ್ಲಿ ಅನುಪೂರಕವಾಗಿಬುವೆ 
ಪಾಲಿನ್ಯೂಕ್ಲಿಯೋಟೈಡ್‌ ತಂತುವು ಉತ್ಪಾದನೆಯಾಗುತ್ತದೆ. ಈ ಪ್ರಕ್ರಿಯೆ 
ಯನ್ನು ನಕಲು ಮಾಡುವಿಕೆ ಎನ್ನುತ್ತಾರೆ. 0೫% ವಿಷಯವಾಗಿ ಮೇಲೆ ವಿವರಿ 
ಸಿದ ಸಂಬಂಧಗಳನ್ನು ಹೋಲುವ 5'-3' ಫುಸ್ಫೋಡ್ಛೆ ಎಶ್ಬರ್‌ ಸಂಬುಫಗಳಿಂದ 
ರೈಬೋನ್ಯೂಕ್ಲಿಯೊಸೈಡ್‌ ಟ್ರೈಫಾಸ್ಟೇಟ್‌ಗಳು ಒಟ್ಟಿಗೆ ಸೇರಿಸಲ್ಪಟ್ಟಿರುತ್ತವೆ. 


ಪ್ರಯೋಗನಳಿಕೆಯಲ್ಲಿ, ನಕಲು ಮಾಡುವ ಕಿಣ್ವವು. ಆಡಿನೀನ್‌, ಗ್ವಾನಿನ್‌ 
ಸೈಟೋಸಿನ್‌ ಮತ್ತು ಯುರಾಸಿಲ್‌ಗಳ ರೈಬೊತ್ಯೂಕ್ಲಿಯೋಸೈಡ್‌ ಟ್ರೈಪಾಸ್ಟೇಟ್‌ 
ಗಳ ಅವಶ್ಯಕತೆಯನ್ನು ಮತ್ತು ಒಂದು ಸಿ ಪೂರ್ವಸೂಚಿಯಿರುವ ಆವಶ್ಯಕತೆ 
ಯನ್ನು ತೋರಿಸುತ್ತದೆ. ದ್ವಿತಂತುಗಳನ್ನು ಹೊಂದಿರುವ DNಸಿ ಭಾಗ 
ಗಳನ್ನು ಪೂರ್ವಸೂಚಿಯಾಗಿ ಒದಗಿಸಿದಾಗ, ಆ ಕಿಣ್ವವು DNA ಯ ಎರಡೂ 
ತಂತುಗಳಿಗೂ ಅನುಪೂರಕವಾದ RNA ಆಣುಗಳನ್ನು ಸಂಶ್ಲೆ ೇಷಿಸುತ್ತದೆ. ಆದರೂ 
ಏಕತಂತುವಿರುವ 0?1& ವೈರಸ್‌ ಆದ ಪಸ 174 ನ ಪುನರಾವೃತ್ತಿ ಹಂತದ 
ವೃತ್ತಾಕಾರದ ದ್ವಿತಂತುಗಳಿರುವ D್ಥA ಯನ್ನು ಒದಗಿಸಿದಾಗ, ಅದು ಎರಡು 
ತಂತುಗಳಲ್ಲಿ ಒಂದನ್ನು ಮಾತ್ರ ನಕಲು ಮಾಡುತ್ತದೆ. ಹೀಗೆ ಅಖಂಡ DNA 
ಯು RNA ಸಂಶ್ಲೇಷಣೆಯನ್ನು ಪ್ರಾರಂಭಿಸುವ ನಿರ್ದಿಷ್ಟ ನೆಲೆಗಳನ್ನು ಹೊಂದಿರು 
ವಂತೆ ಕಂಡುಬರುತ್ತದೆ; ಈ ನೆಲೆಗಳು, ಒಂದು ನಿರ್ದಿಷ್ಟ ತಂತುವಿನ ನಕಲು 
ಗಳನ್ನು ಪಾಲಿಮೆರೇಸ್‌ ಆಗುವಂತೆ ನೆರವು ನೀಡುತ್ತವೆ. DNಸಿ ಯ ವಿಭಗವು 
ಕೃತಕ ಪ್ರಾರಂಭ ನೆಲೆಗಳನ್ನು ಸೃಷ್ಟಿಸುವಂತೆ ಕಂಡುಬರುತ್ತದೆ, ಇದರ ಪರಿಣಾಮ 
ದಿಂದ ಎರಡೂ ತಂತುಗಳ ಪ್ರತಿಗಳೂ ಉಂಟಾಗುತ್ತವೆ. 


ನಕಲು ಮಾಡುವಿಕೆ ವಿಧಾನದಿಂದ, ಕೋಶದಲ್ಲಿ RNA ಯ ಮೂರು ವರ್ಗ 
ಗಳುಂಟಾಗುತ್ತವೆ; ರೈಬೊಸೊಮಲ್‌ RNA, ವರ್ಗಾವಣೆ RNA (೫7/4) 
ಮತ್ತು ಸಂದೇಶವಾಹಕ RNA (mRNA) ಪ್ರತಿ MRNA ಆಣುವಿನಲ್ಲಿನ 
ಪ್ರತ್ಕಾಮ್ಲಗಳ ಕ್ರಮವು, ಪ್ರೋಟೀನ್‌ . ಸಂಶ್ಲೇಷಣೆ ಪ್ರಕ್ರಿಯೆಯ ಮೂಲಕ, 
ಒಂದು ನಿರ್ದಿಷ್ಟ ಪಾಲಿಪೆಪ್ಟೈಡ್‌ನಲ್ಲಿನ ಅಮೈನೊ ಆಮ್ಲಗಳ ಒಂದು ಕ್ರಮಕ್ಕೆ 
೧ ಈ 

ವರ್ಗವಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ರೈಬೊಸೊಮಲ್‌ ೩1೪% (ರೈಬೋ 
ಸೊಮ್‌ಗಳ ಒಂದು ಅಂಶವಾಗಿ) ಮತ್ತು RNA ಗಳ ಪಾತ್ರದ ಅವಶ್ಯಕತೆಯಿದೆ, 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಜೀವಸೆಂಶ್ಲೇಷಣೆ 147 


ಪ್ರೋಟೀನ್‌ಗಳ ನಂಶ್ಲೀಷಣೆ ಪಾಲಿಸೆಪ್ಟೈಡ್‌ ಸಂಶ್ಲೇಷಣೆ 

ಪ್ರೋಟೀನ್‌ ಕೈಜೋಸೋಮ್‌ಗಳು ಮೇಲ್ಮೈಗಳಲ್ಲಿ ಪ್ರೋಟೀನ್‌ ಸಂಶ್ಲೇಷಣೆ 
ಯುಂಟ:ಗುತ್ತಿದೆ. ರೈಬೋಸೋಮ್‌ಗಳು, ಎರಡು ಉಪ ವಿಭಾಗಗಳಿಂದ ರಚಿಸ 
ಲಾದ ಸಂಕೀರ್ಣ ಕಣಗಳು; ಪ್ರತಿ ಉಪ ವಿಭಾದಲ್ಲಿ ಹಲವಾರು ಬೇರೆ ಬೇರೆ 
ಪ್ರೋಟೀನುಗಳೊಡನೆ ಸೇರಿದ ರೈಬೋಸೋಮಲ್‌ RNA ಯ ಒಂದುಅಣುವಿದೆ. 
ಎರಡು ಉಪ ವಿಭಾಗಗಳು ಬೇರೆ ಬೇರೆ ಗಾ ಹೊಂದಿವೆ. ಪೂರ್ವ 


ಕೇಂದ್ರೀಯ ಕೋಶಗಳಲ್ಲಿ ದೊಡ 50-S ಉ 
ಡಿ oY 


€ 





ಯಣಾತ್ಮಕವಾಗಿ ಕಲೆ 
ಮಾಡಿದ 7)-8 ಕಣಗಳು. . ಪ್ರತಿಯೊಂದು ಕಣವು ಎರಡು ಅಸಮ ಉಪಯೂನಿಟ್‌ಗಳನ್ನು 
ಹೊಂದಿವೆ, ಇವುಗಳನ್ನು 50-8 ಮತ್ತು 30-5 ಕಣಗಳಾಗಿ ಬೇರ್ಪಡಿಸಬಹುದು, ಈ ಚಿತ್ರ 
ದಲ್ಲಿರುವ ಕೆಲವು 70-5 ಕಣಗಳು 100-5 ದ್ವಿತಯಗಳಾಗಿವೆ, 71. ೫. Huxley ಮತ್ತು 
H. Jubay ಅವರ “Electron Microsomel observations on the 
structure of mierosomal particles from E. Coli’ J. Mol. Biol. 
2, 10 (1960) ಯಿಂದ ತೆಗೆದುಕೊಳ್ಳಲಾಗಿದೆ, 


ಚಿತ್ರ 7.42 : ಫಾಸ್ಟೊಟಂಗ್‌ಸ್ಟಿಕ್‌ ಆಮ್ಲದಿಂದ 


ತೂಕದ ಒಂದು RNA ಅಣುವಿರುತ್ತದೆ; ಸಣ್ಣ 30-5 ಉಪ ವಿಭಾಗದಲ್ಲಿ, ಮೇಲಿ 
ನದರ ಗಾತ್ರದಲ್ಲಿ ಅರ್ಧದಷ್ಟು ಗಾತ್ರದ RNA ಅಣುವಿರುತ್ತದೆ. ಯಣ ಕಣ 
ಸೂಕ್ಷ್ಮದರ್ಶಿನಿಯಲ್ಲಿ ಬ್ಯಾಕ್ಟೀರಿಯಗಳ ರೈಬೊಸೋಮ್‌ಗಳು ಹೇಗೆ ಕಂಡಬರು 
ತ್ತವೆ ಎಂಬುದನ್ನು ಚಿತ್ರ 7.42 ತೋರಿಸುತ್ತದೆ. 


148 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಒಂದು 30-5 ಮತ್ತು ಒಂದು 50-8 ರ್ಲೆಬೊಸೋಮಲ್‌ ಉಪ ವಿಭಾಗಗಳು 
mRNA ಅಣುವಿನ ಒಂದು ತುದಿಯಲ್ಲಿ ಒಟ್ಟಿಗೆ ಸೇರಿದಾಗ, ಒಂದು ನಿರ್ದಿಷ್ಟ 
ಪ್ರೋಟೀನ್‌ನ ಸಂಶ್ಲೇಷಣೆ ಪ್ರಾರಂಭವಾಗುತ್ತದೆ ಮತ್ತು ಒಂದು 70-5 ರೈಬೊ 
ಸೊಮ್‌-ಉಔಣNA ಸಂಕಿರ್ಣವುಂಟಾಗುತ್ತದೆ. ಈ ಸಂಕಿರ್ಣವು 1RNA ಅಣು 
ಗಳನ್ನು ಬಂಧಿಸುವ ಅಪರೂಪ ಸಾಮರ್ಥ್ಯವನ್ನು ಹೊಂದಿದೆ; ಮೊದಲು 
ಬಂಧಿತವಾಗುವ ೫? ಅಣುವು ಯಾವುದೆಂದರೆ, ತನ್ನ ರಚನೆಯಲ್ಲಿ ಪ್ರ ತ್ಯಾಮ್ಲ 
ಗಳ ಒಂದು ತ್ರಿತಯ ಅಥವಾ ಅಂಟಕೋಡಾನ್‌ ಅನ್ನು ಹೊಂದಿರುವ ' ಅಣು: 
ಅದು mRNA ಯ ಮೇಲೆ ಪ್ರತ್ಕಾಮ್ಲಗಳ ಮೊದಲನೆ ತ್ರಿತಯ ಆಥವಾ 
ಕೋಡಾನ್‌ ಗೆ ಅನುಪೂರಕವಾಗಿರುತ್ತದೆ. ಅದು 50-58 ಉಪಭಾಗದ ಮೇಲೆ 
ಎರಡು ಬಂಧಿಸುವ ನೆಲೆಗಳಲ್ಲಿ ಒಂದಕ್ಕೆ ಬಂಧಿತವಾಗಿರುತ್ತದೆ. ಆ ನೆಲೆಯನ್ನು ನಾವು 
'ನೆಲೆಸಿ' ಎಂದು ಕರೆಯೋಣ (ಚಿತ್ರ 7.43, ಮೇಲೆ, ಎಡಗಡೆ). 

* 


ರೈಬೋಸೊೇವ್‌-mRNA ಸಂಕೀರ್ಣಕ್ಕೆ ಬಂಧಿಯಾಗುವ ಮುನ್ನ, RNA 
ಅಣುಗಳು ಕಿಣ್ಣೀಯವಾಗಿ, ಅವುಗಳ ಅನುಗುಣ ಅಮೈನೊ ಆಮ್ಲಗಳನ್ನು 
ಹೊಂದಿರುತ್ತವೆ. ಒಂದು ನಿರ್ದಿಷ್ಟ ಆಂಟೆರೋಡಾನ್‌ ಅನ್ನು ಹೊಂದಿರುವ 
ಒಂದು (RNA ಅಣುವಿನಲ್ಲಿ ಯಾವಾಗಲೂ ಒಂದು ಅಮೈನೊ ಆಮ್ಲವಿರುತ್ತದೆ, 
ಉದಾಹರಣೆಗೆ, ತ್ರಿತಯ UUU (uracil-uracil-uracil) ಗೆ. ಅನುಪೂರಕ 
ವಾಗಿರುವ RNA ಆಂಟಿಕೋಡಾನ್‌ ಉಾಾವಾಗಲೂ ಒಂದು ಫಿನೈಲ್‌ ಅಲನೃನ್‌ 
ಅಣುವಿನೊಂದಿಗೆ ಸಂಯೋಜಿಸಲ್ಪಟ್ಟಿರುತ್ತದೆ. ಕೋಶದಲ್ಲಿರುವ ಪ್ರೋಟೀನ್‌ 
ಗಳ 20 ಅಮೈನೊ ಆವಮ್ಲಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ಅಥವಾ ಹೆಚ್ಚು 
RNA ಅಣುಗಳಿರುತ್ತವೆ. ಪ್ರತಿಯೊಂದು ಈ ಅಣುವಿಗೂ ಒಂದು ನಿರ್ದಿಷ್ಟ 
ಆಂಟಿಕೋಡಾನ್‌ ಇರುತ್ತದೆ ಅಮೈನೊ ಆಮ್ಲಗಳು, ಅವುಗಳ ಕಾರ್ಬಾಕ್ಸಿಲ್‌ 
ಗುಂಪುಗಳ ಮೂಲಕ "RNA ಅಣುವಿನೊಂದಿಗೆ ಜೊತೆಗೂಡಿರುತ್ತವೆ. 


ಮೊಹಲು RNA ಅಣುವನ್ನು ಬಂಧಿಸಿಯಾದಮೇಲೆ, 70-5 ರೈಬೋ 
ಸೋಮ್‌, ನಿರ್ದಿಷ್ಟ ಅಮೈನೊ ಆಮ್ಲವನ್ನು ಹೊಂದಿದ ಎರಡನೆಯ 1RNA 
ಅನ್ನು "ನೆಲೆ 8' ಯಲ್ಲಿ ಬಂಧಿಸುತ್ತದೆ. (7.43 ಮೇಲೆ ಬಲಗಡೆ). ಕಿಣ್ವೀಯ 
ಪ್ರತಿಕ್ರಿಯೆಗಳ ಒಂದು ಶ್ರೇಣಿಯು ನಂತರ ಉಂಟಾಗುತ್ತದೆ, ಇವುಗಳ ಅಂತ್ಯವು. 
ಮೊದಲನೆಯ RNA (ಇದನ್ನು ಸಷ, ಎಂದು ಕರೆಯೋಣ) ದ ಮೇಲಿನ 
ಅಮೈನೋ ಅಮ್ಲವು, ಎರಡನೆಯ 187೩೬ (ಸಿಹಿ) ಯ ಮೇಲಿನ ಅಮೈನೋ 
ಆಮ್ಲಕ್ಕೆ ನರ್ಗಾವಣೆ ಹೊಂದುವುದಾಗಿರುತ್ತದೆ. ಈಗ, ಸಿಸಿ, ನ ಕಾರ್ಬಾಕ್ಸಿಲ್‌ 
ಗುಂಪು ಮತ್ತು ಡಿಕ್ಕಿ ನ ಅಮೈನೊ ಗುಂಪುಗಳ ಮಧ್ಯದ ಒಂದು ಸೆಪ್ಟೈಡ್‌ ಬಂಧ 


ತ 


ಶೂಕ್ಷ್ಮಜೀವಿಗಳಜಿ:ವದ್ರವ್ಯ,.,...ಜೀವಸಂಶ್ಲೇಷಣೆ 149 


ದಿಂದ ಜೊತೆಗೂಡಿರುವ ಎರಡು ಅವೈೈನೊ ಅಮ್ಮಗಳು ಸಿಸ್ಥಿಸ ್ಣNAಗೆ 
ಸೇರಿಸಲ್ಪಟ್ಟ ಸಿಸಿ-ಸಿಸಿ, ಸರಪಣಿಯನ್ನು ರಚಿಸುತ್ತವೆ (ಚಿತ್ರ 7.43 ಕೆಳಗೆ 


ಬಲಗಡೆ) ; 





16) 1೧] 


ಚಿತ್ರ 7.43; ಒಂದು 70-5 ರೈಬೋಸೋಮ್‌ನ ಮೇಲೆ ಒಂದು ಪಾಲಿಪೆಪ್ಟೆ ಡ್‌ ಸರಪ 
ಣಿಯ ಲಂಬಿಸುವಿಕೆಯಲ್ಲಿನ ನಾಲ್ಕು ಘಟ್ಟಗಳು (೩) ಒಂದು ತುದಿಯಲ್ಲಿ, ಕೋಡಾನ್‌ | ಕ್ಕೆ 
ಅನುಪೂರಕವಾದ ಆಂಟಿ ಕೋಡಾನ್‌ ಅನ್ನು ಮತ್ತು ಇನ್ನೊಂದು ತುದಿಯಲ್ಲಿ ಸಿಸಿ, ಅನ್ನು 


150 ಸೊಕ್ಷ್ಮಜೇನಿಗಳ ಜೇವದ್ರವ್ಯ..... ಕಾರ್ಯಸಂಬಂಧ 


ಹೊಂದಿರುವ ಒಂದು (೫14 ಅಣುವು. ನಲಿ ಸಿಗೆ ಸಂಭರ ದೆ: hi ಗೆ AAD 
ಯು, ಅದರ ಕಾರ್ಬಾಕ್ಸಿಲ್‌ ಗುಂಪಿನ ಮೂಲಕ ಸೇರಿಸ ಲೃಟ್ಟಿರುತ್ತದೆ ; ಅದರ ಅಮೈನೊ 
ಸಾರಜನಕದಲ್ಲಿ ಒಂದು ಫಾರ್ಮಿಲ್‌ ಗುಂಪಿದೆ (೯ ಎಂದು ಗುರುತಿಸಲಾಗಿದೆ), 

(0) ಸAಷಿ ಯನ್ನ ಹೊಂದಿರುವ ಒಂದು (RNA ಅಣುವು ನೆಲ್ಫೆ ೫ಗೆ ಬಂಧಿತವಾಗು 
ತ್ತದೆ; ಅದರ kid. ಕೋಡಾನ್‌ 2ಕ್ಕೆ ಅನುಪೂರಕವಾಗಿದೆ. 

(c) &ಿಗ್ಗಿ ನ ಅಮೈನೊ ಗುಂಪಿಗೆ ಸಿಸಿ, ನ ವರ್ಗಾವಣೆಯನ್ನು ಒಂದು ಕಿಣ್ವ 
ಸಂಕೀರ್ಣವು ವೇಗ ವರ್ಧಿಸುತ್ತದೆ, ಒಂದು ಪೆಪ್ಟೆ ಎಡ್‌ ಬಂಧವು ಉಂಟಾಗುತ್ತದೆ, (ವಿರುದ್ಧ 
ದಿಕ್ಕಿನಲ್ಲಿ ವರ್ಗಾವಣೆಯು, ಸಿಸಿ,ನ ಅವೆ ನೊ ಗುಂಪಿನ ಮುಂಚಿನ ಫಾರ್ಮಿಲೀಕರಣದಿಂದ 
ತಡೆಗಟ್ಟಲ್ಪಡುತ್ತದೆ ಎಂಬುದನ್ನು ಗಮನಿಸಬೇಕು). 

(6) ರೈಬೋಸೋಮ್‌ ಬಲಕ್ಕೆ ಚಲಿಸುತ್ತದೆ ಇದರಿಂದ ಸಿ ಮತ್ತು ೫ ನೆಲೆಗಳು 
ಈಗ ಗ ವಿರುದ್ಧ ಕೋಡಾನ್‌ 2 ಮತ್ತು 3 ಆಗಿರ ತ್ವವೈ ಈ ಪ್ರಕ್ರಿಯೆಯಲ್ಲಿ €R್ಣNಸಿ, ಯ 
ಸ್ಥಾನಪಲ್ಲಟ ಟವಾಗುತ್ತದೆ ಮ ತ್ತು (RNಸ್ಮಿ ನೆಲೆ ಡಿ ಗೆ ಚಲಿಸುತ್ತದೆ. ನೆಲೆ ಔ ಯು ಈಗ - 
ಮೆತ್ತೆ ಖಾಲಿಯಾಗುತ್ತದೆ ಪುತ್ತು ಸಿಸ್ಯಿ ಅನ್ನು ಹೊಂದಿರುವ £RNಸಿ ಅನ್ನು ಗ್ರಹಿಸಲು 
ತಯಾರಿರುತ್ತದೆ, (ಪಾಲಿಪೆಪ್ಟೈಡ್‌ ಪೂರ್ಣಗೊಂಡು ಬಿಡುಗಡೆ ಹೊಂದಿದಾಗ, "ಫಾಮೈ ೯೮ 
ಗ ಂಪು ಕಿಣ್ಣೀಯವಾಗಿ ತೆಗೆದುಹಾಕಲ್ಪಡುತ್ತದೆ). 

mRNA ಅಣುವಿನ ಸುತ್ತಲೂ ಒಂದು ಕೋಡಾನ್‌ ದೂರಕ್ಕೆ ಈಗ ರೈ ಬೊ 
ಸೋಮ್‌ ಚಲಿಸುತ್ತದೆ: ತನ್ನ ಅಮೈನೊ ಆಮ್ಲವನ್ನು ಅಳ ೨೫ ಸೈಡು 
ನೆಯ 18೫. ಯು ಸ ಸ್ಥಾನ ಸಪಲ್ಪಟ ಹೊಂದುತ್ತ ದೆ. ಸೇರಿಸಲ್ಪಟ್ಟ ಪಾಲಿಪೆಪ್ಟೈಡ್‌ 
ಸರಪಣಿಯೊಂದಿಗೆ ಎರಡನೆ RNA ಯು ನೆಲೆ B ಯಿಂದ ನೆಲೆಸಿ ಗೆ ಇದು 
ಚಲಿಸುತ್ತದೆ (ಚಿತ್ರ 7.43, ,ಕೆಳಗ್ಗೆ, ಎಡಗಡೆ). ಮೂರನೆಯ ಒಂದು ಅಮೈನೊ 
ಆಮ್ಲವನ್ನು ಹೊಂದಿರುವ (1೫೩ ಯು ಈಗ ನೆಲೆ ಔ ಯಲ್ಲಿ ಬಂಧಿತವಾಗಿರು 
ತ್ತದೆ ಮತ್ತು ಪ್ರತಿಕ್ರಿಯೆಗಳ ಟ್ರಾನ್ಸ್‌ ಪೆಬ್ಟಿಡೀಕರಣ ಶ್ರೇಣಿಯು ಪುನಃ ಉಂಟಾಗು 
-ತ್ತೃದೆ; ಸಿಸ್ಕಿ ನಅಮೈನೊ ಗುಂಪಿಗೆ, ಸಿಸ್ಮಿ-ಸಿಸ್ಸಿ ವು ವರ್ಗಾವಣೆ ಹೊಂದುತ್ತದೆ 
ಮತ್ತು ಸಿಸಿ-ಸಿಸ್ಮಿ-ಸಿಸಿ ಸರಪಣಿಯುಂಟಾಗುತ್ತದೆ. mRNA ಯ ಪ್ರತಿ 
ಕೋಡಾನ್‌ ಅನ್ನು ರೈಜೊಸೊಮ್‌ ಹಾದು ಹೋಗುವಾಗ ಈ ಚಕ್ರವು ಪುನಃ 
ಉಂಟಾಗುತ್ತದೆ. . ಬೆಳೆಯುತ್ತಿರುವ ಪಾಳಿಪೆಪ್ಟೆ ಅಡ್‌ ಸರಪಣಿಯು ಯಾವಾಗಲೂ 
Aಸಿ, ನ ಅಮೈನೊ ಗುಂಪಿನಿಂದ ಅಂತ್ಯವಾಗುತ್ತದೆ ಮತ್ತು ಉಳಿದದ್ದು ರೈಬೊ, 
ಸೊಮ್‌-ಬಂಧಿತ-೬RNA ಗೆ, ತೀರ ಕೊನೆಯಲ್ಲಿ ಸೇರಿಸಲಾದ ಅಮೈನೊ ಆಮ್ಲದ 
ಕಾರ್ಬಾಕ್ಸಿಲ್‌ ಗುಂಪಿನ ಮೂಲಕ ಜೋಡಣೆಯಾಗಿರುತ್ತದೆ. 


UAA (ಯುರಾಸಿಲ್‌-ಅಡಿನೀನ್‌-ಆಡಿನೀನ್‌) ನಂತಹ, ಸರಪಣಿಯನ್ನು 
ಅಂತ್ಯ ಮಾಡುವ ಕೋಡಾನ್‌ಗಳಲ್ಲಿ ಒಂದನ್ನು ರೈಬೊಸೊಮ್‌ ತಲುಪಿದಾಗ ಮೇಲಿನ 
ಪ್ರತಿಕ್ರಿಯೆಯು ಪೂರ್ಣವಾಗುತ್ತದೆ. ಆ ಸ್ಥಳದಲ್ಲೇ ಪಾಲಿಪೆಪ್ಟೈಡ್‌' ಸರಪ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಜೀವಸಂಶ್ಲೇಷಣೆ 151 


ಚಿಯು. (RNA-ರೈಟೊಸೊಮ್‌-ಣNಸಸಿ ಸಂಕಿರ್ಣದಿಂದ ಬಿಡುಗಡೆ ಯಾಗು 
ತ್ತದೆ. 78೫೩ ಅಣುವಿನ ತುದಿಗೆ ರೈಬೊಸೊಮ್‌ ಬಂದಾಗ ಅದು ಚೇರೆಯಾ 
ಗುತ್ತದೆ ಮತ್ತು ಮುಕ್ತ 70-5 ರೈಬೊಸೂಮ್‌ ಅಂತ್ಯದಲ್ಲಿ. 30-8 ಮತ್ತು 
50-5 ಉಪ ವಿಭಾಗಗಳಾಗಿ ವಿಯೋಜನೆ ಹೊಂದುತ್ತದೆ. ಈ ಉಪ ವಿಭಾಗ 


ಗಳು, ವರ್ಗಾವಣೆ ಪ್ರಕ್ರಿಯೆಯನ್ನು ಪುನಃ ಪ್ರಾರಂಭಿಸಬಲ್ಲವು. 


ರೈಬೊಸೊಮಲ್‌ ಉಪ ವಿಭಾಗಗಳು, MRNಸA ಗೈ ಅಣುವಿನಪ್ರಾರಂಭ 
ದಲ್ಲಿ ಬಿಟ್ಟು, ಇನ್ನೆಲ್ಲೂ ಸೇರದಂತೆ ತಷೆಯ:ವ ಒಂದು ಯಾಂ 
ತ್ರಿತಯ ಸಂಕೇತದ ಸರಿಯಾದ ಓದುವಿಕೆಯು ಸ್ಪಷ್ಟವಾಗುತ್ತದೆ. ಸರಿಯಾದ 
ಬಂಧನಕ್ಕೆ ಬೇಕಾದ ಸ್ಥಾನದಲ್ಲಿ. ಸ್ಪಷ್ಟವಾಗಿ ಒಂದು ನಿರ್ದಿಷ್ಟ ನೆಲೆ ಇರುತ್ತದೆ, 
ಒಂದುಸಲ ರೈಬೊಸೊಮ್‌ ಪ್ರಾರಂಭದ ನೆಲೆಗೆ ಬಂಧಿತವಾದ ನಂತರ 
"RNA ಅಣುಗಳು ಹೇಗೆ ಸಾಲಾಗುತ್ತವೆ ಎಂಬ ಯಾಂತ್ರಿಕತೆಯ ಸಂದೇಶವು 
ಸರಿಯಾದ ತ್ರಿತಯಗಳ ಕ್ರಮದ ರೀತಿಯಲ್ಲಿ `ಓದಲ್ಪಡುತ್ತದೆ' ಎಂಬದನ 
ನಿರ್ಧರಿಸುತ್ತದೆ. "ಓದುವ ಚೌಕಟ್ಟ'ನ್ನು ಬದಲಾಯಿಸುವುದರಿಂದ ಉಂಟಾಗುವ 
ಪರಿಣಾಮಗಳನ್ನು 12 ನೇ ಅಧ್ಯಾಯದಲ್ಲಿ, DNA ಯಲ್ಲಿ ಸೇರಿರುವುದರಿಂದ 
ಅಥವಾ ತೆಗೆದುಹಾಕುವುದರಿಂದ ಉಂಟಾಗುವ ಉತ್ಪರಿವರ್ತಿತ ವಿಭಾಗದಲ್ಲಿ, 
ಚರ್ಚಿಸಲಾಗುವುದು. 


ಪ್ರತಿತ್ರಿತಯವು ತರ್ಜುಮೆ ಕ್ರಿಯೆಯ ಮೂಲಕ ನಿರ್ದಿಷ್ಟವಾಗಿ 
ಅಮೈನೊ ಆಮ್ಲದೊಂದಿಗೆ, ಸಾಧ್ಯವಾಗುವ 64 ತ್ರಿತಯಗಳನ್ನು ಪಃ 
ವುದರಿಂದ, . ಅನುವಂಶೀಯ ಸಂಕೇತವನ್ನು ಬರೆಯಬಹುದು. ಕೋ 
ರಲ್ಲಿ ಸಾರಾಂಶವಾಗಿ ರೂಪಿಸುವ ಸಂಕೇತವು ಸಾರ್ವತ್ರಿಕವಾಗಿರುವಂತೆ 
ತ್ತದೆ. "ಯಾವುದಾದರೊಂದು ಜೀವಿಯ ತರ್ಜುಮೆ ಹೊಂದಬೇಕಾದ ಅಂಶಗಳು 
ನಿರ್ದಿಷ್ಟವಾಗಿ ಸೂಚಿಸಿದ ಅಮೈನೊ ಆಮ್ಲಗಳ ಕ್ರಮವನ್ನು ಬದಲಾಯಿಸುವಂತೆ 
ಒಂದು ೫೫೫ ಯೊಂದಿಗೆ, ಅವುಗಳನ್ನು ಉಪಯೋಗಿಸಬಹುದು. 


ಕೋಷ್ಟಕ 7.6 ರಲ್ಲಿ ಕೊಟ್ಟಿರುವ ಸಂಕೇತವನ್ನು ಪ್ರಯೋಗ ನಳಿಕೆಯಲ್ಲಿ 
ಎರಡು ರೀತಿಯ ವ್ಯವಸ್ಥೆ ಗಳನ್ನು ಉಪಯೋಗಿಸಿ ನಿರ್ಧರಿಸಲಾಯಿತು. ಎರಡು 
ಬೇರೆ ಬೇರೆ ನ್ಯೂಕ್ಲಿಯೊಟೈಡ್‌ಗಳ ಒಂದು ಮಿಶ್ರಣವಿರುವ ಕೃತಕ ಬಹುತಯ 
-ಗಳನ್ನು ಪ್ರಯೋಗ ಶಾಲೆಯಲ್ಲಿ ಪಾಲಿಪೆಪ್ಟೈಡ್‌ಗಳ ಸಂಶ್ಲೇಷಣೆಗೆ ಸಂದೇಶ 
ತಿಳಿಸುವುದಕ್ಕಾಗಿ ಒಂದರಲ್ಲಿ ಉಪಯೋಗಿಸಲಾಗಿತ್ತು. ಹಲವಾರು ಅಮೈನೊ 
ಆಮ್ಲಗಳ ಸೇರಿಕೆಯನ್ನು  ಉತ್ತೇಜನಗೊಳಿಸುವ ಹಲವು ಬಹುತಯಗಳ 
ಸಾಮರ್ಥ್ಯವನ್ನು ವಿಶ್ಲೇಷಿಸುವುದರಿಂದ, ಬಹುಪಾಲು ಕೋಡಾನ್‌ಗಳ ಸಂಕೇತದ 








ಮೊದಲನೆ "ಅ A G 

U1  UUU phe® UCU ser UAU tyr UGU cys 
UUC phe UCU ser UAA tyr UGC cys 
UUA leu UCA: ser UAA (none)? UGA cys 
UUG lew UCG ser UAG (none)? UGG (none)” 

Cc CUU leu CCU pro CAU his CGU arg 
CUC 16 CCC pro CAC his CGC arg 
CUA leu CCA pro CAA glu-N CGA arg 


CUG leu CCG pro CAG glu-N CGG arg 
A AUU ileu ACU thr AAU asp-N AGU ser 
AUC 1 ACC thr AAC asp N AGC ser 
AUA ileu ACA thr AAA lys AGA arg 
AUG met ACG thr AAG lys AGG arg 


G GUUval, GCU ala GAU asp GGU gly 
GUC val GCC ala GAC asp GGC gly 
GUA val GCA ala GAA glu GGA gly 


GUG val GCG ala GAG glu GGG gly 





೩: ಗ್ಲಟಾಮಿನ್‌ (gu-N) ಆಸ್ಟಾರ್‌ಜಿನ್‌ (೩sp-N) ಮತ್ತು ಐಸೊಲೂ (ಸನ್‌ 
(ilau) ಗಳನ್ನು ಬಿಟ್ಟು, ಉಳಿದ ಅಮೈನೊ ಆಮ್ಲಗಳನ್ನು ಮೊದಲ ಮೂರು ಅಕ್ಷರಗಳಿಗೆ 
ಸಂಕ್ಷಿಪ್ತಗೊಳಿಸಲಾಗಿದೆ, 4 

0: UAA, UAG ಮತ್ತು UGA ಕೋಡಾನ್‌ಗಳ ಅರ್ಥವಿಲ್ಲದ ಕೋಡಾನ್‌ಗಳ 
(ಅಧ್ಯಾಯ 12 ನೋಡಿ); AA ಮತ್ತು UAG ಗಳನ್ನು ಕ್ರಮವಾಗಿ ಓಕ್ರೆ ಕೋಡಾನ್‌ 
ಮತ್ತು ಆಂಬರ್‌. ಕೋಡಾನ್‌ಗಳೆನ್ನುತ್ತಾರೆ. 
ಅರ್ಥವನ್ನು ಗ್ರಹಿಸಬಹುದು. ಇನ್ನೊಂದು ವ್ಯವಸ್ಥೆಯಲ್ಲಿ, ನಿರ್ದಿಷ್ಟ RNA 
ಅಣುಗಳನ್ನು, ರೈಬೊಸೊಮ್‌ಗಳಿಗೆ, ಪ್ರಯೋಗ ನಳಿಕೆಯಲ್ಲಿ ಬಂಧಿಸುವ 

ಇರುವನ್ನು ಉದ್ದೀಪನಗೊಳಿಸಲು ಕೃತಕ ನ್ಯೂಕ್ಲಿಯೊಟೈಡ್‌ ತ್ರಿತಯಗಳನ್ನು 

ಉಪಯೋಗಿಸಲಾಗಿತ್ತು. 5 ವರ್ಷಗಳಷ್ಟು ಕಡಮೆ ಸಮಯದಲ್ಲಿ ಮಾಡಿದ" 
ಹಲವು ಗುಂಪುಗಳ ಕೆಲಸವನ್ನು ಪ್ರತಿನಿಧಿಸುವ "ಅನುವಂಶೀಯ ಸಂಕೇತದ ವಿಭ 
ಜನೆ' *ಯು ಅಣು ಜೀವಶಾಸ್ತ್ರದ ಒಂದು ದೊಡ್ಡ ಸಾಧನೆಯಾಗಿದೆ. ಇದಲ್ಲದೇ 
ನಾಮಾನ್ಯ ವಿಜ್ಞಾನದ ಸಾಧನೆಯಾಗಿಯೂ ಸಹ ಇದು ಸ್ಥಾನ ಪಡೆಯುತ್ತದೆ. 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಜೀವಸಂಶ್ಲೇಷಣೆ | 153 


ಅನುವಂಶೀಯ ಸಂಕೇತವು ಅವನತಿ ಹೊಂದಿದೆ : ಒಂದಕ್ಕೆಂತ ಹೆಚ್ಚು 
ಕೋಡಾನ್‌ಗಳು ಒಂದೇ ಅಮೈನೊ ಆಮ್ಲವನ್ನು ನಿರ್ದಿಷ್ಟವಾಗಿ ಸೂಚಿಸುತ್ತವೆ. 
ಉದಾಹರಣೆಗೆ ಲ್ಯೂಸಿನ್‌, 6 ಬೇರೆಬೇರೆ ಕೋಡಾನ್‌ಗಳಿಂದ ನಿರ್ದಿಷ್ಟವಾಗಿ 
ಸೂಚಿಸಲ್ಪಡುತ್ತದೆ. ಇದು ಹಲವು ಬೇರೆ ಬೇರೆ (RNA ಪ್ರಭೇದಗಳಿಂದ 
ಸಾಧ್ಯವಾಗುತ್ತದೆ. ಈ ಎಲ್ಲ ಪ್ರಭೇದಗಳಲ್ಲೂ ಲ್ಯೂಸಿನ್‌ ಇದೆ. ಆದರೆ 
ಪ್ರತಿಯೊಂದರಲ್ಲೂ ಬೇರೆ ಬೇರೆ ಆಂಟಿಕೋಡಾನ್‌ಗಳಿವೆ. ಕೆಲವು ಸಂದರ್ಭಗಳಲ್ಲಿ 
ಒಂದು ಆಂಟಿಕೋಡಾನ್‌, ಮೂರನೇ ನ್ಯೂಕ್ಲಿಯೊಟೈಡ್‌ (ಉದಾ UUU ಮತ್ತು 
UUC) ನಲ್ಲಿ ಮಾತ್ರ ವ್ಯತ್ಯಾಸ ಹೊಂದಿರುವ ಎರಡು ಕೋಡಾನ್‌ಗಳಲ್ಲಿ ಯಾವು 
ದಾದರೂ ಒಂದಕ್ಕೆ ಸರಿಹೊಂದಬಲ್ಲುದು. 


ಪ್ರೊಟೀನ್‌ಗಳ ದ್ವಿತೀಯ ಮತ್ತು ತೃತೀಯ ರಚನೆ 


ಆಗ ತಾನೇ ಹುಟ್ಟಿದ ಪಾಲಿಪಪ್ಟೈಡ್‌ ಸರಪಣಿಯು ರೈಬೊಸೊಮ್‌ನಿಂದ 
ಕಳಬಕೊಳ್ಳುವ ಮುಂಜೆಯೇ, ಆದು ತ್ರಿಪರಿವಾಣಗಳ ಒತ್ತಾದ ಗುಂಪಾಗಿ 
ಮಡಚಿಕೊಳ್ಳಿ ಲು ಪ್ರಾರಂಭಿಸುತ್ತದೆ. ಮೂದಲು, ಪಾಲಿಪೆಪ್ಟೆ ಆರ್‌ ನ ಭಾಗಗಳು, 
4-ಸುರಳಿ ಎಂಬ, ಒಂದು ಕ್ರಮವಾದ ಸುರುಳಿಯಾಕಾರದ ರಚನೆಯಾಗಿ ಸುತ್ತಿ 
ಕೊಳ್ಳುತ್ತವೆ. ಇದನ್ನು ಪ್ರೋಟೀನಿನ ದ್ವಿತೀಯ ರಚನೆ ಎನ್ನುತ್ತಾರೆ. ಮುಂದೆ, 
4 -ಸುರುಳಿಯ ವಿನ್ಯಾಸವನ್ನುಳ್ಳೆ ಭಾಗಗಳನ್ನು ಸೇರಿದಂತೆ ಪೂರ್ಣ ಅಣುವು, 
ಒಂದು ನಿರ್ದಿಷ್ಟ ತ್ರಿ-ಪರಿಮಾಣ ಆಕಾರವನ್ನು ಹೊಂದಲು ತನ್ನ ಮೇಲೇ ಮಡಚಿ 
ಕೊಳ್ಳುತ್ತದೆ, ಈ ಆಕಾರವನ್ನು ಪ್ರೋಟೀನಿನ ತೃತೀಯ ರಚನೆ ಎನ್ನುತ್ತಾರೆ. 


ಒಂದು ಪ್ರೋಟೀನಿನ ದ್ವಿತೀಯ ಮತ್ತು ತೃತೀಯ ವಿನ್ಯಾಸಗಳು, ಅದರ ಪ್ರಾಥಮಿಕ 
ರಜನೆಯಿಂದ ಪೂರ್ಣವಾಗಿ ನಿರ್ಧಾರವಾಗುತ್ತನ; ಒಂದು ಅಮೈನೊ ಆಮ್ಲ ಕ್ರಮವ" 
ನ್ನು ಳ್ಳ ಒಂದು ಪಾಲಿಪೆಪ್ಟೆ ಆಡ್‌ ತನ್ನ ಅತ್ಯಂತ ಸ್ಕಿ ರವಾದ ಆಕಾರವನ್ನು ಪ್ರತಿನಿಧಿ 
ಸುವ ಒಂದು. ನಿರ್ದಿಷ್ಟ ಆಕಾರವನ್ನು ಕೊನೆಗೆ ತಾಳುತ್ತದೆ. ಇದನ್ನು ಪ್ರಾಯೋ 
ಗಿಕವಾಗಿ ತೋರಿಸಬಹುದು. ವಿಶೇಷ ಪರಿಸ್ಥಿ ತಿಗಳಲ್ಲಿ ಕಿಣ್ವದಂತಹ ಒಂದು 
ಪ್ರೋಟೀನ್‌ ಸ್ವಭಾವ ಗುಣನಷ್ಟ ಹೊಂದುವಂತೆ ಮಾಡಿದಕಿ (ಅಂದರೆ ಮಡಿಕೆ ಬಿಚ್ಚಿ 
ಕೊಳ್ಳುವಂತೆ ಮಾಡಿದರೆ), ಸ್ವಭಾವ ಗುಣ ನಷ ಕ ಕಾರಕ ನಿಯೋಗಿಯನ್ನು ತೆಗೆದು 
ಹಾಕುವುದರಿಂದ, ಪೂರ್ಣ ಕಿಣ್ವೀಯ ಕ್ರಿಯಾಶಕ್ತತೆಯನ್ನು ಪ್ರೋಟೀನ್‌ ಪಡೆದು 
ಕೊಂಡು ಪುನಃ ಮಡಚಿಕೊಳ್ಳಲು ಅವಕಾಶವಾಗುತ್ತದೆ. 


೩ ಸುರಳಿಯಾಕಾರದ ವಿನ್ಯಾಸದಲ್ಲಿರುವ ಅಣುವಿನ ಭಾಗವು, ಶೇಕಡಾ 0 
ಯಿಂದ ಹತ್ತಿರಹತ್ತಿರ 100ರವರೆಗೆ ಬೇರೆಬೇರೆ ಪ್ರೋಟೀನ್‌ಗಳಲ್ಲಿ ವೃತ್ಕಾಸ 
ಹೊಂದುತ್ತದೆ. ಒಂದು ಪೆಪ್ಟೈಡ್‌ ಬಂಧದ ಕಾರ್ಬಾಕ್ಸಿಲ್‌ ಆಮ್ಲಜನಕ ಮತ್ತು 


154 ಸೊಕ್ಷ ಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಇನ್ನೊಂದು ಪೆಪ್ಟೈಡ್‌ ಬಂಧದ ಸಾರಜನಕಗಳ ಮಧ್ಯೆಯಿರುವ ಜಲಜನಕ ಬಂಧ 
ಗಳಿಂದ ಇ-ಸುರುಳಿಯು ಉಳಿದುಕೊಂಡು ಬರುತ್ತದೆ; ಮೂರು ಉಳಿಕೆಗಳು 
ಸರಪಣಿಯ ಉದ್ದ ಕ್ಕೂ ಇರುತ್ತವೆ. ಇದರಿಂದ ಉಂಟಾಗುವ ವಿನ್ಯಾಸವು, ಪ್ರತಿ 


3.6 ಉಳಿಕೆಗಳಿಗೆ ಒಂದು ಪೂರ್ಣ 360° ಸುತ್ತುಂಟಾಗುವ ಒಂದು ಸುರಳಿಯಾ 
ಗಿರುತ್ತದೆ. 


ಹಲವು ಬೇರೆ ಬೇರೆ ಪ್ರೋಟೀನ್‌ಗಳ ತೃತೀಯ ರಚನೆಗಳನ್ನು ಕ್ಷ-ಕಿರಣ ವಕ್ರ 
ವಿಯೋಜನ ವಿಶ್ಲೇಷಣೆಯಿಂದ ಪೂರ್ಣವಾಗಿ ವಿಶದಪಡಿಸಲಾಗಿದೆ. ಮಾಂಸ 
ಏಂಡದ' ಆಮ್ಲಜನಕವನ್ನು ಹೊಂದಿರುವ ಹೀಮ್‌ ಫ್ರೋಟೀನಾದ ಮಯೊ 
ಗ್ಲೊಬಿನ್‌ ಮತ್ತು ರಕ್ತದ ಆಮ್ಲಜನಕವಿರುವ ಹೀಮ್‌ ಪ್ರೋಟೀನ್‌ ಆದ ಹಿಮೊ 
ಗ್ಲೊಬಿನ್‌ಗಳ ತೃತೀಯ ರಜನೆಗಳನ್ನು ಮುಂಚೆ ನಿರ್ಧರಿಸಲಾಯಿತು. ಈ ರಚನೆ 
ಗಳನ್ನು ಪೂರ್ಣವಾಗಿ ತಿಳಿಯಲು, ಹಲವು ವರ್ಷಗಳೇ  ಹಿಡಿದುವು. ಇದಾದ 
ನಂತರ ಲೈಸೊಜ್ಯಿವ್‌ ಮತ್ತು ರೈಬೊನ್ಕೂಕ್ಲಿ ಯೇಸ್‌ ಕಿಣ್ವಗಳ ಪೂರ್ಣ ಶ್ರಿ-ಪರಿ 
ಮಾಣ ರಚನೆಗಳನ್ನು ನಿರ್ಧರಿಸಲಾಯಿತು. ಕೈಬೊನ್ಯೂಕ್ಷಿಯೇಸ್‌ನ ಒಂದು 
ಮಾದರಿಯನ್ನು ಚಿತ್ರ 7.44 ರಲ್ಲಿ ತೋರಿಸಲಾಗಿದೆ. 

ಹಲವಾರು ಪ್ರೋಟೀನ್‌ಗಳ ತೃತೀಯ ರಚನೆಗಳು ನಾನಾ ರೀತಿಯ ಬಂಧಗ 
೪ಂದ ಸಮರ್ಥಿಸಲ್ಪಟ್ಟಿವೆ. ಈ ಬಂಧಗಳಲ್ಲಿ ಮುಖ್ಯವಾದುವು ದ್ವಿ ಗಂಧಕ ಸೇತುವೆ 
ಗಳು ಮತ್ತು ಜಲದ್ವೇಷಿ ಬಂಧಗಳು. ಉದಾಹರಣೆಗೆ ಲೈಸೊಜೈಮ್‌ನಲ್ಲಿ ನಾಲ್ಕು 
ದ್ವಿ ಗಂಧಕ ಸೇತುವೆಗಳಿವೆ;: ಇವನ್ನು ಚಿತ್ರ 7.45ರಲ್ಲಿ ಹೆಚ್ಚು ಸ್ಪಷ್ಟವಾಗಿ ತೋರಿಸ 
ಲಾಗಿದೆ. ಚಿತ್ರ 28.1 ರಲ್ಲಿ ತೋರಿಸಿದಂತೆ ಪ್ರತಿ ಶರೀರಿ ಅಣುಗಳ ರಚನೆಯನ್ನು 
ಕಾಪಾಡಲು ಕೂಡ ದ್ವಿಗಂಧಕ ಸೇತುವೆಗಳು ಮುಖ್ಯವಾಗಿವೆ. ಜಲದ್ವೇಷಿ 
(ಪೋಲಾರ್‌ ಅಲ್ಲದ) ಅಮೈನೊ ಆಮ್ಲದ, ಪಕ್ಕದ ಸರಪಣಿಗಳು, ತ್ರಿ-ಪರಿಮಾಣ 
ಗುಂಪಿನ ಒಳಗೆ ಹತ್ತಿರ ಹತ್ತಿರವಾಗಿ, ಒಟ್ಟಿಗೆ ಸೇರಿರುತ್ತವೆ. ಹೀಗಾಗಲು ಮತ್ತು 
ಧ್ರುವತ್ವ ಹೊಂದಿದ ಹಲವಾರು ಗುಂಪುಗಳು ಹೊರಕ್ಕೆ ಚಾಚಿಕೊಂಡಿರುವಂತೆ 
ಅಣುವು ಮಡಚಿಕೊಳ್ಳಲು, ಜಲದ್ವೇಷಿ ಬಂಧಗಳು ಕಾರಣವಾಗಿವೆ.” ಅಣುವಿನ 
ಎನ್ಯಾಸವನ್ನು, ೩-ಸುರುಳಿಗೆ ಸೆದೃಶವಾಗಿರುವ ಅಂತರ್‌ ಪೆಪ್ಟೈಡ್‌ ಜಲಜನಕ 
ಬಂಧಗಳಿಂದಲೂ ಕಾಪಾಡಲಾಗುತ್ತದೆ; ಒಂದು ಟೈರೊಸಿನ್‌ ಹೈಡ್ರಾಕ್ಸಿಲ್‌ 
ಗುಂಪು ಮತ್ತು ಒಂದು ಮುಕ್ತ ಕಾರ್ಬಾಕ್ಸಿಲ್‌ ಗುಂಪುಗಳ ಮಧ್ಯೆ ಇರುವ ಜಲಜನಕ ' 
ಬಂಧದಂತಹ, ಪಕ್ಕದ -ಸರಪಣಿಯ ಜಲಜನಕ ಬಂಧಗಳಿಂದಲೂ ಮತ್ತು ಮುಕ್ತ 
ಕಾರ್ಬಾಕ್ಸಿಲ್‌ ಹಾಗೂ ಕ್ರಮವಾಗಿ ಆಮ್ಲೀಯ ಮತ್ತು ಕ್ಷಾರೀಯ ಅಮೈನೊ 
ಆಮ್ಲಗಳ ಅಮೈನೊ ಗುಂಪುಗಳ _ ಮಧ್ಯದ ಅಯೊನಿಕ್‌ ಬಂಧಗಳಿಂದಲೂ 
ಕಾಪಾಡಲಾಗುತ್ತದೆ. 


ಸೂಕ್ಷ್ಮಜೀವಿಗಳ ಜೀವದ್ರವ್ಕ, ....ಜೀವಸ 


0 

3% 
pe) 
| 
ಅಯ 
ಹ 
br 


ಪ್ರೊಟೀನ್‌ಗಳ ಚಾತುರ್ಥಿಕ ರಚನೆ 


ಗ 


a (॥ 
RIN FR 
baer ಆ. a, BR: 


nN R 
ಹ 





ಚಿತ್ರ: 7.44 : ಪ್ರೋಟೀನ್‌ ರೈಬೊನ್ಯೂಕ್ಲಿಯೇಸ್‌ 6ನ ತ್ರಿಫನಾಕೃತಿಯ ಮಾದರಿ ಚಿತ್ರ. 
ಈ ಅಣುವಿನ ಪಾಲಿಪೆಪ್ಟೆ ಬಡ್‌ ಪ್ರಧಾನ ಕೀಲಕವನ್ನು ಕಪ್ಪನೆಯ ಕೊಳವೆ:ಬಾಕಾರದ್ಲಿ ಸೂಚಿಸ 
ಲಾಗಿದೆ; ಅಮೈನೋ ಆಅಸ್ಫೈಲ್‌ ಸರಪಣಿಗಳನ್ನ ತೆಳುವಾದ ಕ್ಲಿಗಳಿಂದ ಸೂತಸಲಾಗಿದೆ; 
ಗಂಧಕ ಪರಮಾಣುಗಳನ್ನು ದಪ್ಪ ಚೆಂಡುಗಳಿಂದ ಸೂಚಿಸಲಾಗಿದೆ; ನಾಲ್ಕು ಡೈಸಲ್ಫೈಡ್‌ 
ಸೇತುವೆಗಳು ಕಂಡುಬರುತ್ತವೆ. F. ೩೦೧೩೯6 ಅವರ ಕೃಪೆ, 

ಯಿಂದ ಪ್ರೋಟೇನ್‌ನ ಚಾತುರ್ಥಿಕ ರಚನೆಯುಂಟಾಗುತ್ತದೆ. ಉದಾಹರಣೆಗೆ, 
ಒಂದೊಂಚಜೂ ಸುಮಾರು 40,000 ಅಣುತೂಕವನ್ನು ಕೊಂದಿರುವ 24 ರಿಂದ 
30 ತಡ್ರೂಪ ಉಷವಿಭಾಗಗಳಿಂದ ಗ್ಲುಟಾಮಿಕ್‌ ಡೀಹೈಡ್ರೊಜಿನೇಸ್‌ (GDH) 


ಸಹನ. ಕಾರ್ಯ ಸಂಬಂಧ 


156 ಸೂಕ್ಷ್ಮಜೀವಿಗಳ ಚಯಾಪಚಯ 


ರಚಿತವಾಗಿದೆ. ಈ ಉಪವಿಭಾಗಗಳು ಸಮಷಿ ಶು ಎನಡು ಮ ಚ್ಛಿಗಳನ್ನು 
ತೋರುತ್ತವೆ. ಮೊದಲು, 2,50,000 ದಿಂದ 3,50,000 ಅಣುತೂಕದ 
ಏಕತಯಗಳನ್ನು ಂಟುಮಾಡಲು ಅವು ಒಟ್ಟು ಗೂಡುತ್ತವೆ; ಎರಡನೆಯದಾಗಿ, 





ಚಿತ್ರ 7 45: ಕೋಳಿಮೊಟ್ಟೆಯ ಬಿಳಿ ಭಾಗದಲ್ಲಿರುವ ಲೈಸೊಚೈಮ್‌ನ ಪ್ರಾಥಮಿಕ ರಚನೆ 
ಸಿಸ್ಟೀನ್‌ ಉಳಿಕೆಗಳ ಮಧ್ಯೆ ನಾಲ್ಕು ದ್ವಿಗಂಧಕಸೇತುವೆಗಳನ್ನು ತೋರಿಸಲಾಗಿದೆ" ಐಸೊಲ್ಯೂ 
ಸಿನ್‌ (1LEU)- ಆಸ್ಪಾರಜಿನ್‌ (ASN) ಮತ್ತು ಗ್ಲುಟಾಮಿನ್‌ (GLN) ಇವುಗಳನ್ನು 
ಬಿಟ್ಟು ಉಳಿದ ಎಲ್ಲ ಅಮೈನೊ ಆಮ್ಲಗಳನ್ನು ಮೊದಲ ಮೂರು ಅಕ್ಷರಗಳಾಗಿ ಸಂಕ್ಷಿಪ್ತಗೊಳಿಸ 
ಲಾಗಿದೆ, R.E Canfield ಮತ್ತು A.L. Liu ಅವರ The disulfide bonds 
of egg white lysozyme (muramidase) ನಿಂದ ತೆಗೆದುಕೊಳ್ಳಲಾಗಿದೆ. 1, 
Biol. chem. 240, 1997 (1965), 
ನಾಲ್ಕು ಈ ಏಕತಯಗಳು ಒಂದು ಕಿಣ "ಅಣು' (ಒಲಿಗೊಮರ್‌)ವನ್ನುಂಟು 
ಮಾಡಲು ಒಟು ತ್ವಿಗೂಡುತ್ತ ವೆ. ಒಲಿಗೊಮರ್‌ ಮತ್ತು ಏಕತಯಗಳು ವೇಗ 
ವರ್ಥಕ ಗುಣದಲ್ಲಿ ಕ್ರಿ ಕ್ರಿಯಾಶಕ್ತವಾಗಿವೆ; ಆದರೆ, ಉಪವಿಭಾಗವು ಹಾಗಿರುವುದಿಲ್ಲ. 
ಹಲವಾರು ಒಲಿಗೊಮೆರಿಕ್‌ ಕಿಣ್ವ ಗಳು ತಮ್ಮ ಮೂಲ ಪದಾರ್ಥಗಳಿಗೆ 
ಸಂಬಂಧಿಸಿಲ್ಲದ ಸಣ್ಣ ಅಣುಗಳಾದ* ಪ್ರಭಾನಕಾರಗಳಿಂದ ನಿಯಂತ್ರಣಕ್ಕೊಳ 
ಗಾಗುವುದು ಅವುಗಳ ಬಹು ಮುಖ್ಯ ಗುಣವಾಗಿದೆ. ಇಂತಹ ಣ್ರಗಳೇ 
ಅಲ್ಲೊಸ್ಟೆರಿಕ್‌ : ಪ್ರೋಟೀನ್‌ ಗಳು. ತನ್ನ ಶ್ರೇಗವರ್ಧಕ ನೆಲೆಗಳ ಜೊತೆಗೆ ಓಂದು 
ಅಲ್ಲೊಸ್ಟೆರಿಕ್‌ ಪ್ರೋಟೀನ್‌, ನಿರ್ದಿಷ್ಟ ಪ್ರಭಾವಕಾರಿಗಳೊಡನೆ ಒಂದು ಅಥವಾ 
ಹಚ್ಚ ಬಂಧಿಸುವ ನೆಲೆಗಳನ್ನು ಹೊಂದಿದೆ. ಒಂದು ಪ್ರಭಾವಕಾರಿಯು ಅಲ್ಲೊ 
ಸ್ಪೆರಿಕ್‌ ಕಿಣ್ವದಿಂದ ಬಂಧಿತವಾದಕ್ಕೆ ಅದರ ಮೂಲ ಪದಾರ್ಥದ ಕಡೆಗೆ ಕುವ ಆಕ 
ರ್ಷಣ ಕಡನೆಯಾಗುತ್ತದೆ. ಇದರಿಂದ ಅದರ ವೇಗವರ್ಧಕ ಕ್ರಿಯೆ ಉದ್ದೀಪನ 
ಗೊಳ್ಳು ತ್ತದೆ ಇಲ್ಲವೇ. ನಿಷೇಧಿಸಲ್ಪಡುತ್ತದೆ. - 


ಅಧ್ಯಾಯ ಎಂಟು 


ಸೂಕ್ಷ್ಮಜೀವಿಗಳೆ ಜೀವದ್ರವೃಪರಿಣಾಮಕ್ರಿಯೆ ಅಥನಾ ಚಯಾಪಚಯ 
ಕ್ರೆಯೆ : ನಿಯಂತ್ರಣ 





ಬೆಳೆಯುತ್ತಿರುವ ಒಂದು ಸೂಕ್ಷ್ಮಜೀವಿಯ ಕೋಶದ ಒಟ್ಟು ಜೀನದ್ರವ್ಯ 
ಪರಿಣಾಮ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯು, ಪರಸ್ಪರ ಸಂಬಂಧವಿರುವ 
ಶಕ್ತಿ ಉತ್ಪಾದಕ ಮತ್ತು ಜೀವ ಸಂಶ್ಲೇಷಕ ಮಾರ್ಗಗಳ ಏಕಕಾಲದಲ್ಲಾಗುವ ಅನೇಕ 
ಕಾರ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಂದು ನಿರ್ದಿಷ್ಟ ಮಾರ್ಗವು ನಿರ್ದಿಷ್ಟ 
ಕಿಣ್ವಗಳಿಂದ ವೇಗವರ್ಧನೆ ಹೊಂದುವ ಹಲವು ಸ್ವತಂತ್ರ ಪ್ರತಿಕ್ರಿಯೆಗಳನ್ನು 
ಹೊಂದಿದೆ. ಉತ್ಪರಿವರ್ತನೆಯಿಂದ ಅಥವಾ ಪ್ರತಿಕೂಲ ವಾತಾವರಣದ ಪರಿಸ್ಥಿತಿ 
ಗಳ ಸಂಪರ್ಕದಿಂದ ಕೋಶವು ಅವ್ಯವಸ್ಥೆ ಗೊಳ್ಳುವವರೆಗೂ ಪ್ರತಿಕ್ರಿಯೆಗಳ ಅತಿ 
ಸಂಕೀರ್ಣ ರಚನೆಯ ಆಂಶೀಯ ಭಾಗಗಳ ಮಧ್ಯೆ ಒಂದು ನಿಕಟವಾದ ಸಮ 
ತೋಲನವಿರುತ್ತದೆ. ಆಗ ಕೋಶದ ಎಲ್ಲ ಘಟಕಗಳ ಪ್ರಮಾಣಗಳು ಕ್ರಮವಾಗಿ 
ಹೆಚ್ಚುತ್ತವೆ. ' ಆದ್ದರಿಂದ ಕೋಶವು, ಪ್ರತಿಯೊಂದು ಹೇವದ್ರವ್ಯಪರಿಣಾಮ 
ಅಥವಾ ಚಯಾಪಚಯ ಮಾರ್ಗದಲ್ಲಿನ ಘಟಕ ಪ್ರತಿಕ್ರಿಯೆಗಳ ವೇಗಗಳ ಸಮ 
ತೋಲನವನ್ನು ಮತ್ತು ಬೇರೆ'ಬೇರೆ ಮಾರ್ಗಗಳ ಮೂಲ ಪ್ರವಾಹದ ಒಟ್ಟು 
ವೇಗಗಳ ಸಮತೋಲವನ್ನು ಕಾಪಾಡುವ ಸೂಕ್ತವಾದ ವಿಧಾನಗಳನ್ನು ಹೊಂದಿರ 
ಬೇಕು. ಕೋಶದ ಕಾರ್ಯವನ್ನು ಕಾಪಾಡಲು ಜೀವದ್ರವ್ಯಪರಿಣಾಮಕ್ರಿಯೆ 
ಅಥವಾ ಚಯಾಪಚಯಕ್ರಿಯೆಯ ನಿಯಂತ್ರಣವು ಅತಿ ಅವಶ್ಯಕವಾಗಿದೆ. ಎರಡು 
ವಿಧವಾದ ನಿಯಂತ್ರಣ ವಿಧಾನಗಳು ಕೋಶದಲ್ಲಿವೆ : , ಮೊದಲನೆಯದು 
ಕಿಣ್ವ ಸಂಶ್ಲೇಷಣೆಯ ನಿರ್ದಿಷ್ಟ ನಿಯಂತ್ರಣ ಮತ್ತು ಎರಡನೆಯದು ಕಿಣ್ವ ಕ್ರಿಯಾ 
ಶಕ್ತಿಯ ನಿರ್ದಿಷ್ಟ ನಿಯಂತ್ರಣ. ಇವೆರಡೂ, ಕಡಮೆ ಅಣು ತೂಕದ ಸಂಯುಕ್ತ 
ಗಳಿಂದ ಉಂಟಾಗುತ್ತವೆ. ಈ ಸಂಯುಕ್ತಗಳು ಕೋಶದಲ್ಲಿ ಮಧ್ಯವರ್ತಿ ಜೀವ 
ದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆ ಉತ್ಪನ್ನಗಳಾಗಿ ನಿರ್ಮಾಣ 
ವಾಗಿರುತ್ತವೆ ಅಥವಾ ವಾತಾವರಣದಿಂದ ಪ್ರವೇಶಿಸಿದ ಪದಾರ್ಥಗಳಾಗಿರುತ್ತವೆ. 


ಕಿಣ್ವ ಸಂಶ್ಲೇಷಣೆಯ ನಿಯಂತ್ರಣ A 


ಕಣ್ಣ ಸಂಶ್ಲೇಷಣೆಯ ಪ್ರಚೋದನೆ 
ಕೋಶದ ಕಾರ್ಯವನ್ನು ಕಾಪಾಡಲು ಬದ್ಧ ವಲದ ಹಾಗೂ ಕೆಲವು ವಿಶೇಷ 


ದ 
tn 
09 


ಸೂಕ್ಷ್ಮಜೀವಿಗಳ ಜೀವದ್ರವ, ಕಾರ್ಯಸಂಬಂಧ 
ಲಾ ಶ್ರಿ F 


A '€& 


& 


ತಾವರಣ ಪರಿಸ್ಥಿ ತಿಗಳಲ್ಲಿ ವಳಾತ್ರ ಉಂಟಾಗುವ ಹಲವು ಜೀವದ್ದ ದ್ರವ್ಯ ಪರಿಣಾಮ 
ು ಅಥವಾ ಚಯಾಪಚೆಯಕ್ರಿಯೆ ಯೆಗಳನ್ನು ನಡೆಸುವ ನಿಗೂಢ ಸಾಮರ್ಥ್ಯ,ಸೂಕ್ಷ್ಮ 
ಗಳಿಗಿದೆ. ಇಂತಹ ಕ್ರಿಯೆಗಳು ಸಾಮಾನ್ಯ ವಾಗಿ, ಶಕ್ತಿಉತ್ಪಾದಕಜೀವ 
ರಿಣಾಮಕ್ರಿ ಯೆ ಆಥವಾ ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿವೆ. ಉದಾ 
ಬಹುತೇಕ ಬ್ಯಾಕ್ಟಿ ೇೀರಿಯಾಗಳು a ಬೇರೆ ಬೇರೆ ಸಾವಯವ 
`ಕ್ರಗಳನ್ನು ಇಂಗಾಲ ಮತ್ತು ಶಕ್ತಿ ಮೂಲಗಳಾಗಿ ಉಪಯೋಗಿಸಬಲ್ಲವ: 
ಆದರೆ, ಯಾವುದಾದರೂ ಒಂದು ನಿರ್ದಿಷ್ಟ ವಾತಾವರಣದಲ್ಲಿ ಜೀವಿಗೆ, ಈ 

ಒಂದೇ ಒಂದು ಮಾತ್ರ ಸಿಗಬಹುದು. ಮೇಲಿನ ಐಚ್ಛಿಕ ಜೀವ 
ಸ ಪರಿಣಾಮಕ್ರಿಯೆ ಅಥವಾ ಚಯಾಪಚಯ: ಕ್ರಿಯೆಗಳನ್ನು ನಡೆಸುವ 
ಕಿಣೀಯ ರಚನೆಯು ಸಾಮಾನ್ಯವಾಗಿ, ವಾತಾವರಣಿದ ನಿರ್ದಿಷ್ಟ ರಾಸಾಯ 
ನಿಕ ಸೂಚನೆಗೆ ಉತ್ತರವಾಗಿ ಮಾತ್ರ ` ಕೋಶಗಳಿಂದ ಸಂಶ್ಲೇಷಣೆ ಹೊಂದುತ್ತದೆ. 
ಅವಶ್ಯಕವಾದ ಅನುವಂಶೀಯ ವಿಷಯವು ಯಾವಾಗಲ Wy ಇರುತ್ತದೆ: ಆದರೆ, 
ಅದರ ಭೌತಿಕ ತೋರ್ಪಡಿಕೆ ವಾತಾವರಣದಿಂದ ನಿರ್ಣಯವಾಗುತ್ತದೆ. 


ಆ ಛಲ 


[2A 
™ 
1 ¢» 


x qt 
[೪] 
A) 

« ಜು 


A o£ 
|e 


ಈ ಘಟನೆಯ ನಿರ್ದಿಷ್ಟ ಉದಾಹರಣೆಯಾಗಿ ಎ. ಕೊಲಿಯು ಇಂಗಾಲ 
ಮತ್ತು ಶಕ್ತಿ ಮೂಲವಾಗಿ ಉಪಯೋಗಿಸುವ ಒಂದು ಡೈಸಾಖರೈಡ್‌ ಆದ 
ಲ್ಮಾಕ್ಟೋಸ್‌ನ ಉಪಯೋಗವನ್ನು ವಿಶ್ಲೇಷಿಸೋಣ. ಎ. "ೊಲಿಯಲ್ಲಿ, ಬೆಳ 
ವಣಿಗೆಯ ಎಲ್ಲ ಪರಿಸ್ಥಿ ತಿಗಳಲ್ಲೂ. ಗ್ಗ ಕೋಸ್‌ನ ನ ಜೀವದ್ರವ್ಯಪರಿಣಾಮಕ್ರಿಯೆ 
ಅಥವಾ ಚಯಾಪಚಯಕ್ರಿ ಯೆಗೆ ಬೇಕಾದ ಕಿಣ್ಣಗಳಿರುತ್ತವೆ. ಆದರೂ 
ಲ್ಯಾಕ್ಟೋಸ್‌ನ ಸಂಪರ್ಕವಿಲ್ಲದೇ ಬೆಳೆದಂತಹ ಕೋಶಗಳಿಗೆ ಈ ಸಕ್ಕ ರೆಯನ್ನು 
ಒದಗಿಸಿದರೆ, ತಕ್ಷಣ ಅದನ್ನು ಜೀವದ್ರವ್ಯಪರಿಣಾಮಕ್ರಿ ಯೆ ಆಥವಾ - ಪಸ 
ಚಯಕ್ರಿಯೆಗೊಳಪಡಿಸಲು ಎ ಅಶಕ್ತ ವಾಗಿರುತ್ತ ವೆ. ಅದನ್ನು ಹೆಚ್ಚು ವೇಗ 

೦ ಉಪಯೋಗಿಸಿಕೊಳ್ಳುವ ಮುನ್ನ ಒಂದು ಗಮನಾರ್ಹ ತಡೆಯುಂಟಾಗುತ್ತದೆ. 
ಮ ಲ್ಲಾ ಕ್ಕೊ ಶೀಸ್‌ನಲ್ಲಿ ಬೆಳೆದ ಕೊಳೆ ಈ ಸಕ್ಕರೆಯನ್ನು ಸುಮಾರಾಗಿ 
ಗ್ಲೂಕೋಸನ್ನು ಅವು ಜೀವದ್ರ ವ್ಯಪರಿಣಾಮಕ್ತಿ ಯೆ ಹಸನ ಚಯಾಪಚಯ 
ಕ್ರಿಯೆಗೊಳಪಡಿಸುವಷ್ಟೇ ವೇಗದಲ್ಲಿ ಈ ಕಾರ್ಯಕ್ಕೊಳಪಡಿಸಬಲ್ಲವು. 


ಗ್ಲೂಕೋಸ್‌ನಲ್ಲಿ ಮತ್ತು ಲ್ಯಾಕ್ಟೋಸ್‌ನಲ್ಲಿ ಬೆಳೆದ ಕೋಶಗಳ ಕಿಣ್ವೀಯ 
ರಚನೆ 1ಳನ್ನು ಹೋಲಿಸಿ ನೋಡಿದರೆ, ಗ್ಲೂಕೋಸ್‌ನಲ್ಲಿ ಬೆಳೆದ ಕೋಶಗಳಲ್ಲಿ ಕಂಡು 
ಹಿಡಿಯಲು ಕಷ್ಟಸಾಧ್ಯವೆನಿಸುವಷ್ಟು ಕಡಮೆ ಪ್ರಮಾಣದಲ್ಲಿರುವ ಹಲವು ಕಿಣ್ವಗಳು 
ಲ್ಯಾಕ್ಟೋಸ್‌ನಲ್ಲಿ ಬೆಳೆದ ಕೋಶಗಳಲ್ಲಿ ಹೆಚ್ಚಿ ನ ಪ್ರಮಾಣದಕ್ಷೆರುತ್ತದೆಂದು. 'ಕಂಢು 
ಬರುತ್ತದೆ. ಈ ಕಿಣ್ವಗಳಲ್ಲಿ ಕೆಲವು ಯಾವುವೆಂದರೆ. ಕೋಶಗಳೊಲಕ್ಕೆ ಲ್ಯಾಕ್ಟೊ (ಸ್‌ 


ಕ 


ಸೂಕ್ಷ್ಮಜೀವಿಗಳ 'ಜೀವದ್ರವ್ಯ..., ನಿಯಂತ್ರಣ 159 


ಪ್ರವೇಶಿಸುವುದಕ್ಕೆ ಮಧ್ಯವರ್ತಿಯಾಗಿ ಪರ್ತಿಸುವ ಕಿಣ್ವವಾದ ಗಾಲಕ್ಟೋಸ್ಮೆಡ್‌ 
ಪರ್ಮಿಯೇಸ್‌; ಲ್ಯಾಕ್ಟೋಸನ್ನು ಅದರ ಘಟಕ ಮೋನೋಸ್ಕಾ ಖರೈಡ್‌ಗಳಾದ ಗ್ಲೂ 
ಕೋಸ್‌ ಮತ್ತು ಗಾಲಕ್ಟೋಸ್‌ಗಳಾಗಿ ಜಲವಿಶ್ಲೇಷಿಸುವ 6-ಗ್ಯಾಲಕ್ಟ್ರೋಸೈಡೇಸ್‌ 
ಮತ್ತು ಎಮ್ಮೆನ್‌ಮೇಯರ್‌ಹಾಫ್‌ ಮಾರ್ಗದ ಪ್ರತಿಕ್ರಿಯೆಗಳನ್ನು ಪ್ರವೇಶಿ 
ಬಲ್ಲಂತಹ ಒಂದು ಗ್ಲೂಕೋಸ್‌ ಸಾಧಿತವಾಗಿ, ಗ್ಯಾಲಕ್ಟೋಸನ್ನು ಪರಿವರ್ತಿ 
ವಂತಹ ಕಿಣ್ವಗಳು. ಆದ್ದರಿಂದ ಲ್ಯಾಕ್ಟೋಸ್‌ ಎಂಬ ಒಂದು ಸಂಯುಕ್ತದ ಸಂಪಕ 
ದಿಂದ, ಕೋಶಗಳ ಕಿಣ್ವೀಯ ರಚನೆಯಲ್ಲಿ ಗಮನಾರ್ಹ ಬದಲಾವಣೆಯಾಗುತ್ತದೆ. 
ಗ್ಯಾಲಕ್ಟೋಸೈೆಡ್‌ ಪರ್ಮಿಯೇಸ್‌ ಮತ್ತು 0-ಗ್ಯಾಲಕ್ಟೋಸೈಡೇಸ್‌ ಕಿಣ್ವಗಳನ್ನು 
ಮಾತ್ರ ಲ್ಯಾಕ್ಟೋಸ್‌ ಪ್ರಚೋದಿಸುತ್ತದೆ. ಲ್ಯಾಕ್ಟೋಸ್‌ನ ಮೇಲೆ ಅವುಗಳ 
ಕ್ರಿಯೆಯಿಂದ ಕೋಶದೊಳಗೆ ಗ್ಮಾಲಕ್ಟೋಸ್‌ ಉತ್ಪತ್ತಿಯಾಗುತ್ತದೆ. ಗ್ಯಾಲಕ್ಟೋಸ್‌ 
ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಗೆ ಕಾರಣವಾಗುವ 
ಕಿಣ್ವಗಳ ಕ್ರಮವನ್ನು ಇದು ಪ್ರಚೋದಿಸುತ್ತದೆ. ಇಂತಹ ಸಂಕೀರ್ಣ ಚೋ 
ದನೆಯನ್ನು ಕ್ರೈಮಬಸ್ಥಪ್ರಚೋದನೆಯೆನ್ನುತ್ತಾರೆ; ಏಕೆಂದರೆ, ಈ ಸಂದರ್ಭದಲ್ಲಿ, 
ಪ್ರುಥೆಮಿಕ ಮೂಲಪದಾರ್ಥ ಪ್ರಚೋದಕದ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ 
ಚಯಾಪಚಯಕ್ರಿಯೆಯ ಮೂಲಕ. ವಾತಾವರಣದಲ್ಲಿ ದೊರೆಯುವ ಸಂಯುಕ್ತದ 
ಗುಣಗಳಿಗಿಂತ ಬೇರೆ ರೀತಿಯ ಪ್ರಚೋದಕ ಗುಣಗಳನ್ನುಳ್ಳ ಒಂದು ಅಥವಾ ಹೆಚ್ಚಿನ 
ಜೀವದ್ರವ್ಯಪರಿಣಾಮ ಅಥವಾ ಉತ್ಪನ್ನ ಗಳುಂಟಾಗುತ್ತವೆ ಛತ್ರ 8.1). 


Hy 


ಡು 


ಎ. ಕೊಲಿಯಿಂದ ಗೆ-ಗ್ಕಾಲಕ್ಟೋಸೈಡೇಸ'ನ ಉತ್ಪಾದನೆಯ ಅಧ್ಯಯನವು, 
ಪ್ರಚೋದಿತ ಕಿಣ್ವದ ಸಂಶ್ಲೆ ೇೀಷಣೆಗೆ ಸಂಬಂಧಿಸಿದ ಮೂಲಜ್ಞಾ ನವನ್ನು ಒದಗಿಸಿದೆ 
ಯಾದ್ದರಿಂದ ಈ ಕಿಣ್ವಕ್ಕೆ ಸಂಬಂಧಿಸಿದಂತೆ ಪ್ರಚೋದನೆಯ ಶರೀರಶಾಸ್ತ್ರೀಯ 
ಸ್ಥಿತಿಗಳನ್ನು ಚರ್ಚಿಸೋಣ. ಇದಕ್ಕೆ ಸಂಬಂಧಪಟ್ಟ ಅನುವಂಶೀಯ ಸ್ಥಿತಿಗಳನ್ನು 
ಅಧ್ಯಾಯ 13ರಲ್ಲಿ ಚರ್ಚಿಸಲಾಗುವುದು. 


ತಾನು ಪ್ರಚೋದಿಸುವ ಕಿಣ್ವಗಳಿಗೆ ಲ್ಯಾಕ್ಟೋಸ್‌, ಮೂಲಪದಾರ್ಥವಾಗು 
ವುದರಿಂದ, ಕೋಶದೊಳಗೆ ಮುಂಚೆಯೇ ಇರುವ ಕಿಣ್ವ ಅಣುಗಳ ಜೊತೆಗೆ ಇದು 
ಸೇರಿಕೊಳ್ಳುವ ಕ್ರಿಯೆಯು. ಪ್ರಚೋದಕ ಪ್ರಕ್ರಿಯೆಯಲ್ಲಿ ಪಾತ್ರವಹಿಸುವ 
ಸಾಧ್ಯತೆ ಕಂಡುಬಂದಿತು; ಅದರೆ, ಲ್ಯಾಕ್ಟೋಸ್‌ನ ರಾಸಾಯ-ಕ ಸಮರೂಪಿಗಳ 
(ಕೋಷ್ಟಕ 8.1) ಪ್ರಭಾವಗಳ ಪರೀಕ್ಷೆಯು ಬಹು ಬೇಗ ಇದನ್ನು "ತಪ್ಪೆಂದು 
ತೋರಿಸಿತು; 6-ಗ್ಯಾಲಕ್ಟೋಸೈಡೇಸ್‌ಗಳಿಗೆ ಮೂಲಪದಾರ್ಥಗಳಲ್ಲದ ಕೆಲವು ಸಮ 
aa (ಉದಾ : ಐಸೊಮ್ಲೊ ನ ಪೈಲ್‌ಥೆಯೊಗ್ಯಾಲಕ್ಟೋಸೈಡ್‌), ಶ್ರೇಷ್ಠವಾದ 
ಪ್ರಚೋದಕಗಳಾಗಿವೆ. ಕಿಣ್ವದಿಂದ ವಿಭಜನೆಹೊಂದುವ ಇತರ ಸಮರೂಪಿಗಳಿಗೆ 


160 ಸೂಕ್ತ ಒಬೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂದ 
(ಉದಾ : ಫಿನೈಲ್‌ ಗ್ಯಾಲಕ್ಕೊ ್ಛೀಸ್ಯೈಡ್‌) ಪ್ರಚೋದಕ ಸಾಮರ್ಥ್ಯವಏರುವುದಿಲ್ಲ. 
ಹೀಗೆ. ಪ್ರಚೋದನೆಯ ಪ್ರತಿಕ್ರಿಯೆ, ಉಂಟಾಗುವ ರೀತಿಯಲ್ಲಿ. ಕಿಣ್ವದ ಕಾರ್ಯ 
ಕ್ಕಿಂತ ಪೂರ್ಣವಾಗಿ ಭಿನ್ನವಾಗಿದೆ. ನೈಸರ್ಗಿಕವಾಗಿ ಕಂಡುಬರುವ ಹಲವಾರು 


ವ ಮ ಅಥವಾ 
ಪ್ರಚೋದಿಸುವ ಪ್ರಜೋದಿಸಲಾದ ಜೀನಡ್ರನೃ ಪರಿಣಾ 

ಕಾಡ ಗಳು ತ ಕಿಣ್ವಗಳು ಚಯಾಪಜಯ ಕ್ರಿಯೆಯ ಮಾರ್ಗ 
BE, ಲ್ಯಾಕ್ಟೋಸ್‌ (ಕೋಶದಿಂದ ಹೊರಗೆ) 
ಗ್ಯಾಲಕ್ಟೊ ೀಸೈಡ್‌ಕಿ 


೪ ಲ್ಲ 
ಪರ್ಮಿಯೇಸ್‌ ಲ್ಯಾಕ್ಟೋಸ್‌ (ಕೋಶದೊಳಗೆ) 


8- ಗ್ಯಾಲಕ್ಟೋಸೈಡೇ ಸ್ನ 


ಗ್ಯಾಲಕ್ಟೋಸ್‌ ಗೂ ಕೋಸ್‌ 
[xe] 


ನ 


ಗ್ಯಾಲಕ್ಹೋಕೈ | 
ಗ್ಮಾಲಕ್ಟೋಸ್‌ ಷ್‌ ಮ ಫೆರೇಸ, 
ಎಪಿಮೆರೇಸ್‌ ಹ. 
ಗ್ಲೂಕೋಸ್‌-1-ಫಾಸ್ಟೇಟ್‌ ಎ. ಗ್ಲೂಕೋಸ್‌ 6. ಫಾಸ್ಫೇಟ್‌ 
ಕ ಎಮ್ಮೆ ನ್‌-ಮೇಯರ್‌ ಹಾಫ್‌ 


1 ಮಾರ್ಗ 
} 


ಲ್ಯಾಕ್ಟೋಸ್‌ ( 


ದು ಪೈರುವಿಕ್‌ ಆಮ್ಲ್ಲ 


ಚಿತ್ರ 8.1 : ಮೂಲಪದಾರ್ಥ ಪ್ರಜೋದಕವಾದ ಲ್ಯಾಕ್ಟೋಸ್‌ನ ಸಂಪರ್ಕದಿಂದ ಎಸ್ಟೆ ರಿಚಿಯ 
ಕೊಲಿಯ ಕಿಣ್ವ್ಯೀಯ ರಚನೆಯಲ್ಲಿ ಉಂಟಾಗುವ ಬದಲಾವಣೆಗಳು, ಲ್ಯಾಕ್ಟೋಸ್‌ನ ಪ್ರಭಾವದಿಂದ 
ನೇರವಾಗಿ ಅಥವಾ ಪರೋಕ್ಷವಾಗಿ ಉಂಟಾಗುವ, ಪ್ರಚೋದನೆಗೊಳಗಾಗುವ ಕಿಣ್ವಗಳು ನಡೆಸುವ 
ಪ್ರತಿಕ್ರಿಯೆಗಳನ್ನು ದಪ್ಪಗೆರೆಯ ಬಾಣಗಳು ಸೂಚಿಸುತ್ತವೆ, ರಚನಾತ್ಮಕ ಕಿಣ್ವಗಳು ನಡೆಸುವ 
ಪ್ರತಿಕ್ರಿಯೆಗಳನ್ನು ತೆಳುಗೆರೆಯ ಬಾಣಗಳು ಸೂಚಿಸ.ತ್ರೃವೈ, ಪ್ರಚೋದನೆಗೊಳಗಾಗುವ ಎರಡು 
ಕಿಣ್ವಗಳು, ಲ್ಯಾಕ್ಟೋಸ್‌ಗೆ ತೋರಿಸುವ ನೇರ ಪ್ರತಿಕ್ರಿಯೆಯಾಗಿ, ಸುಸಂಘಟಿತಗಾಗಿ (ಒಟ್ಟಾಗಿ) 
ಸಂಶ್ಲೇಷಣೆಹೊಂದುತ್ತವೆ. ಗ್ಯಾಲಕ್ಟೋಸ್‌ಗೆ ತೋರಿಸ:ವ ಪ್ರತಿಕ್ರಿಯೆಯಾಗಿ ಪ್ರಚೋದನೆಗೊಳ 
ಗಾಗುವ ಮೂರು ಕಿಣ್ವಗಳು ಸುಸಂಘಟಿತವಾಗಿ ಸಂಶ್ಲೇಷಣೆಹೊಂದುತ್ತವೆ, ಲ್ಯಾಕ್ಟೋಸ್‌ನ 
ಜಲವಿಶ್ಲೇಷಣೆಯ ಮೂಲಕ ಕೋಶಗಳೊಳಗೆ ಒಂದು ಜೀವದ್ರವ್ಯಪರಿಣಾಮ ಅಥವಾ ಚಯಾ 
ಪಚಯ ಮಧ್ಯವರ್ತಿಯಾಗಿ ಗ್ಯಾಲಕ್ಟೋಸ್‌ ಉತ್ಪಾದಿತವಾಗುತ್ತದೆ, ' 


ಪ್ರಚೋದಕಗಳು, ಅದು ಪ್ರಜೋದಿಸುವ ಕಿಣ್ವಗಳ ಮೂಲಪದಾರ್ಥಗಳಾಗಿ ಅಥವಾ 
ಉತ್ಪನ್ನಗಳಾಗಿದ್ದರೂ, ಪ್ರಚೋದಕ ಮತ್ತು ಮೂಲಪದಾರ್ಥಗಳ ಪಾತ್ರಗಳು ಬದ್ಧ 
ವಾಗಿ ಸಂಬಂಧಿಸಿಲ್ಲ. - ನೆ 


ಸೂಕ್ಚ್ಮಜೀವಿಗಳ ಜಿ:ವದ್ರವ್ಯ. ನಿಯಂತ್ರಣ 161 


ಕೋಷ್ಟಕ 8.1: ಎ. ಕೊಲಿಯ £-ಗ್ಯಾಲಕ್ಟೊಸೈದೇನ್‌ಗೆ ಪ್ರಜಬೋಜಕಗಳಾಗಿ 
ಮತ್ತು ಅಹಾ ಹಾಸನ ಲ್ಯಾಕ್ಟೋಸ್‌ ಸಮರೂಫಿಗಳ ವಿಶಿಷ್ಟಪಿ, 








ವರ್ಗ ಮತ್ತು ಸಂಯುಕ್ತ ಪ್ರಚೋದಕ ಮೂಲಪದಾಥ: 


ಬ ಸೆ ಸ 
B ಗ್ಯಾಲಕ್ಕೊ ಿಸ್ಫೈಡ್‌ಗಳು 





ಗ್ಲೂಕೋಸ್‌-(ಲ್ಯಾಕ್ಟೋಸ್‌) + - 
ಮಿಥೈಲ್‌ + ತ 
ಫಿನ್ವೈಲ್‌- ಬ್ಯ ಷ್ಠ 
ಢ-ಥಯೊಗ್ಯಾ ಲಕ್ಟೊ ಸೆ ಡ್‌ಗಳು 
ಐಸೊಪ್ರೊಪ್ಠೆ ಪೈ ಲ್‌- a ಮು 
ಥಿನೈೆಲ್‌- ಎಷು ಬ 
ಮಿಥೆ ಲ್‌- ಎ ಹ 
-ಗ್ಯಾಲಕ್ಕೊ ಶ್ಟೀಸೈಡ್‌ಗಳು 
ಗ್ಲೂ ಕೋಸ್‌.(ಮೆಲಿಬಯೋಹ್‌) ದಾ ಜಾ 
ಇನ್ನೊಂದು ಇಂಗಾಲ ಮೂಲದ (ಉದಾ:ಗ್ಲಿ ಗ್ಲಿಸರಾಲ್‌) ಖರ್ಜನಲ್ಲಿ ಬೆಳೆಯ 
ತ್ತಿರುವ ಎ.ಕೊಲಿಯ ಸಾಕಣೆಗೆ ಒಂದು ಪ್ರಚೊ ಚೋದಕ ॥- ಗ್ಯಾಲಕ್ಟೋಸನ್ನು ಸೇರಿಸಿದರೆ 
ಪ್ರಚೋದಿತ ಕಿಣ್ವ ಸಂಶ್ಲೇಷಣೆಯ ಗತಿ ಕಿಯು ವಿಶಿಷ್ಟ ಕ್ರಮವನ್ನು ಅನುಸರಿಸುತ್ತ ದೆ. 
(ಚಿತ್ರ 8. 2). 
ಕಿಣ್ವದ. ಪ್ರಮಾಣದಲ್ಲಿನ ಹೆಚ್ಚಳವನ್ನು ಕೋಶತೂಕದಲ್ಲಿನ ಹೆಚ್ಚಳಕ್ಕೆ 
ಆಥವಾ ಒಟ್ಟು ಕೋಶ ಪ್ರೋಟೀನ್‌ನ ಹೆಚ್ಚಳಕ್ಕೆ ಅನುಗುಣವಾಗಿ ನಕ್ಷೆಯ 


ಗುರುತಿಸಿದರೆ, ಬಹಳ ಸಂಕ್ಷಿಪ್ತವಾದ ಒಂದು ಗತಿವಿಲಂಬವು ಇರುತ್ತದೆ: ಇದರ 
ಸಂತರ ಸಂಬಂಧವು ರೇಖಾತ್ಮ] ಕವಾಗುತ್ತದೆ. ಪ್ರಚೋದನೆಗೆ ಕಾರಣವಾಗುವ 
ಪ್ರಾಥಮಿಕ ಸಂದರ್ಭಗಳು ಬೇಗ ಬೇಗ ಆಗುತ್ತವೆ ಎಂಬುದನ್ನೂ ಮತ್ತು ಅವು 
ಉಂಟಾದ ನಂತರ ಕೋಶಗಳು ತಕ್ಷಣ /-ಗ್ಯಾಲಕ್ಟೋಸೈಡೇಸನ್ನು ನಿಗದಿಯಾದ 
ಗರಿಷ್ಠ ವೇಗದಲ್ಲಿ ಸಂಶ್ಲೇಷಿಸುವ ಸಾಮರ್ಥ್ಯವನ್ನೂ ಪಡೆಯಃತ್ತದೆ ಎಂಬುದನ್ನು 
ಇದು ಸೂಚಿಸುತ್ತದೆ. ಈ ನಕ್ಷೆಯಲ್ಲಿನ ವಕ್ರಾಕೃತಿಯ ಇಳುಕಲು, ಕೋಶದಿಂದಾಗುವ 
ಒಟ್ಟು ಪ್ರೋಟೀನು ಸಂಶ್ಲೇಷಣೆಯ ವೇಗಕ್ಕೆ ಹೋಲಿಸಿದಂತೆ ಪ್ರಚೋದಿತ ಕಿಣ್ವ 
ಸಂಶ್ಲೇಷಣೆಯ ಭೇದಾತ್ಮಕ ವೇಗವನ್ನು ತೋರಿಸುತ್ತದೆ. ಯಾವುದಾದರೂ ಒಂದು 
ಕಿಣ್ವಕ್ಕೆ ಪ್ರತಿಯೊಂದು ಪ್ರ ಸ್ರಚೋದಳವು ಸಂಶ್ಲೇಷಣೆಯ ಒಂದು ವಿಶಿಷ್ಟ wk ತಕ 
ವೇಗವನ್ನು. , ಹೊರಸೆಳೆಯುತ್ತದೆ. ಆದ್ದ ರಿಂದ ಬೇರೆ ಬೇರೆ ಪ ಪ್ರಚೋದಕಗಳ ಪ್ರ ಭಾ 
ಗಳನ್ನು, ಹ್ವಷಮಾಕಾತ್ಮ ಕವಾಗಿ ಹೋಲಿಸಬಹುದು (ಚಿತ್ರ 8.2). 


ಬ 





ಇ 

ಇಂ 

3% 

ಹಸಿ 

ತ್ಮೆ IPTG 10° °M 

+» 1 

= ತ 

§ TMG 10 "14 
“3 

ಜ್ಜ ಲ್ಯಾಕ್ಟೋಸ್‌ 

ಕು 

ಘಿ 

ಗಾ 

£ 

ಮ 10 20 30 40 50 80 70 


ಳೋತಗಳ ಒಣತೂಕ, 1೫%! 


ಚಿತ್ರ 8.2; ಮೂರು ಬೇರೆಬೇರೆ ಪ್ರಚೋದಕಗಳ ಆಂದರೆ. ನೈಸರ್ಗಿಕ ಮೂಲಪದಾರ್ಧವಾದ 
ಲ್ಯಾಕ್ಟೋಸ್‌ ಮತ್ತು ಎರಡು ಲ್ಯಾಕ್ಟೋಸ್‌ ಸಮರೂಪಿಗಳಾದ, ಐಸೊಪ್ರೊಪೈಲ್‌ಥಯೊಗ್ಯಾಲಕ್ಟೊ 
ಸೈಡ್‌ (IPTG) ಮತ್ತು ಥಯೊಮಿಕೈಲ್‌ಗ್ಯಾಲಕ್ಟೋಸೈಡ್‌ (7710) ಗಳ ಸಂಪರ್ಕದಲ್ಲಿ ಎ 
ಕೊಲಿಯ ಬೆಳೆಯುತ್ತಿರುವ ಸಾಕಣೆಗಳಲ್ಲಿ /-ಗ್ಯಾಲಕ್ಟೊಸೈಡೇಸ್‌ನ ಪ್ರಚೋದನೆಯ ಗತಿಗಳು, 
0-ಗ್ಯಾಲಕ್ಟೊ ಶಸೈಡೇಸ್‌ನಿಂದ ಜಲವಿಶ್ಲೇಷಣೆಗೆ ಒಳಗಾಗದ IPTG ಮತ್ತು TMG ಗಳೆರಡೂ 
ಲ್ಯಾಕ್ಟೋಸ್‌ಗಿಂತ ಹೆಚ್ಚು ಪ್ರಭಾವಶಾಲಿ ಪ್ರಜೋದಕಗಳಾಗಿವೆ ಎಂಬುದನ್ನು ಗಮನಿಸಿ, 


ಣೆಯ ಸಾಪೇಕ್ಷ ವೇಗೆವು ಯಾವಾಗಲೂ ಸ್ತ ರವಾಗಿರುತ್ತದೆ. ಎರಡು ಅಥವಾ 
ಮೂರು ಕಿಣ್ವಗಳ ಸಂಶ್ಲೆ ೇಷಣೆಯು ಶರೀಠ ಶಾಸ್ತ್ರೀಯವಾದ ಒಂದು ಹತ್ತಿರ 
ಸಂಬಂಧವನ್ನು ತೋರಿಸಿದರೆ ಅವು ಸುಸಂಘಟಕವಾಗಿರುತ್ತವೆ ಎಂದು ಹೇಳಬಹುದು. 
ಈ ಸುಸಂಘಟಿತ್ವವು, ಸಾಮಾನ್ಯವಾಗಿ ಈಗ ಚರ್ಚೆಯಲ್ಲಿರುವ ಕಿಣ್ವಗಳ ಸುತ್ತಲೂ 
ಇರುವ ರಚನಾವಂಶವಾಹಿಗಳ ವರ್ಣತಂತುವಿನ ಮೇಲೆ ಒತ್ತಾಗಿ ಇರುವುದರ 
ಪರಿಣಾಮವೇ ಆಗಿದೆ. ಈ ವಂಶವಾಹಿಗಳ ಭೌತಿಕ ತೋರಿಕೆಯು ಸಾಮಾನ್‌ 
ನಿಯಂತ್ರಣ ಹತೋಟಿಗೆ ಒಳಗಾಗಿರುತ್ತದೆ (13ನೇ ಅಧ್ಯಾಯ ನೋಡಿ). 


ಒಂದು ಜೀವಿಯಲ್ಲಿರುವ, ಪ್ರಚೋದನೆಗೊಳಿಗಾಗುವ ಕಿಣ್ವಗಳನ್ನು ಮತ್ತು 
ಕೋಶದ ವಾತಾವರಣ ಹೇಗಿದ್ದರೂ ಸಂಶ್ಲೇಷಿಸಲ್ಪಡುವ ಕಿಣ್ವಗಳಾದ ಘಟಕ ಕಿಣ್ವ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ನಿಯಂತ್ರಣ 162 


೯ 


- ಗಳನ್ನು ಬೇರೆ ಬೇರೆಯಾಗಿ ಪ್ರತ್ಯೇಕಿಸಬಹುದು. ಇದು ಕೆಲವು ಪ್ರಾಯೋಗಿಕ 
ಕಾರಣಗಳಿಂದ ಕೆಲವು ವೇಳೆ ಅನುಕೂಲಕರವಾಗಿದೆ. ಆದರೂ ಪ್ರಚೋದನತ್ತ 
ಹಾಗೂ ಘಟಕಕಾರಕತ್ವಗಳು ಒಂದು ಕಿಣ್ವದ ಸ್ವಾ ಭಾವಿಕ ಗುಣಗಳಲ್ಲ, ಆದರೆ ಇಪ್ರ 
ಕಿಣ್ವ ಉತ್ಪಾದಕ ವ್ಯವಸ್ಥೆಯ ಗುಣಗಳಾಗಿವೆ. 8-ಗ್ಯಾಲಕ್ಟೋಸೈಡೇಸನ್ನು ಮುಖ್ಯ 
ವಾಗಿ (ಪ್ರಚೋದಕ ವಿಲ್ಲದಾಗ) ಸಂಶ್ಲೇಷಿಸುವ ಎ. ಕೊಲಿಯ ಉತ್ಪರಿವರ್ತಿತಗಳನ್ನು 
ಜನಕ ತಳಿಯಲ್ಲಿನ ಪ್ರಚೋದಿತ ಸಂಶ್ಲೇಷಣೆಯ ವೇಗದಷ್ಟೇ ಹೆಚ್ಚು ವೇಗಗಳಲ್ಲಿ 
ಆಯ್ಕೆಯಿಂದ ಪಡೆಯಬಹುದು. 


ಆಪಚೆಯ ಉ್ಪನ್ನದಿದ ದಸುನ 


ಆಪಚಯ ಮಾರ್ಗಗಳ ಹಲವಾರು ಕಿಣ್ವಗಳು ಅಪಜಯ ಉತ್ಪನ್ನದಿಂದ ದಮಃ 

' ವೊಬ. ಒಂದು ರೀತಿಯ ನಿಯಂತ್ರಣಕ್ಕೊಳಗಾಗುತ್ತವೆ. ವೇಗವಾಗಿ ಜೀವದ್ರವ್ಯ 
ಪರಿಣಾಮ ಕ್ರಿಯೆ ಅಥವಾ ಚಯಾಪಚಯಾ ಕ್ರಿಯಗೂಳಗಾಗುವ ಶಕ್ತಿಮೂಲ 
ಒದಗಿಸಿದರೆ ಕೋಶದಂತರದಲ್ಲಿ ATP ಯ ಸಾಂದ್ರತೆ ಹೆಚ್ಚುತ್ತದೆ. ಈ 
ದಿಂದ, ಕಡಮೆ ವೇಗದಲ್ಲಿ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಂ 
ಕ್ರಿಯೆಗೊಳಗಾದ ಶಕ್ತಿಮೂಲಗಳನ್ನು ವಿಭಜಿಸುವ ಕಿಣ್ವಗಳ ದಮನವುಂಟಾಗುತ್ತದೆ. 
ಉದಾಹರಣೆಗೆ, ಗ್ಲೂಕೋಸನ್ನು ಕ್ರಿಯಾಾಶಕ್ತವಾಗಿ ಉಪಯೋಗಿಸುತ್ತಿರುವ 
ಎ. ಕೊಲಿಯ ಕೋಶಗಳು 8-ಗ್ಯಾಲಕ್ಟೊತೈಡೇಸ್‌"ನ ಸಂಶ್ಲೆಷಣೆಯನ್ನು ನಿರೋಧಿಸು 
ತ್ತದೆ. . ಇದು, ಮೂಲಪದಾರ್ಥಗಳ ಒಂದು ಮಿಶ್ರಣದಿಂದ ಉಂಟಾಗುವ ಒಂದು 
ವಿಚಿತ್ರ ಬೆಳವಣಿಗೆಯಾದ ದ್ವಿ-ಸ್ಥಿತಿ ಬೆಳನಣಿಗೆಯ ಮೂಲಾಧಾರವಾಗಿದೆ (ಅಧ್ಯಾಯ 


9 ನೋಡಿರಿ). 


ATP ಸಾಂದ್ರತೆಯ ಹೆಚ್ಚಳದಿಂದ `ನಿರ್ದಿಷ್ಟ ಕಿಣ್ವಗಳ ದಮನವು ಹೇಗೆ 
ಉಂಟಾಗುತ್ತದೆ ಎಂಬುದು ಇನ್ನೂ ಪೂರ್ಣವಾಗಿ ತಿಳಿದಿಲ್ಲ. ಆದರೆ ಮಾಧ್ಯಮಕ್ಕೆ 
3.5" -"ಚಕ್ರೀಯ AಖನP ಯನ್ನು ಸೇರಿಸುವುದರಿಂದ ಇಂತಹ ದಮನವನ್ನು ತಡೆ 
ಗಟ್ಟಬಹುದು. ಚಕ್ರೀಯ AMP ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳ ಕೋಶ 
ಗಳಲ್ಲಿರುತ್ತದೆ. ಹಲವು ಅಪಚಯ ಕಿಣ್ವಗಳ ಸಂಶ್ಲೇಷಣೆಯ ಕ್ರಿಯಾವರ್ಧಕವಾಗಿ 
ಇದು ವರ್ತಿಸಲು ಸಾಧ್ಯವಿದೆ. AIP ಶೇಖರಣೆಯ, ಕೋಶದಂತರದಲ್ಲಿನ 
ಚಕ್ರೀಯ Aಖನೌ ಸಾಂದ್ರತೆಯಲ್ಲಿ ಇಳಿತವನ್ನುಂಟುಮಾಡುತ್ತದೆ; ಹೀಗಾದರೆ ATP 
ಯ ಸಾಂದ್ರತೆ ಹೆಚ್ಚಾದಾಗ, ಹಲವು ಆಪಚಯದ ಕಿಣ್ವಗಳ ಸಂಶ್ಲೇಷಣೆಯಾಗದಿರು 
ವುದಕ್ಕೆ ಇದು ಕಾರಣವಾಗಿರಬಹುದು. 


(49 


ಡ್ಯ 
aa" 


1 
A 


ಕ್ಯಾ 


ಓ 


Let 


ಒಂದು ಶಕ್ತಿಮೂಲವು ವಷ್ಟು ಪ್ರಭಾವಶಾಲಿ ದಮನಕಾರಿಯಾಗಿ ವರ್ತಿಸುತ್ತ 
ದೆಂಬುದು, ಅದು ಕೋಶದಿಂದ ಯಾವ ವೇಗದಲ್ಲಿ ಜೀವದ್ರವ್ಯ ಪರಿಣಾಮಕ್ರಿಯೆ 


ತಾಸ ಕಾರ್ಯಸಂಬಂಧ 


164 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಆಥವಾ ಚಯಾಪಚಯಕ್ರಿಯೆಗೊಳಗಾಗಬಲ್ಲುದೆಂಬುದನ್ನು ಪೂರ್ಣವಾಗಿ ಅವಲಂಬಿ 
ಸದೆ: ಆದರೆ ಇದು, ಅದರ ನಿರ್ದಿಷ್ಟ ರಾಸಾಯನಿಕ ರಚನೆಯನ್ನು ಅವಲಂಬಿಸಿರು 
ಪ್ರದಿಲ್ಲ. ಎ, ಕೊಲಿಯಲ್ಲಿ, ಗ್ಲೂಕೋಸ್‌ ಹೆಚ್ಚು ಪ್ರಭಾವಶಾಲಿ ದಮನಕಾರಿ 
ಯಾಗಿದ್ದರೂ ಇತರ ಎಲ್ಲ ಬ್ಯಾಕ್ಟೀರಿಯಾಗಳಲ್ಲಿ ಅದು ಆ ರೀತಿ ಇರುವುದಿಲ್ಲ. 
ಉದಾಹರಣೆಗೆ ಸ್ಯೂಡೋಮೊನಾಸ್‌ ಪುಟಿಡ ಸಕ್ಸಿನೇಟ್‌ಗಿಂತ ಗ್ಲೂಕೋಸ್‌ನೊಂದಿಗೆ 
ಹೆಚ್ಚು ನಿಧಾನವಾಗಿ ಬೆಳೆಯುತ್ತದೆ ಮತ್ತು ಈ ಪ್ರಭೇದದಲ್ಲಿ ಹೀಗೆ, ಸಕ್ಸಿನೇಟ್‌ 
ಗ್ಲೂಕೋಸ್‌ಗಿಂತ ಹೆಚ್ಚು ಪ್ರಭಾವಶಾಲಿ ದಮನಕಾರಿಯಾಗಿದೆ. 


ಅಂತ್ಯ ಉತ್ಪನ್ನದಿಂದ ದಮನ 


ಎರಡನೆಯ ಮತ್ತು ಹೆಚ್ಚು ನಿರ್ದಿಷ್ಟ ರೀತಿಯ ದಮನವು, ಸಾಮಾನ್ಯವಾಗಿ 
ಜೀವಸಂಶ್ಲೇಷಣೆ ಮಾರ್ಗಗಳಲ್ಲಿ ಕಾರ್ಯ ನಿರ್ವಹಿಸುವಂತಹ ನಿರ್ದಿಷ್ಟ ಕಿಣ್ವಗಳ 
ಸಂಶ್ಲೇಷಣೆಯನ್ನು ತಡೆಯುತ್ತದೆ. ಈ ಮಾರ್ಗಗಳಲ್ಲಿ ಸಾವಕಾನ್ಯವಾಗಿ ಪ್ರತಿಕ್ರಿಯೆ 
ಮವನ್ನು ವೇಗವರ್ಧಿಸುವ ಕಿಣ್ವಗಳು ಮಾರ್ಗದ ಅಂತ್ಯ ಉತ್ಪನ್ನದಿಂದ ದಮನ 
ಕ್ಯೊಳಗಾಗುತ್ತವೆ. ಉದಾಹರಣೆಗೆ ಎ. ಕೊಲಿ ಮತ್ತು ಸಂಬಂಧಿಸಿದ ಬ್ಯಾಕ್ಟೀರಿಯಾ 
ಗಳಲ್ಲಿ ಅಮೈನೋ ಆಮ್ಲವಪಾದ 1-ಹಿಸ್ಸಿಡಿನ್‌ ಅನ್ನು ಸಂಶ್ಲೇಷಿಸುವ ಕಿಣ್ವಗಳ 
ಸುಸಂಘಟಿತ ಗುಂಪು ಹಿಸ್ಟಿಡಿನ್‌ನಿಂದ ದಮನಕ್ಕೊಳಗಾಗುತ್ತದೆ. ಈ ಘಟನೆಯಿಂದ, 
ಕೋಶದಲ್ಲಿ ಒಂದು ನಿರ್ದಿಷ್ಟ ಜೀವಸಂಶ್ಲೇಷಣೆ ಕ್ರಮದ ವೇಗವು ಆದರ ಅಂತ್ಯ 
ಉತ್ಪನ್ನದ ಪ್ರಮಾಣದಿಂದ ನಿಯಂತ್ರಿಸಲ್ಪಡುತ್ತದೆ. ಆಂತ್ಯ-ಉತ್ಪನ್ನವು ತಕ್ಷಣವೇ 
ಮುಂದಿನ ಜೀವಸಂಶ್ಲೇಷಕ ಪ್ರತಿಕ್ರಿಯೆಗಳಲ್ಲಿ ಉಪಯೋಗಿಸಲ್ಪಡದಿದ್ದರೆ 
(ಅಮ್ಮೆನೊ ಆಮ್ಲದ ವಿಷಯದಲ್ಲಿ ಫ್ರೋಟೀನು ಸಂಶ್ಲೇಷಣೆ) ಅದರ ಶೇಖರಣೆ 
ಹೆಚ್ಚುತ್ತದೆ. ಇದರಿಂದ ಅದರ ಸುಶ್ಲೇಹಣೆಯ ವೇಗವು ಕಡಮೆಯಾಗುತ್ತದೆ. 


ಶೇಖರಣೆ ಪ್ರಮಾಣ ಕಡಮೆಯಾದಾಗ. ಸಂಕ್ಲೆ "ಷಣೆ ವೇಗ ಹೆಚ್ಚುತ್ತದೆ. ಜೀಪ 
ಸಂಶ್ಲೇಷಕ ಮಧ್ಯವರ್ತಿಗಳು ಬಾಹ್ಯ ಮೂಲದಿಂದ ಲಭ್ಯವಾದಾಗ ಅವು ಕೋಶದಲ್ಲಿ 
ಸಂಶ್ಲೇಷಣೆಯಾಗದಂತೆ ತಡೆಯಲೂ ಸಹ ಅಂತ್ಯ ಉತ್ಪನ್ನದಿಂದ ದಮನವು ಪ್ರಭಾವ 
ಶಾಲಿಯಾಗಿ ವರ್ತಿಸುತ್ತದೆ: ಇದರಿಂದ ಜೀವಸಂಶ್ಲೇಷಣೆಗೆ ಉಪಯೋಗಿಸುವ 
ಮುಖ್ಯ ಇಂಗಾಲ ಮೂಲದ ಉಪಯೋಗದಲ್ಲಿ ಗಣನೀಯ ಉಳಿತಾಯವುಂಟಾಗುವ 
ಸಾಧ್ಯತೆಯಿದೆ. ಪ್ರಚೋದನತ್ವದಂತೆ ಒಂದು ಅಂತ್ಯ ಉತ್ಪನ್ನದಿಂದ ದಮನವು 
ಒಂದು ಕಿಣ್ವದ ವಂಶಪಾರಂಪರ್ಯವಾಗಿ ಬರುವಂತಹ ಗುಣವಲ್ಲ. ಆದರೆ, ಅಂತ್ಯ 
ಉತ್ಪನ್ನದ ಸಂಶ್ಲೇಷಣೆಯು ಯಾವ ರೀತಿ ನಿಯಂತ್ರಿತವಾಗುತ್ತದೆ ಮತ್ತು ಅದನ್ನು 
ಉತ್ಪರಿವರ್ತನೆಯಿಂದ ಹೇಗೆ ಬದಲಾಯಿಸಬಹುದು ಎಂಬುದನ್ನು ಇದು ಪ್ರತಿಬಿಂಬಿ 
ಸುತ್ತದೆ.  “ನಿರ್ದಮನೆಗೊಂಡ' ಉತ್ಪರಿವರ್ತಿತಗಳೆಂದು ಕರೆಯಲಾದ ಜೀವಿಗಳಲ್ಲಿ 


0 


ಹತೋಟಿಯನ್ನು ಕಳೆದುಕೊಂಡಿರುತ್ತದೆ. ಇಂತಹ ಉತ್ಪರಿವರ್ತಿತಗಳು ಈಗ 
ಚರ್ಚೆಯಲ್ಲಿರುವ ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯಾ 
ಉತ್ಪನ್ನವನ್ನು ಹೆಚ್ಚಾಗಿ ಉತ್ಪಾದಿಸಬಹುದು ಮತ್ತು ವಿಸರ್ಜಿಸಬಹುದೆಂದು ನಿರೀ 
ಕ್ಲಿಸಬಹುದು. ಆದರೆ, ಅಪರೂಪವಾಗಿ ಅವು ಹೀಗೆ ಮಾಡುತ್ತವೆ. ಏಕೆಂದರೆ, 
ಕೋಶವು ಜೀವದ್ರವ್ಯ ಪರಿಣಾಮ ಅಥವಾ ಚಯಾಪಚಯ ಉತ್ಪನ್ನಗಳ ಸಂಶ್ಲೇ 
ಷಣೆಯ ವೇಗವನ್ನು ನಿಯಂತ್ರಿಸುವ ಬೇರೊಂದು ವಿಧಾನವಾದ, ಅಂತ್ಯ ಉತ್ಪನ್ನ 
ದಿಂದ ನಿಷೇಧವು ಪ್ರಭಾವಶಾಲಿಯಾಗಿ ಕಾರ್ಯ ನಿರ್ವಹಿಸುತ್ತದೆ. ಈ ಹತೋಟಿ 
ಉಂಟಾಗುವ ರೀತಿಯನ್ನು ಕೆಳಗೆ ವಿವರಿಸಲಾಗಿದೆ. 


*ಣ್ವೀಯ ಕ್ರಿಯಾಶಕ್ತಿಯ ನಿಯಂತ್ರಣ 


ಕಿಣ್ವ ಸಂಶ್ಲೇಷಣೆಯ ಮಟ್ಟದಲ್ಲಿ ವರ್ತಿಸುಪ ನಿಯಂತ್ರಣದ ಎಲ್ಲ 
ವಿಧಾನಗಳಲ್ಲಿ ಅಳತೆ. ಮಾಡಬಹುದಾದಂತಹ ಗತಿವಿಲಂಬವಿರುತ್ತದೆ. ಕೋಶಗಳ 
ಗುಂಪನ್ನು ಪ್ರಜೋದಕದ ಸಂಪರ್ಕದಲ್ಲಿಟ್ಟಾಗ ಪ್ರಚೋದಿತ ಕಿಣ್ವ ಸಂಶೆ 
ಪ್ರಾರಂಭವು ಸಾಮಾನ್ಯವಾಗಿ ಬಹಳ ವೇಗವಾಗಿಯೇ ಆಗುತ್ತದೆ. ಆದರೂ, 
ಹೊಸದಾಗಿ ಸಂಶ್ಲೇಷಿಸಲಾದ ಕಿಣ್ವವು ಕೋಶಗಳಲ್ಲಿ ಅತಿ ಹೆಚ್ಚಿನ ಮಟ್ಟವನ್ನು 
ಹೊಂದುವಷ್ಟರಲ್ಲಿ. ಬೆಳವಣಿಗೆಯ ಹಲವು ಸಂತತಿಗಳು ಕಳೆದುಹೋಗುತ್ತವೆ. 
ಹಾಗೆಯೇ ದಮನಕಾರ್ಯ ಪ್ರಾರಂಭವಾಗುತ್ತಲೇ ದಮನ ಹೊಂದಿದ ಕಿಣ್ವವು 
ಕೋಶದಲ್ಲಿನ ಅತಿ ಕಡಮೆ ಮಟ್ಟಕ್ಕೆ ಕುಗ್ಗಲು ಬೆಳವಣಿಗೆಯ ಹಲವು ಸಂತತಿಗಳು 
ಬೇಕಾಗುತ್ತವೆ. ಬ್ಯಾಕ್ಟೀರಿಯಾಗಳ ಸಂತತಿ ಕಾಲಗಳು ಅಪರೂಪವಾಗಿ 20 ನಿಮಿಷ 
ಗಳಿಗಿಂತ ಕಡಮೆಯಿರುತ್ತದೆ ಮತ್ತು ಅನೇಕ ವೇಳೆ ಹೆಚ್ಚು ಸಮಯ ತೆಗೆದುಕೊಳ್ಳು 
ತ್ತವೆ, ಆದ್ದರಿಂದ ಪ್ರಚೋದನೆ ಅಥವಾ ದಮನ ಪ್ರಾರಂಭವಾದ ನಂತರ ಸ್ಥಿರ 


ವಾದ ಮಟ್ಟವನ್ನು ತಲುಪಲು ಒಂದು ಕಿಣ್ವಕ್ಕೆ ಹಲವು ಘಂಟೆಗಳ ಸಮಯ 
ಬೇಕಾಗುತ್ತದೆ. 


74 
fl 
೫ 
a 


ನಿಯಂತ್ರಣ ರೆಚನೆಯ ಇನ್ನೊಂದು ಮುಖ್ಯ ವಿಧವೇ ಕಿಣ್ವ ಕ್ರಿಯಾಶಕ್ತಿಯ 
ನಿಯಂತ್ರಣ. ಇದು, ಹೆಚ್ಚು ಗತಿವಿಲಂಬವನ್ನು ಹೊಂದಿರದೆ ಕಾರ್ಯ ನಿರ್ವಹಿಸುವು 
ದರಿಂದ ಜೀವದ್ರವ್ಯ ಪರಿಣಾಮ ಕ್ರಿಯೆ ಅಥವಾ ಚಯಾಪಚಯಕ್ರಿಯಾ ವೇಗಗಳಲ್ಲಿ 
ಬಹಳ ಬೇಗ ವ್ಯತ್ಯಾಸ ಉಂಟಾಗುವ ಸಾಧ್ಯತೆಯಿರುತ್ತದೆ. ಕೋಶದ ಎಲ್ಲ ಕಿಣ್ವ 
ಗಳೂ ಈ ರೀತಿಯ ಹತೋಟಿಗೆ ಒಳಗಾಗುವುದಿಲ್ಲ, ಕೆಲವು ಮಾತ್ರ ಒಳಗಾಗುತ್ತವೆ. 


166 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


ಇಂತಹ ಕಿಣ್ವ ಗಳು, ಸಾಮಾನ್ಯವಾಗಿ ಮಧ್ಯವರ್ತಿ ಜೀವದ್ರವ್ಯ ಪರಿಣಾಮ ಕ್ರಿಯೆ 
ಅಥವಾ ಚಯಾಪಚಯ ು ಕ್ರಿಯೆಗಳ ಸಂಕೀರ್ಣ ರಚನೆಯಲ್ಲಿನ ಮುಖ್ಯವಾದ ಕವಲಿನ 
ಸ್ಥಳಗಳನ್ನು ಆಕ್ರ ಮಿಸುವಂಥವೇ ಆಗಿರುತ್ತವೆ. ಅಷ ಕ್ರಿಯಾಶಕ್ತಿಯ ವೇಗ 
ಕಡಮೆಯಾಗುವುದು ಅಥವಾ ಹೆಚ್ಚು ಸ್ಲಿವುದು, ತ ತಕ್ಷಣವೇ ಇಡೀ ಮಾರ್ಗದ ಪ್ರವಹಿ 
ಸುವ ವೇಗದ ಮೇಲೆ ಪ್ರಭಾವ ಬೀರುತ್ತ ದೆ. ಪ್ರಭ ಸಾವಿತ ಕಿಣ್ವ ದಿಂದ ವೇಗವ ರನ 
ಹೊಂದುವುದೇ ಇದರ ಮೊದಲ ಘಟ್ಟ, ಈ ಕಿಣ್ವಗಳು ಹಲಹರು ರಾಸಾಯನಿಕ 
ಪ್ರತಿಕ್ರಿಯೆಗಳ ವೇಗವನ್ನು ವರ್ಧಿಸಿದರೂ ಅವೆಲ್ಲವೂ ಕೆಲವು ಸಾಮಾನ್ಯ ರಚನಾತ್ಮಕ 
ಹಾಗೂ ಚಲನಾತ್ಮಕ ಗುಣಗಳನ್ನು ಹೊಂದಿವೆ; ಈ ಗುಣಗಳು ಕೋಶದ ಇತರ 
ಕಿಣ್ವಗಳಿಂದ ಆವುಗಳನ್ನು ಪ್ರತ್ಯೇಕಿಸುತ್ತವೆ. ಇವುಗಳನ್ನು  ಆಲ್ಲೊಸ್ಟೆರಿಕ್‌ ಕಿಣ್ವ 
ಗಳೆನ್ನುತ್ತಾರೆ. 


ಅಲ್ಲೊ ಸೆ ಸೈರಿಕ್‌ ಕಿಣ್ವ ಗಳ ಗುಣಗಳು 


ಮೂಲ ಪದಾರ್ಥಗಳಲ್ಲದ ಆದರೆ, ಕಿಣ್ವ ಮೇಲ್ಮೆಯ ಮೇಲಿನ ವೇಗವರ್ಧಕ 
ನೆಲೆಗೆ ಆ ಕಿಣ್ವ ಗಳ ಜೋಷಣೆಗೆ ಅವಕಾಶವಾಗಲು ಸಾಕಾಗುವಷ್ಟು ನಿಕಟ ರಚನಾ... 
ವಿನ್ಯಾಸದ ಸಾದೃಶ್ಯವನ್ನು ಮೂಲಪದಾರ್ಥಗಳಿಗೆ ಹೊಂದಿರುವ ಸಂಯುಕ್ತಗಳು 
ಹಲವಾರು ಕಿಣ್ವಗಳನ್ನು ನಿಷೇಧಿಸಬಹುದು. ಇಂತಹ ಜೋಡಣೆಯಿಂದ ಕಿಣ್ವವು 
ಮೂಲಪದಾರ್ಥದೊಂದಿಗೆ ಸಂಯೋಗವಾಗಲು ಆಡ್ಲಿ ಯೂಂಟಾಗುತ್ತದೆ. ಇದಲ್ಲದೇ 
ಪ್ರತಿಕ್ರಿಯೆಯ ವೇಗವು ಸಡಮೆಯಾಗುತ್ತದೆ. ಇದಕ್ಕೆ ಉತ್ಕೃಷ್ಟ ಉದಾಹರಣೆ 
ಯಾಗಿ, ಸರಪಣಿಯಲ್ಲಿ ಒಂದು -ಇಂಗಾಲ ಪರಮಾಣು `ಕಡಮೆಯಿರುವ ಮತ್ತು 
ಮೂಲಪದಾರ್ಥದ ಸಮರೂಪಿಯಾದ ಪತಾ ಭಲೆ ನಿಕ್‌ ಆಮ್ಲದಿಂದ ಸಕ್ಸಿನೀ್‌ ಡೀ 
ಹೈಡ್ರೋಜಿನೇಸ್‌ ಕಿಣ್ವದ ನಿಷೇಧವನ್ನು "ಪರಿಗಣಿಸಬಹುದು (ಚಿತ್ರ 8.3). 
ಯಾವ ಕಿಣ್ವದ ೋಟಾತಕೊ ತ ಪ್ರಭಾವ ಜಸತ ಈ ರೀತೀಯ: ನಿಷೇಧಕ 
ಗಳನ್ನು” ಎಸೊಸ್ಟೆಠಿಕ್‌- (ಒಂದೇ: ರಚನಾವಿನ್ಯಾಸ) ಎನ್ನುತ್ತಾರೆ. ಏಕೆಂದರೆ : ಅವು, 
ಮೂ 'ಲಷದಾರ್ಥಕ್ಕೆ ಇರುವ ತಮ್ಮ ತಕಕ: ತ್‌ ತಮ್ಮ 


ನಿಷೇಢಕ:ಕ್ರಿ ಯೆಯನ್ನು ಹೊಂದಿವೆ. (ಸ ಇ ಡಕ 


ಅಲ್ಲೊ.ಸ್ಟೆರಿಕ್‌ ಕಿಣ್ವ ಗಳ ವಿಶಿಷ್ಟ ಗುಣವೇನೆಂದರೆ, ಮೂಲಪದಾರ್ಥಕ್ಕೆ 
ಹತ್ತಿರವಾದ 'ರಟನಾವಿನ್ಯಾ ತಡ ಸಂಬಂಧವನ್ನು ಹೊಂದಿರದ ಕಡಮೆ ಆಣು ತೂಕದ 
ಸಂಯುಕ್ತಗಳಾದ ಅಲ್ಲೊಸ್ಸೆರಿಕ್‌ ("ಬೇರೆ ಆಉರ' ') ಪ್ರಭಾವಕಾರಿಗಳಿಂದ ಅವು 
ಕ್ರಿಯಾ ಮಾಗುವ ಆಥವಾ 'ನಿಷೇಧಿಸಲ್ಪಃ ಡುವ ಸಾಮಥ್ಯ [ವನ್ನು ಹೊಂದಿರುವ 
ದಾಗಿದೆ. , ಒಂದು ಅಲ್ಲೊಸ್ಸೆರಿಕ್‌ ಸಣ್ಣವು. 'ಮಾವಾಗಲೂ ಕಡೇಪಕ್ಷ ಎರಡು 
ಬೇಕೆ ನೀತಿಯ ಸಂಯೋಗದ ನೆಲೆಗಳನ್ನು. “ಸಣ್ಣ ಕಣ್ಣುಗಳ ಜೋಡಣೆಗಾಗಿ ಹೊಂದಿ, 


ಪ್ರಾ ಎಂ ಸ 


TONS 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ..,...ನಿಯಂತ್ರಣ 167 


ರುತ್ತದೆ. . ಆ ನೆಲೆಗಳೆಂದರೆ ಮೂಲಪದಾರ್ಥವು ಆಕ್ರಮಿಸಿದ ವೇಗವರ್ಧಕ ನೆಲೆ 
ಗಳು.ಮತ್ತು. ಅದರ ಆಲ್ಲೋಸ್ಟೆರಿಕ್‌ ಪ್ರಭಾವಕಾರಿಗಳು ಆಕ್ರಮಿಸಿದ ಅಲ್ಲೊ 
ಸ್ಟೈರಿಕ್‌ ನೆಲೆಗಳು. ಒಂದು ಅಲ್ಲೂ ಸ್ಟೆರಿಕ್‌ ಕಿಣ್ವದ ಮೂಲ ಪದಾರ್ಥಗಳು ಮತ್ತು 
ಶಭಾ ವಕಾರಿಗಳ ಮಧ್ಯೆ ಕೆಲವು ವೇಳೆ ಸರುವ ರಚನಾವಿನ್ಯಾಸದ ಅತಿ ಹೆಚ್ಚಿನ 
ವ್ಯತ್ಯಾಸಗಳನ್ನು. ಎ, ಕೊಲಿಯ ಆಸ್ಪಾರ್ಟೇಟ್‌ . ಟ್ರಾನ್ಸ್‌ ಕಾರ್ಬಾಮ್ಬೆ ಲೇಸ್‌ 


ಶಿ ತ್ಯಾ ಎ ವ್‌ ಳು 
ಉದಾ ಹರಣಿಯೂದ ವಿ ವರಿಸಬಹುದು. ಈ ಕಿಣ್ವ ಪಿರಿವಿಡಿನ್‌ ಜೀವಸಂಶೇಷಣೆಯ 


೧೨ 


ರ್ಗದಲ್ಲಿ ಕಾರ್ಯ ನಿರ್ವಹಿಸುವ ಮೊದಲ ಕಿಣ್ವವಾಗಿದೆ. ಈ ಕಿಣ್ವಕ್ಕೆ ಮೂಲ 


ಚಿತ್ರ 8.3 : ಮ್ಯೂಲೊನಿಕ್‌ ಮತ್ತು ಸಕ್ಸಿನಿಕ್‌ ಆಮ್ಲಗಳ ರಚನೆ 
ಗಳು ಸಕ್ಸಿನಿಕ್‌ ಡೀ ಹೈಡ್ರೊಜಿನೇಸ್‌ನ ವೇಗವಧಃಕ ನೆಲೆ 
ಯೊಂದಿಗೆ ಸೇರಲು ಅಗತ್ಯವಿರುವಷ್ಟು), ಮ್ಯಾಲೋನಿಕ್‌ ಆಮ್ಲವು 


ಸಕ್ಸ ನಿಕ್‌ ಮೂ ಟಾಕ್‌ ಸಕ್ಸಿನಿಕ್‌ ಆಮ್ಲವನ್ನು ರಚನೆಯಲ್ಲಿ ಹೋಲುವುದರಿಂದ ಇದ್ಳು 
ಈ ಕಿಣ್ವದ ಪೈಪೋಟಿಯುಕ್ತ ನಿಷೇಧಕವಾಗಿದೆ. 


ಪದಾರ್ಥಗಳು ಯಾವುವೆಂದರೆ, ಕಾಬ ರ್ನಾಮೈ ಲ್‌ ಫಾಸ್ಟೆ "ಟ್‌ ಮತ್ತು ಆಸ್ಚಾ ರ್ಟೇಟ್‌. 
ಈ ಕಿಣ್ವವು ನಿರ್ದಿಷ್ಟ ಜೀವಸಿಂಶ್ಲೇಷಕ ಕ್ರಮದ ಅಂತ್ಯ ಉತ್ಪನ್ನವಾದ. ಸೈಟಿಡಿನ್‌ 
ಟಿ. ಫಸ್ಟ ಟ್‌ ಹ ಅಲ್ಲೊ ಸ್ಟೆ "ರಕ್‌ ರೀತಿಯಲ್ಲಿ ನಿಷೇಧಿಸಲ್ಪಡುತ್ತದೆ ಮತ್ತು ಸಮಾ 
ನಾಂತರ ಮತ್ತು ವಿಶಿಷ್ಟ ಜೀವನಂತ್ಷೆ ೇಷಕ ಮಾರ್ಗದ ಅಂತ್ಯ ಉತ್ಪನ್ನವಾದ ಆಡಿ 
ನೊಸಿನ್‌ ಟಿ ಕಾಸ್ಟ ಈ (ATP)ನಿಂದೆ ಅಲ್ಲೂಸೆ ರಿಕ್‌ ರೀತಿಯಲ್ಲಿ ಕ್ರಿಯಾಶಕ್ತವಾಗು 
ಸದೆ. ಚತ್ರ " 4ರ ತೋರಿಸಿರುವಂತೆ, ಆಲ್ಟೊ ಸ್ಟೈನ್‌ ನಿಷೇಧಕಕ್ಕೂ ಮತ್ತು 
ಮೂಲಪದಾರ್ಥದ ಯಾವ ಅಣುಗಳಿಗೂ ರಚನಾ ಎನ್ಯಾಸದ ಹೋಲಿಕೆಯಿರುವು 
ದಿಲ್ಲ. ಇದು ಅಲ್ಲೊಸ್ಸೆರಿಕ್‌ ಕ್ರಿಯಾವರ್ಧಕದ ವಿಷಯದಲ್ಲೂ ನಿಜವಾಗಿದೆ. ಇದಕ್ಕೆ 
ಕಾರಣವಾಗುವ ಕಿಣ್ಣವಾದ ಆಸ್ಪಾರ್ಟಿಕ್‌ ಟ್ರಾ ನ್ಸ್‌ಕಾರ್ಬಾಮೈಲೇಸ್‌ ಅಲ್ಲೊ ಸ್ಟೆರಿಕ್‌ 
ರೀತಿಯಲ್ಲಿ, ಜೀವಸಂಶ್ಲೇಷಕ ಕ್ರಮದ ಕೊನೆಯ ಉತ್ಪನ್ನವಾದ ಸೈಟಿಡಿನ್‌ ಟ್ರಿ 
ಫಾಸ್ಟ್ರೇಟ್‌ನಿಂದ ನಿಷೇಧಿಸಲ್ಪಡುತ್ತದೆ (ದಪ್ಪಗೆರೆಯ ಬಾಣ). 


ಒಂದು ಅಲ್ಲೊ ಸ್ಟೈರಿಕ್‌ ಕಿಣ್ವದ ಪ್ರತಿಕ್ರಿಯೆಯ ವೇಗವನ್ನು ಮೂಲಪದಾರ್ಥದ 
ಸಾಂದ್ರತೆಗೆ ಹೋಲಿಸಿದರೆ, ಅಲ್ಲೊಸ್ಟೆರಿಕ್‌ ಕಿಣ್ವಗಳ ವಿಶಿಷ್ಟತೆಯಾದ ಹೈಪರ್‌ 
ಬೋಲಿಕ್‌ ವಕ್ರರೇಖೆಯ ಬದಲಾಗಿ, ಸಿಗ್ಮಾರೀತಿಯ ವಕ್ರರೇಖೆಯನ್ನು ಕೆಲವು ವೇಳೆ 
ಪಡೆಯಲಾಗುತ್ತದೆ (ಚಿತ್ರ 8.5). ಚಿತ್ರ 8.5ರಲ್ಲಿ ತೋರಿಸಿರುವಂತೆ, ಅಲ್ಲೊ 
ಸ್ಚೆರಿಕ್‌ ನಿಷೇಧಕದ ಪ್ರಭಾವವೇನೆಂದರೆ ಅದು ಕಡಮೆ ಮೂಲಪದಾರ್ಥ ಸಾಂದ್ರತೆ 
ಗಳಲ್ಲಿ ಪ್ರತಿಕ್ರಿಯೆಯ ವೇಗವನ್ನು ಕಡಮೆ ಮಾಡುವುದು. ಮೂಲ ಪದಾರ್ಥದ 


ತ್‌ 


168 ಸೂಕ್ಷ ಜೀವಿಗಳ ಜೀವದ್ರವ್ಯ ತ ಕಾರ್ಯಸುಬಂಧ 


ಸಾಂದ್ರತೆಯನ್ನು ಹೆಚ್ಚಿಸುವುದರಿಂದ, ನಿಷೇಧವನ್ನು ಹಿಮ್ಮುಖ ಮಾಡಬಹುದು. 
ಮೂಲಪದಾರ್ಥ ಸಾಂದ್ರತೆಗೆ ಕ್ರಿಯಾಶಕ್ತಿಯನ್ನು ಸಂಬಂಧಿಸುವ ವಕ್ರರೇಖೆಯ 
ಸಿಗ್ಮಾರೀತಿಯ ಸ್ವರೂಪವ್ರ, ಕಿಣ್ವವು ಒಂದಕ್ಕಿಂತ ಹೆಚ್ಚಿಗೆ ವೇಗವರ್ಧಕ ನೆಲೆಗಳನ್ನು 
ಹೊಂದಿರುತ್ತದೆ ಎಂದು ತೋರಿಸುತ್ತದೆ ಮತ್ತು ಒಂದು ಮೂಲ ಪದಾರ್ಥ 
೧೦೦೫ ಆಸ್ಪೌರ್ಟಿಕ್‌ ೧೦೦೫1 
A ಹ ಟ್ರಾನ್ಸ್‌ಕಾರ್ಜಾಮೈಲೇಸ್‌ ಲ "ಐ ಭಾ 
Rep nay, A ರಿ21-ಓಃ ೆ 


Ss ee 


ಕಾರ್ಚಾಮೈಲ್‌ ಆಸಾರ್ಟಿಕ್‌ ಕಾರ್ಬಾಮೆಲ್‌ ಆಸಾರ್ಟಿಕ್‌ 
ಫಾಸ್ಟ್ರೇಟ್‌್‌ ಬ ಆಮ್ಲ ki ಲ ಉ \ 
3 | 
NH, 
pe 
ನ 
©-O-B-o-cH, ಲ್‌ ೆ 
11 H 


ಸೈಟಡಿನ್‌ ಟ್ರೈಫಾಸ್ಟೇಟ್‌ 


ಚಿತ್ರ 8.4: ಪಿರಿಮಿಡಿನ್‌ ಜೀವಸಂಶ್ಲೇಷಣೆಯಲ್ಲಿ. ಮೊದಲನೆ ಹಂತದ ಅಲ್ಲೊಸ್ಸೆರಿಕ್‌ ಹತೋಟಿ 
(ಕಾರ್ಬಾಮೈಲ್‌ ಆಸ್ಪಾರ್ಟಿಕ್‌ ಅಮ್ಲವನ್ನುಂಟುಮಾಡಲು, ಕಾರ್ಬಾಮೈಲ್‌ ಫಾಸ್ಟೇಟ್‌ ಮತ್ತು 
ಆಸ್ಚಾರ್ಟಿಕ್‌ ಅವ್ಲುಗಳ ಒಟ್ಟುಗೂಡಿಸುವಿಕೆ) 
ದೊಂದಿಗೆ ಒಂದು ನೆಲೆಯು ಸಂಕೀರ್ಣವಾಗುವಿಕೆಯಿಂದ ಹಚ್ಚಿನ ವೇಗವರ್ಧಕ ನೆಲೆ 
ಗಳಲ್ಲಿ. ಮೂಲ ಪದಾರ್ಥದೊಂದಿಗೆ ಕಿಣ್ವವು ಸಂಕೀರ್ಣವಾಗುವ ಸಾಮರ್ಥ್ಯವು 
ಹೆಚ್ಚುತ್ತದೆ ಎಂದೂ ತೋರಿಸುತ್ತದೆ; ಕಿಣ್ವದೊಂದಿಗೆ ಮೂಲ ಪದಾರ್ಥ ಅಣುಗಳ 
ಒಂದು ಸಹಕಾರಕ ಅಂತರ್‌ ಕ್ರಿಯೆಯಿರುತ್ತದೆ. ಕಿಣ್ವದೊಂದಿಗೆ ಸಹಕರಿಸಿ ಅಂತರ್‌ 
ಕ್ರಿಯೆ ನಡೆಸಬಲ್ಲಂತಹ ಪ್ರಭಾವಕಾರಿ ಅಣುಗಳಿಗೂ ಖಚಿತವಾಗಿ ಅದೇ ರೀತಿಯ 
ಸಂಬಂಧವಿರುತ್ತದೆ. 

ಅಲ್ಲೊ ಸ್ಟೆರಿಕ್‌ ಪ್ರಭಾವಕಾರಿಗಳ ಪ್ರಭಾವಕ್ಕೊಳಗಾಗುವ ಹಲವಾರು ಕಿಣ್ವ 
ಗಳಿಗಿರುವ ಕ್ಷೆಪ್ರಗ್ರಾಹಿತ್ಯವನ್ನು, ಅವುಗಳ ವೇಗವರ್ಧಕ ಕಾರ್ಯವನ್ನು ನಾಶಮಾಡ 
ದಂತಹ ಸರಳ ಸಂತ್ಯರಣಗಳಿಂದ (ಉದಾಹರಣೆಗೆ ಕಡಮೆ ಉಪ್ಪ ದ ಸಂಪರ್ಕದಲ್ಲಿಡು 


ಷಾ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ನಿಯಂತ್ರಣ 169 


ವುದು, ಸಾವಯವ ಮರ್‌ಕ್ಕೂರಿಯಲ್‌ಗಳೊಂದಿಗೆ ಸಂಸ್ಕರಿಸುವುದು) ಸುಲಭವಾಗಿ 
ನಾಶಗೊಳಿಸಬಹುದು. ಇಂತಹ ಸಂಸ್ಕರಣದ ನಂತರ ಮೂಲ ಪದಾರ್ಥದೊಂದಿಗೆ 
ಅಂತರ್‌ಕ್ರಿಯೆಯು ಮಾರ್ಪಾಡು ಹೊಂದುತ್ತದೆ ಮತ್ತು ಮೂಲಪದಾರ್ಥ ಸಾಂದ್ರ 
ತೆಗೆ ಕ್ರಿಯಾಶಕ್ತಿಯನ್ನು ಸಂಬಂಧಿಸುವ ವಕ್ಪರೇಖೆಯು, ಸಿಗ್ಮಾ ರೀತಿಯ ರೂಪ 
ದಿಂದ ಹೈಪರ್‌ಬೊಲಿಕ್‌ ಆಗಿ ಬದಲಾಗುತ್ತದೆ. ಕ್ಷಿಪ್ರಗ್ರಾಹಿತ್ಯವನ್ನು ಕಳೆದುಕೊಂಡ 


5 
ಕ No CTP 
3.0 
2.0 42x10 *M CTP 
& 10 


x 
ಇ 
0 
2.5 50 75 10.0 125 150 


ಆಸ್ಪಾರ್ಟೇಟ್‌ನ ಮೋಲಾರಿಟಿ % (05 


pe 
11 


ಚಿತ್ರ 8,5: ಆಸ್ಬಾರ್ಟಕ್‌ ಟ್ರಾನ್ಸ್‌ ಕಾರ್ಬಾವೈಲೇಸ್‌ನ ಮೂಲ ಪದಾರ್ಥಗಳಲ್ಲಿ ಒಂದಾದ 


J) ಬ 

ರೀತಿಯ ಸ್ವರೂಪವನ್ನು ಗಮನಿಸಿ, ಆಸಾರ್ಟಿಕ್‌ ಟ್ರಾನ್‌ ಕಾರ್ಬ್ಜಾಮ ಲೇಸ್‌ ಕ್ರಿಯೆಯ ಮೇಲೆ 
ವ FR [0 UH pH ಎಡ 

ಆಲ್ಲೊ ಸ್ಸೈರಿಕ್‌ ನಿಷೇಧಕವಾದ CTpP%ಯ ಪ್ರಭಾವವನ್ನು ಕೂಡ ತೋರಿಸಲಾಗಿದೆ 

J.C. Gerhart ಮತ್ತು A. B. Pardee ಇವರ “‘The enzymology of control 

by feed back inhibition’ — ಇದರಿಂದ ಪುನಃ ಚಿತ್ರಿಸಲಾಗಿದೆ. J. 8101. Chem. 


237, 891 (1962) 


ಗೂ 


ಕಿಣ್ವವು, ಮುಂದೆ ಮೂಲ ಪದಾರ್ಥ ಅಣುಗಳೊಂದಿಗೆ ಸುಸಂಘಟಿತವಾಗಿ ಪ್ರ 
ಕ್ರಿಯೆ ನಡೆಸುವುದಿಲ್ಲವೆಂಬುದನ್ನು ಈ ಬದಲಾವಣೆ ತೋರಿಸುತ್ತದೆ: ವೇಗವರ್ಧಕ 
ನೆಲೆಗಳು ಸ್ವತಂತ್ರವಾಗುವುದರಿಂದ್ದ ಮೂಲಪದಾರ್ಥಕ್ಕೆ ಒಂದು ನೆಲೆ ಜೋಡಿ 
ಯಾಗುವಿಕೆಯು, ಇರ ನೆಲೆಗಳು ಮೂಲ ಪದಾರ್ಥದ ಅಣುಗಳೊಡನೆ ಸೇರುವ 
ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರುವುದಿಲ್ಲ. 


ಕೊನೆಯದಾಗಿ, ಸಾಮಾನ್ಯವಾಗಿ ಹೆಚ್ಚು ಆಣುತೂಕ ಹೊಂದಿರುವ ಮತ್ತು 
ವಿವಿಧ ಉಪವಿಭಾಗಗಳಿಂದ ರಚಿತವಾದ ಪ್ರೋಟೀನ್‌ಗಳೇ, ಅಲ್ಲೊಸ್ಟೆರಿಕ್‌ ಕಿಣ್ವ 
ಗಳು ಎಂಬುದನ್ನು ಗಮನಿಸಬೇಕು. ಕೆಲವು ಸಂದರ್ಭಗಳಲ್ಲಿ ಈ ಉಪವಿಭಾಗಗಳು 
ತದ್ರೂಷವಾಗಿರುತ್ತವೆ. ಆದ್ದರಿಂದ ಪ್ರತಿಯೊಂದಕ್ಕೂ, ವೇಗವರ್ಧಕ ಹಾಗೂ 


ಶ್ರ (ಗಣನೀಯವಾಗಿ ಆಸ್ಟಾರ್ಟಿಕ್‌ 
ಇಷ್ಟ: Eh [ನಸ ಎರಡು ರೀತಿಯ ಉಪವಿಭಾಗ 


ಆಲ್ಲೊಸ್ಸೆರಿಕ್‌ ಕಿಣ್ಣಗಳ ರಚನೆಯ ಒಂದು ಸಾಮಾನ್ಯ ಮಾದರಿಯನ್ನು ಆವು 

ಗುಣಗಳು ಸೂಚಿಸುತ್ತವೆ. ಅಣುವು ಬಗ್ಗ ಬಲ್ಲದು ಮತ್ತು 
ಮೂಲ ಪದಾರ್ಥದೊಂದಿಗೆ ಆಥವಾ ಆಲ್ಲೊ ಸ್ಟೆರಿಕ್‌ ಪ್ರಭಾವ 
ಕಾರಿಯೊಂದಿಗೆ ಅದನ್ನು ಸಂಯೋಗಗೊಳಿಸುವುದರಿಂದ ಮಾರ್ಪಡಿಸಬಹುದು. 
ಆಕಾರದಲ್ಲಿನ ಇಂತಹ ಮಾರ್ಪಾಡುಗಳು, ವೇಗವರ್ಥಕ ನೆಲೆಯ ರಚನೆಯ ಮೇಲೆ 
ಆದರಿಂದ ಕಿಣ್ಣದ ವೇಗವರ್ಧಕ ಕ್ರಿಯಾಶಕ್ತಿಯ ಮೇಲೆ ಪ್ರಭಾವ 


ಮೂಲ ಪದಾರ್ಥದೊಂದಿಗೆ ಒಂದು ವೇಗವರ್ಥಕ ನೆಲೆಯ ಸಂಕೀರ್ಣವಾಗು 
ವಿಕೆಯು, ಹೆಚ್ಚಿ ನ ನೆಲೆಗಳಲ್ಲಿ ಕ್ರಿಯಾಶಕ್ತ ವಿನ್ಯಾಸವನ್ನು ಉಂಟುಮಾಡುತ್ತ ದೆ, 
ಈ ರೀತಿ ಕಿಣ್ವ ದ ಕ್ರಿಯಾಶಕ್ತಿ ಹೆಚ್ಚುತ್ತ ತ್ರದೆ. ಒಂದು ಅಲ್ಲೊ ಸ್ಟರಿಕ್‌ ನೆಲೆಯು ಒಂದು 
ಕ್ರಿಯಾವರ್ಧಕದೊಂದಿಗೆ ಸಂಕೀರ್ಣವಾಗುವುದರಿಂದಲೂ ಅದೇ ರೀತಿಯ ಪ್ರಭಾವ 
ವುಂಟಾಗುತ್ತದೆ. ಆದರೆ, ಒಂದು ನಿಷೇಧಕದೊಂದಿಗೆ ಒಂದು ಅಲ್ಲೊ.ಸ್ಟೆರಿಕ್‌ ನೆಲೆ 
ಸಂಕೀರ್ಣವಾಗುವಿಕೆಯು, ಕ್ರಿಯಾಶಕ್ತಿ ಕಡಮೆಯಾದ ಕಿಣ್ವದ ವಿನ್ಯಾಸವನ್ನು ಹೆಚ್ಚಿ 
ಸುತ್ತದೆ. 


ಅಂತ್ಯ ಉತ್ಪನ್ನದಿಂದ ನಿಷೇಧದಲ್ಲಿ ಅಲ್ಲೊಸ್ಟೆರಿಕ್‌ ಕಿಣ್ವಗಳ ಪಾತ್ರ 


ಈಗಾಗಲೆ ತಿಳಿಸಿದಂತೆ, ಆಲ್ಲೊ ಸ್ಟೆರಿಕ್‌' ಕಿಣ್ವಗಳು. ಜೀವದ್ರವ್ಯಪರಿಣಾಮ 
ಅಥವಾ ಚಯಾಪಚಯ ಮಾರ್ಗಗಳಲ್ಲಿ ಮುಖ್ಯ ಕವಲು ಸ್ಟಾ ನಗಳಲ್ಲಿರಲು ಪ್ರಯತ್ನಿ 
ಸುತ್ತವೆ ಹಾಗೂ ಅವುಗಳ ಕ್ರಿಯಾಶಕ್ತಿ ನತ ಆ ಸ್ಥಾನಗಳಲ್ಲಿ ಒಂದು ಸ 
ಕವಲಿನ ಮೂಲಕ ಪದಾರ್ಥದ ಪ್ರವಾಹ ವೇಗವನ್ನು * ಹತೋಟೆಯಲ್ಲಿಡಬಲ್ಲವು. 
ಜೀವಸಂಶ್ಲೇಷಕ ಮಾರ್ಗಗಳಲ್ಲಿ ನಿರ್ದಿಷ್ಟ ಜೀವಸಂತ್ಲೆ ೇಷಕ ಕ್ರಮದ ಮೊದಲನೆ 
ಘಟ್ಟವನ್ನು ನಡೆಸುವ ಕಿಣ್ವಗಳು, ವಿಶಿಷ್ಟವಾಗಿ ಆಲ್ಲೊಸ್ಟೆ ರಿಕ್‌ ಆಗಿರುತ್ತವೆ. ಅವು 
ಗಳ ಕ್ರಿ ಯಾಶಕ್ತಿ ಯು, ಲಂತ್ಯ “ಉತ್ಪನ್ನ ನಿಷೇಧಕ್ಕೆ (ಕಲವು ವೇಳೆ ಫೀಡ್‌ಬ್ಯಾಕ್‌ 
ನಿಷೇಧವೆಂದು ಕರೆಯಲಾಗುವ) ಆ "ಕವಲಿನ ಕೊನೆಯ ಉತ್ಪನ್ನದಿಂದ ಒಳಗಾಗು 
ತ್ತದೆ. ಆಸ್ಪಾರ್ಟೇಟ್‌ ಟ್ರಾನ್ಸ್‌ ಕಾರ್ಬಾಮೈಲೇಸ್‌ ಅನ್ನು ಈ ನಿರ್ದಿಷ್ಟ ಸಂದರ್ಭ 
ದಲ್ಲಿ. ಒಂದು ಮಾದರಿ ಉದಾಹರಣೆಯಾಗಿ ಕೊಡಲಾಗಿದೆ. ಕವಲೊಡೆದ ಜೀವ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ನಿಯಂತ್ರಣ 17! 

ಸಂಶ್ಲೇಷಕ ಮಾರ್ಗದಲ್ಲಿ ಹಲವು ನಿರ್ದಿಷ್ಟ ನೆಲಗಳಲ್ಲಿ ಬೇರೆ ಬೇರೆ ಅಂತ್ಯ ಉತ್ಪನ್ನ 
[5] 

ದಿಂದ ನಿಷೇಧಗಳ ಶ್ರೇಣಿಯನ್ನು ಹೊಂದಿರುವ, ಇದೇ ತತ್ವದ ಇನ್ನು ಹೆಚ್ಚನ 


ಸಂಕೀರ್ಣ ಉದಾಹರಣೆಯನ್ನು ಚಿತ್ರ 8.6 ರಲ್ಲಿ ಚಿತ್ರಿಸಲು! ದೆ... ಆಸ 


( 
ಕುಟುಂಬದ ಆಮೈನೊ ಆಮ್ಲಗಳ ಸಂಶ್ಲೇಷಣೆಗೆ ಕಾರಣವಾಗುವ ಕಿಣ್ವಗಳ ್ರಯಾ 


ಲ ವ ಆ 
ಶಕ್ತಿಯು ಯಾವರೀತಿಯಿಂದ ಎ.ಕೊಲಿಖಲ್ಲಿ ನಿಯುತ್ರಿತವಾಗುತ್ತದ. ಎಂಬುದನ್ನು 
ಇದು ತೋರಿಸುತ್ತದೆ. ಒಂದು ಕಪಲಿನ ಅುತ್ಯ ಉತ್ಪನ್ನದಿಂದ ನಿಯಂತ್ರಣಕ್ಕೊಳ 
ಗಾಗುವ ಕಿಣ್ವದ ನಿಷೇಧವು. ಇತರ ಕವಲುಗಳಿಗೆ ಇಂಗಾಲ ಹರಿಯುವುದಕ್ತೆ ಅಡ್ಡಿ 
ಮಾಡದಂತೆ, ಆ ಕಿಣ್ಣಗಳು ಮಾರ್ಗದಲ್ಲಿ ಸ್ಲಾನಪಡೆಯುತ್ತವೆ. 

ವ e ಛಿ 
Ss SiS FE ಅಗಸರು 
4 | ಹೊಮಾ | ಹೊಮೊಸೆರೈನ್ಸ್‌ i 
ಎ-ಅಸ್ಪಾರ್ಟಿಕ್‌ ಹಿ ಆಸ್ಪಾರ್ಟ್ರೈಲ್‌ ಸ್ಟಸ್ತಾ ೩ ಸನ್ಛೆಫ್‌ ೬ ೪'ಫಾಸ್ಟ್ರೇಟ್‌- -ಥ್ರಿಯೊನಿನ್‌ 
ಆಮ್ಲ, ಫಾಸ್ಫೇಟ್‌ ಸಿಮಿಲಲ್ದಿಹೃಡ್ಡ್ಸ್ಸ್‌ ಕಿ A 
! ಹೇ 4 ಹ ಸಿಸ್ಚಫಯೊನ್ಛನ್‌ | (೧ ಆಕೇಟೊಬ್ಯುಟಿರಿಕ್‌ ಆಮ್ಲ 
| if ಸ್ಟ + ಗೆ | ನ 
ಗೆ ಗೆ ಡೈಷೈಡ್ಪೊ- ॥ | | + 
\ ' | ಡೈಪಿಕೊಲಿನಿಕ್‌ | ` 
| ೪ ಅಷ್ಲು ಓ-ಮಿಥಿಯೊನ್ನೆನ್‌-” ES ]-ಐಸೊಲ್ಕೂಸಿನ್‌ 
ಕ \ 
ವಾ 
Keusse ಇನ್ರಾತ: L 


ಚಿತ್ರ 8.6 ಎ. ಕೊಲಿ ಯಲ್ಲಿ ಆಸ್ಟಾರ್ಬೇಟ್‌ ಕುಟಂಬದ ಸರಳರೂಪದ ಚಿತ್ರ, ಪ್ರತಿ ದಪ್ಪ 
ಬಾಣವು, ಒಂದು ಕಿಣ್ವದಿಂದ ವೇಗವರ್ಧನೆಹೊಂದಿದ ಒಂದು ಪ್ರತಿಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. 
ಮಾರ್ಗದ ಜೀವಸಂಶ್ಲೇಷಕ ಉತ್ಪನ್ನ ಗಳೆಲ್ಲವೂ (ಕೆಳಗೆ ಗೆರೆ ಹಾಕಿರುವುವು) ಒಂದು ಅಥವಾ ಹೆಚ್ಚಿ ಸ 
ಪ್ರತಿಕ್ರಿಯೆಗಳು ಅಲ್ಲೊ.ಸ್ಟೆರಿಕ್‌ ನಿಷೇಧಕಗಳಾಗಿರುತ್ತವೆ, ಕೆಳಗೆ ಗೆರೆ ಹಾಕಿರುವ ಪ್ರತಿ ಸಂಯುಕ್ತ 
ದಿಂದ ಹೊರಟ ಚುಕ್ಕೆ ಬಾಣಗಳು ಅಲ್ಲೊ.ಸ್ಟೆರಿಕ್‌ ನಿಷೇಧಕ್ಕೊಳಗಾದ ನಿರ್ದಿಷ್ಟ ಪ್ರತಿಕ್ರಿಯೆಗಳನ್ನು 
ಸೂಚಿಸುತ್ತವೆ, ಈ ಚಿತ್ರವನ್ನ ಸೂಕ್ಷ್ಮವಾಗಿ ಅಭ್ಯಸಿಸಿದರೆ, ಪ್ರತಿ ಅಲ್ಲೊಸ್ಟೆರಿಕ್‌ ನಿಷೇಧಕದ 
ಗುರಿ ಮಾರ್ಗದ ಇತರೆ ಅಂತ್ಯ ಉತ್ಪನ್ನಗಳ ಜೀವಸಂಶ್ಲೇಷಣೆಗೆ ಅವಶ್ಯಕವಲ್ಲದ ಕಿಣ್ಣಗಳಾಗಿರು 
ತ್ತವೆ ಎಂದು ತಿಳಿಯುತ್ತದೆ. ಒಂದಕ್ಕಿಂತ ಹೆಚ್ಚಿ ನ ಕಿಣ್ಣಗಳಿಂದ ಕೆಲವು ಪ್ರತಿಕ್ರಿಯೆಗಳ ನಿಯಂತ್ರ 
ಣದ ಪ್ರಾಮುಖ್ಯತೆಯೂ (ಆಸ್ಟಾರ್ಟಿಕ್‌ ಆಮ್ಲ....ಆಸ್ಬಾರ್ಟ್ಮೈಲ್‌ ಫಾಸ್ಪೇಟ್‌; ಆಸ್ಟಾರ್ಟಿಕ 
ಸೆಮಿ ಅಲ್ಲಿ ಹೈಡ್‌ ಹೊಮೊಸೆರೈನ್‌) ಕಂಡುಬರುತ್ತದೆ. 


ಎ. ಕೊಲಿಯಲ್ಲಿ ಆಸ್ಬಾರ್ಬೇಟ್‌ ಕುಟುಂಬದ ಆಮೈನೋ ಆಮ್ಲಗಳ ಜೀವ 
ಸಂಶ್ಲೇಷಣಾ ನಿಯಂತ್ರಣವು ಮಾರ್ಗಕ್ಕೆ ಪೂರ್ಣ ಪ್ರವಾಹವನ್ನು ಸಮರ್ಥಿಸಿ 
ಪ್ರಾರಂಭದ ಘಟ್ಟಕ್ಕೆ ಮಧ್ಯವರ್ತಿಯಾಗುವ, ಆಸ್ಪಾರ್ಟೋಕೈನೇಸ್‌ ಕಾರ್ಯದ 
ಮೂರು ಬೇರೆ ಬೇರೆ ಕಿಣ್ವಗಳಿಂದ, ಇನ್ನೂ ಹೆಚ್ಚು ಸೂಕ್ಷ್ಮವಾಗುತ್ತದೆ (ಕೋಷ್ಟಕ 
8.2). ಈ ಕಿಣ್ವಗಳಲ್ಲಿ ಒಂದು ಲೈಸಿನ್‌ನಿಂದ ಹಾಗೂ ಮತ್ತೊಂದು ಥ್ರಿಯೋನಿನ್‌ 
ನಿಂದ ಅಲ್ಲೊ ಸ್ಟೆರಿ್‌ ರೀತಿಯಲ್ಲಿ ನಿಷೇಧಿಸಲ್ಪಡುತ್ತವೆ. ಆದ್ದರಿಂದ ಲೈಸಿನ್‌ ಅಥವಾ 


172 ಸೂಕ್ಷ ಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂ; 


ಥ್ರಿಯೋನಿನ್‌ನ ಒಂದು ಗುಂಪು ಕೋಶದೊಳಗೆ ಸಂಗ್ರಹವಾದರೆ, ಒಟ್ಟು 
ಆಸ್ಪಾರ್ಟೊಕೈನೇಸ್‌ನ ಕ್ರಿಯಾಶಕ್ತಿಯ, ಕೇವಲ ಸ್ವಲ್ಪ ಭಾಗ ಮಾತ್ರ ಕಳೆದು 
ಹೋಗುತ್ತದೆ. ಏಕೆಂದರೆ, ಸಂಗ್ರಹಗೊಂಡ ಅಮೈನೋ ಆಮ್ಲದಿಂದ ನಿಷೇಧಕ್ಕೆ 
ಒಳಗಾಗದ ಇತರ ಆಸ್ಬಾರ್ಟೊೋಕ್ಕೆನೇಸ್‌ಗಳ ಕ್ರಿಯಾಶಕ್ತಿಯು ಯಾವ ಪ್ರಭಾವಕ್ಕೂ 
ಒಳಗಾಗದೆ ಇರುತ್ತದೆ. ಆದರೆ: ಈ ಎರಡೂ ಆಮೈನೋ ಆಮ್ಲಗಳು ಸಂಗ್ರಹ 
ಗೊಂಜರೆ, ಆಸ್ಬಾರ್ಟೋಕೈನೇಸ್‌ನ ಕ್ರಿಯಾಶಕ್ತಿಯ ಬಹು ಭಾಗ ನಾಶವಾಗುತ್ತದೆ. 


೫ 
[ee 


ಅಂತ್ಯ ಉತ್ಪನ್ನ ನಿಷೇಧದಿಂದ ಒಂದು ಜೀವಸಂಶ್ಲೇಷಕ ಮಾರ್ಗದ 
ಹತೋಟಿಯ ಅವಶ್ಯಕವಾ ಇಗಿ, ಆಂತ್ಯ ಉತ್ಪನ್ನದ ದಮನ ದ ಮೂಲಕ ಒಂದು 
ಸಮಾನಾಂತರ ಹತೋಟಿಯನ್ನು ಪ್ರತಿಬಂಧಿಸಲೇಬೇಕೆಂಬ ನಿಯಮವೇನೂ ಇಲ್ಲ. 
ಸಿನ್‌ನ ಪ್ರಭಾವಕ್ಕೊಳಗಾಗುವ ಎ. ಕೊಲಿಯ ಆಸ್ಬಾ ರ್ಟೊಕ್ಕೆ ನೇಸ್‌ ಕೂಡ 
ಸಿನ್‌ನಿಂದ ದಮನಕ್ಕೊಳಗಾಗುತ್ತದೆ. ಥ್ರಿಯೋನಿನ್‌ನ ` ಪ್ರಭಾವಕ್ಕೊ ಳಗಾಗುವ 


ಆಸ್ಟಾಟಿ ರೋಕೈನೇಸ್‌ ಥ್ರಿಯೋನಿನ್‌ನಿಂದ ದಮನಕ್ಕೊಳಗಾಗುತ್ತದೆ. 


ಲ್ವಸಿ 


ಸ್ತ 


G 


ಎರಡೂ ಕಿಣ್ವಗಳು ಹೀಗೆ 
ತಿಯ Kl ಆದೇ ಸ 
ೋಷ್ಟಕ 82). 
೬ 


೨ 


ನಿಯಂತ್ರಣಕ್ಕೊಳಗಾಗುತ್ತವೆ. ಎರಡೂ 
ಅಣುವಿನಿಂದ ಪ್ರಭಾವಿತವಾಗುತ್ತವೆ. 


ತೆ 


ಹಾ 
ಊ 7 


ಅಂತ್ಯ -ಉತ್ಪನ್ನ ನಿಷೇಧವ: ನ್ನ್ನ ಉತ್ಪರಿ ರಿವರ್ತನೆಯಿಂದ ನಾಶಗೊಳಿಸಬಹುದು. 
_ ಇಂಥ ಉತ್ತ ರಿವರ್ತನೆಯು ಕಿಣ್ವದ ಸಂಪ್ಲೆ ಕಷ ಷಣೆಯನ್ನು ಆಡ್ಡಿ ಪಡಿಸುವುದಿಲ್ಲ. 


ಕೋಷ್ಟಕ 8,2 : ಬ್ಯಾಕ್ಟೀರಿಯನ* ಎ. ಕೊಲಿಯಲ್ಲಿ ಮೂರು ಬೇರೆ 
ಸೇರೆ ಆಸ್ಪಾರ್ಟೋಕೈನೇಸ್‌ಗಳಿಂದ ಉಂಬಾಗುವೆ ಆಸ್ಪಾರ್ಟೇಟ್‌ ಮಾರ್ಗದ 
ಮೊಷಲಸೆ ಹಂತದ ನಿಯಂತ್ರಣ 


ಕಿಣ್ವ ಯಾವುದರಿಂದ ದಮನ ಯಾವುದರಿಂದ ಅಲ್ಲೊ 
ಉಂಟಾಗುತ್ತದೆ ಸ್ಪೈರಿಕ್‌ ರೀತಿಯಲ್ಲಿ 
ನಿಷೇಧಿಸಲ್ಪಡುವುದು 
ಆಸ್ಪಾರ್ಟೋಕೈನೇಸ್‌ | ಧಥ್ಲ್ರಿೀಯೋನಿನ್‌ ಮತ್ತು ಥ್ರಿಯೋನಿನ್‌ 
ಐಸೊಲ್ಯೂಸಿನ್‌ 
ಆಸ್ಟಾರ್ಟೋಕೈನೇಸ್‌ 1 ಮೆಥಿಯೊನಿನ್‌ ಅಲ್ಲೊ ಸ್ಟೆರಿಕ್‌ ಹತೋಟಿ 
ಇಲ 


ಆಸ್ಪಾರ್ಟೋಕೈನೇಸ್‌ ॥1 ಲೈಸಿನ್‌ ಲೈಸಿನ್‌ 





ಸೂಕ್ಷ್ಮಜೀವಿಗಳ ಜೀವದ್ರವ್ಯ ನಿಯಂತ್ರಣ 173 


(ನಿರ್ದಮನದಲ್ಲಿ ಉಂಟಾಗುವ ಉತ್ಪರಿವರ್ತನೆಗಳಂತೆ). ಆದರೆ ಇದು ಕಿಣ್ವ ಅಣುವಿನ 
ರಚನೆಯನ್ನೇ ವಿರೂಪಗೊಳಿಸುತ್ತದೆ. ಮುಂದಕ್ಕೆ ಅಲ್ಲೊಸ್ಸೆರಿಕ್‌ ಗುಣಗಳನ್ನು 
A ರಲ ಷ್ಠ 
ತೋರಿಸದಂತೆ. ಕಿಣ್ವವು ಮಾರ್ಪಾಟು ಹೊಂದುತ್ತದೆ. ಅಂತ್ಯ ಉತ್ಪನ್ನದಿಂದ 
ನಿಷೇಧವು ಇಲ್ಲದಂತಹ ಉತ್ಪರಿವರ್ತಿತಗಳು, ಜೀವಸಂಶ್ಲೇಷಕ ಅಂತ್ಯ ಉತ್ಪನ್ನ 
ವನ್ನು ಹೆಚ್ಚಾಗಿ ಉತ್ಪಾದಿಸಿ ವಿಸರ್ಜಿಸುತ್ತವೆ. 
ಅಸಚಯ ಪ್ರತಿಕ್ರಿಯೆ ಕ್ರಮಗಳ ಅಲ್ಲೊ ಸ್ಟೆರಿಕ್‌ ರೀತಿಯ ನಿಯಂತ್ರಣ 
ಅಲ್ಲೊಸ್ಸೆರಿಕ್‌ ನಿಯಂತ್ರಣವು ಜೀವಸಂಶ್ಲೇಷಕ ಮಾರ್ಗಗಳನ್ನು ನಿಯಂತ್ರಿ 
ಸುವುದರಲ್ಲಿ ಮಹತ್ವಪೂರ್ಣ ಸ್ವಾನ ಪಡೆದಿದೆ. 


ಗ್ಲುಕೋಸ್‌ 
ಫ್ರಕ್ಟೊ ಸ್‌-6-ಫಾಸ್ಟೇಟ್‌ 


ADP 
ಫ್ರಳ್ಟೋಸ್‌-3, 6-ಡೈ ಫಾಸ್ಫೇಟ್‌ 





ತಿ-ಫಾಸ್ಟೊಗ್ಗಿ ಸೆರಿಕ್‌ ಆಮ್ಲ 


| 
ಘಾಸ್ಟೊಣಸಾಲ್‌ ಪೈರುವಿಕ್ಟ್ಯ 
Ky 
ಪ್ಲೆ ಕ್‌ ಆಮ್ಲ 


ಆಕ್ಸಾಲಸಿಟಿಕ್‌೪ 
ಆಮ್ಲ 


ಮು. 


ಸಿಟ್ರಿಕ್‌ ಆಮ್ಲ ಚಕ್ರ 
ಆಸ್ಪಾರ್ಟರ” 
ಅಮ್ಮ 


ಚಿತ್ರ 8.7 ; ಕಾಯ್ದಿಡುವ ಪದಾರ್ಥವಾದ ಗ್ಲೈಕೊಜೆನ್‌ನ ಸಂಶ್ಲೇಷಣೆಯಲ್ಲಿ ಮತ್ತು ಎ್ಹ 
ಕೊಲಿಯಿಂದ ಗ್ಲು ಕೋಸ್‌ನ ವಿಭಜನೆಯಲ್ಲಿ ಅಲ್ಲೊಸ್ಗೆ ಕಿರಿಕ್‌ ಕ್ರಿಯಾಶಕ್ರಗೊಳಿಸುವಿಕೆ ಮತು 
ನಿಷೇಧಗಳ ಕೆಲವು ನೆಲೆಗಳು, ಅಲ್ಲೊಸ್ಟೆರಿಕ್‌ ಪ್ರಭಾವಗಳನ್ನುಂಟುಮಾಡುವ ಚಯಾಪಚಯ ಉತ್ಪ 
ಗಳನ್ನು ದಪ್ಪಕ್ಷಐಗಳಿಂದ ಗುರುತಿಸಲಾಗಿದೆ ಅವು ಪ್ರಭಾವ ಬೀರುವ ಪ್ರತಿಕ್ರಿಯೆಗಳನ್ನು ಹೀಗೆ 
ಸೂಕಿಸಲಾಗಿದೆ; ಈ, ಒಂದು ಅಲ್ಲೊಸ್ಟೆರಿಕ್‌ ಕ್ರಿಯಾಶಕ್ತಿಗೊಳಿಸುವಿಕೆ: ಕಾ ಒಂಬು ಅಲ್ಲೊ 
ಸ್ಟೆರಿಕ್‌ ನಿಷೇಧ, ಉದಾಹರಣೆಗೆ, ಫ್ರಕ್ಟೋಸ್‌-1. 6-ಡೈಫಾಸ್ಟೇಟ್‌ ಮತ್ತು ಫಾಸ್ಪೋಇನಾಲ್‌ 
ಪೈರುವಿಕ್‌ ಆ ಮ್ಲಗಳ ಶೇಖರಣೆಯು ಗ್ಲ್ಲೈಕೊಜೆನ್‌ ಸಂಶ್ಲೇಷಣೆಯ ಕಿಣ್ವಗಳಲ್ಲಿ ಬಂದ ಅಲ್ಲೊ 
ಶ್ಟೆರಿಕ್‌ ಕ್ರಿಯಾಶಕ್ತಗೊಳಿಸುವಿಕೆಯಿಂದ ಗ್ಲೈಕೊಜೆನ್‌ ಆಗಿ, ಗ್ಲುಕೋಸ್‌ ಪರಿವರ್ತನೆಯ ವೇಗ 
ಏನ್ನು ವರ್ಧಿಸುತ್ತದೆ, 


174 ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ ಕಾರ್ಯಸಪೆಂಬಂಧ 


ಕೋಶದ ಜೀವದ್ರವ್ಯಪರಿಣಾಮ ಆಫವಾ ಚಮಾಪ._ಕಮ ರ:ಕನೆಯ ಈ ವಿಭಾ 

ಕ್ಕಿ ಯಾವವಿಧದಿಂದಲೂ. ಅದು ಸೀಮಿತವಾಗಿಲ್ಲ. ಈ ರೀತಿಯ ಹತೋಟಿಯ. 

ಪ್ರಚೋದನೆಯಿಂದ ನಿಯಂತ್ರಣಕ್ಕೊಳಗಾಗದ ವಿಶೇಷ ಅಪಚಯ ಬಿ 

ಕಾರ್ಯ ನಿರ್ವಹಿಸುತ್ತದೆ. ಅಲ್ಲೊಸ್ಸೆರಿಕ್‌ ಕ್ರಿ ಯಾಶಕ್ತಿಗೊಳಿಸುವ ಮತ್ತು ನಿಷೇಧಿ 
ಣಟ pe ಲ pe 

ಸುವ ನೆಲೆಗಳು ಮತ್ತು ಆ ಕ್ರಿಯೆಗಳ ಪ್ರಕೃತಿ, ಎ. ಕೊಲಿಯಲ್ಲಿ ಗ್ಲುಕೋಸ್‌ ಮತ್ತು 

ಗ್ಲೈಕೊಜೆನ್‌ ಜೀವದ್ರವ್ಯಪರಿಣಾಮಕ್ರಿಯೆ ಆಥವಾ ಚಯಾಪಚಯ್ರತ್ರಿ ಮಯಿ ಅವ 


॥ 
ಮಾಡುತ್ತವೆ. ಇವುಗಳನ್ನು ಚಿತ್ರ 8.7 ರಲ್ಲಿ ತೋರಿಸಲಾಗಿದೆ. 


ನ 
ಬ್ಯಾಕ್ಟೀರಿಯಾಗಳ ನಿಯಂತ್ರಣ ವಿಧಾನಗಳೆ ವೈವಿಧ್ಯತೆ 


ಬ್ಯಾಕ್ಟೀರಿಯಾಗಳ ಬೇರೆ ಬೇರೆ ಗುಂಪುಗಳಲ್ಲಿ ಹಲವಾರು ಜೀವದ್ರವ್ಯ ಪರಿ- 

ಾಇಮ ಅಥವಾ ಚಯಾಪಚಯ ಮಾರ್ಗಗಳು ವ್ಯಾಪಕವಾಗಿ ಕಂಡುಬರುತ್ತವೆ. 

ಒಂದು ಮಾರ್ಗವು, ಎರಡು ಬ್ಯಾಕ್ಟೀರಿಯಾಗಳ ಗುಂಪುಗಳಲ್ಲಿ ಜೀವದ್ರವ್ಯಪರಿಣುಮು 

ಕ್ರಿಯಾತ್ಮಕವಾಗಿ ಆಥವಾ ಚಯಾಪಚಯತಕ್ರಿಯಾತ್ಮಕವಾಗಿ ತದ್ರೂಪವಾಗಿರಬಹುದು. 

ಆದರೆ, ಪ್ರತಿ ಗುಂಪಿನಲ್ಲೂ ನಿರ್ದಿಷ್ಟವಾಗಿ, ಬೇರೆ ಬೇರೆ ರೀತಿಯ ನಿಯಂತ್ರಣ 
ಕ್ಕೊಳಗಾಗುತ್ತದೆ. 


ಕರುಳಿನ ಬ್ಯಾಕ್ಟೀರಿಯಾಗಳ ಗುಂಪಿಗೆ ಸೇರುವ ಎಲ್ಲ ಬ್ಯಾಕ್ಟೀರಿಯಾಗಳಲ್ಲೂ 
ಆಸ್ಟಾರ್ಬೇಟ್‌ ಕುಟುಂಬದ ಆಮೈನೋ ಆಷಮ್ಲಗಳಿಗೆ ಹರಿಯುವ ಇಂಗಾಲದ 
ಪ್ರಾಥಮಿಕ ಪ್ರವಾಹವು, ಎ. ಕೊಲಿಯ ನಿರ್ದಿಷ್ಟ ಸಂದರ್ಭದಲ್ಲಿ ಚರ್ಚಿಸಿರುವಂತೆ 
ಸ್ವತಂತ್ರ ಆಂತ್ಯ ಉತ್ಪನ್ನ ದಿಂದ ಹತೋಟಿಗೆ ಒಳಗಾಗುವ ವಿವಿಧ ಆಸ್ಬಾರ್ಟೊೋ 
ಕೈನೇಸ್‌ಗಳ ವಿಧಾನದಿಂದ ನಿಯಂತ್ರಿತವಾಗುತ್ತದೆ. ಆದರೂ, ಒಟ್ಟಿಗೆ ಬ್ಯಾಕ್ಟೀ 
ರಿಯಾಗಳ ಪೈಕಿ ಈ ರೀತಿಯ ಹತೋಟಿಯು ಅಪರೂಪವಾಗಿದೆ. ಈವರೆಗೂ, 
ಪರೀಕ್ಷಿಸಲಾದ, ಇತರ ಗುಂಪುಗಳಿಗೆ ಸೇರುವ ಹಲವು ಬ್ಯಾಕ್ಟೀರಿಯಾಗಳು, ಹೆಚ್ಚು 
ಸಂಕೀರ್ಣ ರೀತಿಯ ಅಂತ್ಯ ಉತ್ಪನ್ನದಿಂದ ನಿಷೇಧಕ್ಕೊಳಗಾಗುವ, ಒಂದೇ ಒಂದು 
ಆಸ್ಟಾರ್ಟೊಕ್ಕೆನೇಸ್‌ ಅನ್ನು ಸಂಶ್ಲೇಷಿಸುತ್ತವೆ. ಈ ಕಿಣ್ವದ ಕ್ರಿಯಾಶಕ್ತಿಯು, 
ಲೈಸಿನ್‌ ಒಂದರಿಂದಲೇ ಆಗಲಿ, ಅಥವಾ ಧಥ್ರಿಯೊನಿನ್‌ ಒಂದರಿಂದಲೇ ಆಗಲಿ 
ಏನೂ ವ್ಯತ್ಯಾಸವಾಗುವುದಿಲ್ಲ. ಆದರೆ ಈ ಎರಡೂ ಅಮೈನೊ ಆಮ್ಲಗಳಿದ್ದಾಗ, 
ಕ್ರಿಯಾಶಕ್ತಿಯು ತೀಕ್ಷ್ಣವಾಗಿ ನಿಷೇಧಿತವಾಗುತ್ತದೆ. ಹಾಗೆಯೇ, ಎರಡು, ಪ್ರಭಾವ 
ಕಾರಿಗಳು ಒಟ್ಟಾಗಿ, ಕೆಣ್ವಿ ಪ್ರೋಟಿನ್‌ನ ಆಕಾರದಲ್ಲಿ ಬದಲಾವಣೆಯನ್ನುಂಟು 
ಮಾಡಬಲ್ಲವು; ಆದರೆ ಒಂಟಿಯಾಗಿ ಇವು ಹಾಗೆ ಮಾಡಲಾರವು. ಈ ಘಟನೆಯನ್ನು 
ಐಕ್ಯ ಅಂತ್ಯ ಉತ್ಪನ್ನ ದಿಂದ ನಿಷೇಧವೆನ್ನುತ್ತಾರೆ (ಚಿತ್ರ8.8). ಐಕ್ಯ ಅಂತ್ಯಉತ್ಪನ್ನದಿಂದ 


ನಿಯಂತ್ರಣ 175 


ಕ... 


ನಿಷೇಧ ಮತ್ತು ಸ್ವತಂತ್ರ ಅಂತ್ಯ ಉತ್ಪನ್ನದಿಂದ ನಿಷೇಧಗಳು, ಒಂದೇ ರೀತಿಯ 
ಕಾರ್ಯಗಳನ್ನು ನಿರ್ವಹಿಸುವ ಕ್ವ ಗಳನ್ನು ವಿರೂಪಗೊಳಿಸುವುದರಿಂದ, ಶರೀರ 
ಶಾಸ್ತ್ರೀಯ ಮಟ್ಟದಲ್ಲಿ ಒಂದೇ ರೀತಿಯ ಪ ಪ ನಾವ ಹೊಂದಿವೆ: ಎರಡೂ ವಿಧಾನ 
ಗಳಲ್ಲೂ, ಮಾರ್ಗದ ಒಂದು ಕವಲಿನ ಆಂತ್ಯ ಶ್ಚನ್ನದಿಂದ, ಇತರ ಕವಲುಗಳಿಗೆ 
ಇಂಗಾಲ ಪ್ರವಾಹವು ಮುಚ್ಚ ಲ ರ) ಡುವುದನ್ನು bis ಸ್ಲಿಲಾಗುವುದು. 

ಲೈಸಿನ್‌ 

+ 


ಸ್ಮೂಹೋಮೋನಾಸ್‌ ; ಎ ಆಸ್ಬಾರ್ಟಿಕ ಆಮ್ಲ — ಆಸ್ಸಾ ರ್ಟಿಲ್‌ ಫಾಸ್ಟೆ ಟ್‌ ಎ 
ಆಸ್ಟಾ 'ಟೋಕೆ ನೇಸ್‌ 


} 
ಆಸಾ ಿರ್ಟೋಕ್ಸೈನೇಸ್‌ I 
ಎಸ್ಸೆರಿಚೆಯ -.-- ಆಸ್ಪಾರ್ಟಿಕ್‌ ಆಮ್ಲ ಕಾಕರ ಆಸ್ಟಾರ್ಟೈಲ್‌ ಫಾಸ್ಟೇಟ್‌ 


ಆಸ್ಟಾರ್ಟೋಕ್ಸೆ ೈನೇಸ್‌ 11] 
+ 
ಲೈಸಿನ್‌ 


ಚಿತ್ರ88: ಆಸ್ಪಾರ್ಟೇಟ್‌ ಕುಟುಂಬದ ಅವೈನೊ ಆಮ್ಲಗಳ ಜೀವಸಂಶ್ಲೇಷಣೆಯ:ಲ್ಲಿ 
ಮೊದಲ ಹಂತದ ಆಲ್ಲೊಸ್ಟೆರಿಕ್‌ ನಿಯಂತ್ರಣದ ಎರಡು ಬೇರೆ ಬೇರೆ ವಿಧಗಳು. ಸ್ಯೂಡೊಮೊ 
ನಾಸ್‌ನಲ್ಲ, ಲೈಸಿನ್‌ ಅಥವಾ ಥ್ರಿಯೊನಿನ್‌ನಿಂದ ಖಕ್ಯವಾದ ಫೀಡ್‌ಬ್ಯಾಕ್‌ ನಿಷೇಧಕ್ಕೊಳಗಾಗುವ 
ಒಂದು ವಿಧದ ಆಸ್ಬಾರ್ಟೋಕೈನೇಸ್‌ನಿಂದ ಈ ಪ್ರತಿಕ್ರಿಯೆಯುಂಟಾಗುತ್ತದೆ, ಎಸೈರಿಚಿಯದಲ್ಲಿ 
ಅದರ ಮೂರು ಆಸ್ಟ್ಬಾರ್ಟೋಕೈನೇಸ್‌ಗಳಲ್ಲಿ ಎರಡು ಕ್ರಮವಾಗಿ ಲೈಸಿನ್‌ ಮತ ೨, ಥ್ರಿಯೊನಿನ್‌ 
ಗಳಿಂದ ಬೇರೆ ಬೇರೆ ಫೀಡ್‌ ಬ್ಯಾಕ್‌ ನಿಷೇಧಕ್ಕೊಳಗಾಗುತ್ತವೆ. 


ಆರೊಮ್ಯಾಟಿಕ್‌ ಮೂಲಪದಾರ್ಥಗಳ ಉತ್ಕರ್ಷಣೆಗೆ 68-ಕೀಟೊಅಡಿಪೇಟ್‌ 
ಮಾರ್ಗವನ್ನು ಅಧ್ಯಾಯ 6ರಲ್ಲಿ ಚರ್ಚಿಸಲಾಗಿತ್ತು. ಇದು ವಾಯುಜೀವಿ ಬ್ಯಾಕ್ಟೀ 
ರಿಯಾಗಳೆ ಹಲವು ಗುಂಪುಗಳಲ್ಲಿ ಕಂಡುಬರುತ್ತದೆ. ಯಾವಾಗಲೂ ಪ್ರಚೋದನೆ 
ಯಿಂದ ಇದು ನಿಯಂತ್ರಣಕ್ಕೊಳಗಾಗುತ್ತದೆ. ಎಲ್ಲ ಬ್ಯಾಕ್ಟೀರಿಯಾಗಳಲ್ಲಿ ಈ 
ಮಾರ್ಗವು ಜೀವದ್ರವ್ಯ ಪರಿಣಾಮಾತ್ಮಕವಾಗಿ ಅಥವಾ ಚಯಾಪಚಯ ಕ್ರಿಯಾತ್ಮಕ 
ವಾಗಿ ತದ್ರೂಪವಾಗಿದ್ದರೂ, ಯಾವ ರೀತಿಯಲ್ಲಿ ಅದು ನಿಯಂತ್ರಿತವಾಗುತ್ತದೆ 
ಎಂಬುದು ಬೇರೆ ಬೇರೆ ಗುಂಪುಗಳಲ್ಲಿ ಭಿನ್ನವಾಗಿರುತ್ತದೆ. ಆದರೆ ಒಂದು ಗುಂಪಿನಲ್ಲಿ 
ಅದು ಒಂದೇ ರೀತಿಯಾಗಿರುತ್ತದೆ. ಸ್ಕೂಡೊಮೊನಾಸ್‌ ಮತ್ತು ಅಸಿನೆಟೊಬ್ಳಾಕ್ಟರ್‌ 
ಎಂಬ ಎರಡು ಬ್ಯಾಕ್ಟೀರಿಯಲ್‌ ಜಾತಿಗಳ ವಿಶಿಷ್ಟತೆಯಾದ, ನಿಯಂತ್ರಣದ ನಿರ್ದಿಷ್ಟ 
ಮಾದರಿಗಳನ್ನು ಚಿತ್ರ 8.9 ಮತ್ತು 8.10ರಲ್ಲಿ ತೋರಿಸಲಾಗಿದೆ. ಈ ಎರಡೂ 


176 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಫೆ ಕಾರ್ಯಸಂಬಂಧ 


ಚಿತ್ರಗಳ ಹೋಲಿಕೆಯು, ಪ್ರಚೋದಕ ಮೂಲಪದಾರ್ಥಗಳ ರಾಸಾಯನಿಕ ಸ್ವರೂಪ 
ದಲ್ಲಿ ಸುಸಂಘಟಿತ ನಿಯಂತ್ರಣದ ಶ್ರೇಣಿಯಲ್ಲಿ ಮತ್ತು ಸ್ವತಂತ್ರ ನಿಯಂತ್ರಣ 
ಹತೋಟಿಗೆ ಒಳಗಾಗುವ, ಒಂದೇ ರೀತಿಯಲ್ಲಿ ಕಾರ್ಯ ನಿರ್ವಹಿಸುವ ಕಿಣ್ವಗಳ 
ವಿಧಾನದ ಉಪಯೋಗದಲ್ಲಿ ದೊಡ್ಡ ವ್ಯತ್ಯಾಸಗಳನ್ನು ತೋರಿಸುತ್ತದೆ. 


ಪ್ರಷಕೋದಳಗಳು ತಿಣ್ಣಿಗಳಾ ಜೀವೆರಾಸಾಯವಿಳಕ ಮಾರ್ಗಗಳು ಈ 
ಹ್ತ ೧ CAM 
ಫ್‌ 
ಕ್ಕೆ 
ಈ COOH 
p-೦ಗೆ ಬೆಂಡೊಯೇಟ್‌ Coon 
3-ತೈಡ್ತಾಳ್ಲಿ ಲೀಸ್‌ | \ ಬೊೊಜೊೋಯೇಟ್‌ | | 
om OH 1. 2-ಷೈಡ್ರಾಕ್ಸಿಲೇಸ್‌ ನೆ 
ಟಂ ರ್ಸ್‌ ಕ A 
kj | ಎ 
೫ ಕ್ರೊಟೊಕ್ಕಾಟಿಚುಯೀಟ್‌ ow - 
(1 ಆಸ್ಮಿಜನಿಸ್‌ | | ಕ್ಯಾಟೆಕಾಲ್‌ ಆಕ್ಷಿಜಿವೇಸ್‌ (4 COOH 
Coom 800೧ 
04 (0೧೫ 
ಕಾರ್ಬಾಕ್ಸಿಮ್ಯುಕೊನೇಟ್‌ ಅನ್ನು Cook & 
| ಲ್ಯುಕ್ಟೊನೀಕುಸುವ ] I ಮ್ಯೂಕೋನೀೇಟ್‌ ಅಣ್ಣ | 
ಕಿಣ್ವ ಉಲಲ್ಲ ಸ ಲ್ಯಾಕ್ಟೊನೀಕರಿಸುವ ಕ 
Ks ಡ್ಯ ಹ Fa | pe 
Dy 
೧೦೦೫ | ಕಾರ್ಬಾಕ್ಸಿಮ್ಮುಕೂಮೊಲ್ಮಾಕ್ಟೋನ್‌. 5” ಇರಲ | ತ್‌್‌ 
ಡೀ ಕಾರ್ಬಾಕ್ಸಿಲೇಸ್‌ W $a ಮ್ಯೂಕೊಪೊಲ್ಯಾಕ್ಟ್ರೋನ್‌ | 
ತ್‌ fo ೧೮೫ ಐಸೊಮರೇಸ್‌ 
ಮ್ನ 08-ಕೀಟೊ ಆಡಿಪೇಟ್‌ ಇನಾಲ್‌- ಬ 
| ಛಲ ಲ್ಯಾಕ್ಟೋಸ್‌ ತೈಡ್ರೊಲೇಸ್‌ }\ 
OOS Ton ಮಸ 
ಹ 


॥8- ಕೀಟೊ ಅಡಿಪೇಟ್‌ 
ಸಚ್ಲಿಪಿಲ್‌ ೦೩ ಟ್ರಾನ್ಲ್‌ಫೆರೇಸ್‌ , 
08-ಕೀಟೊ ಅಡಿಪೈಲ್‌ -3-CoA 


ಚಿತ್ರ 8.9 : ಸ್ಯೂಡೊಮೋನಾಸ್‌ನಲ್ಲಿ 0-ಕೀಟೊ ಅಡಿಪೇಟ್‌ಮಾರ್ಗದ ನಿಯಂತ್ರಣ 
ಒಟ್ಟಾಗಿ ತೋರಿಸಿರುವ ಕಿಣ್ವಗಳು ಸುಸಂಘಟಿತ ಹತೋಟಿಗೆ ಒಳಪಟ್ಟಿವೆ. 


ನ್ಯೂಕ್ಲಿಯಿ5* ಆಮ್ಲಗಳ ಸಂಶ್ಲೇಷಣೆಯ ನಿಯಂತ್ರಣ 


DNA ಸಂಶ್ಲೇಷಣೆಯ ನಿಯಂತ್ರಣ 


ದ್ವಿ.ಸುರುಳಿಯ ಎರಡು ತಂತುಗಳು ಬೇರೆ ಬೇರೆಯಾಗಿ, ಪ್ರತಿ ತಂತುವು 
ಡೀ ಆಕ್ಸಿರೈಬೊನ್ಯೂಕ್ಲಿಯೊಸೈಡ್‌ ಟ್ರೈಫಾಸ್ಟೇಟ್‌ಗಳ ಬಹುತಯೀಕರಣಕ್ಕೆ ಪೂರ್ವ 
ಸೂಚಿಯಾಗಿ ವರ್ತಿಸುವ ವಿಧಾನವೇ ಸಸಿಯ ಸಂಶ್ಲೇಷಣೆಯೆಂದು. 7ನೇ 
ಅಧ್ಯಾಯದಲ್ಲಿ ವಿವರಿಸಲಾಗಿತ್ತು. 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ನಿಯಂತ್ರಣ 177 


ಪುನರಾವೃತ್ತಿ ವಿಧಾನವು. D್ಗA ಅಣುವಿನಲ್ಲಿ ಕವಲನ್ನುಂಟುವಕಾಡುತ್ತದೆ 
ಎಂಬುದನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಬೇಕು; DNA ಯು ಬಿಚ್ಚಿಕೊಳ್ಳು ತ್ತದೆ ಮತ್ತು 
ಅದರ ಉದ್ದಕ್ಕೂ ಕವಲು ಬೆಳೆಯುತ್ತದೆ. ಅನಂತರ ಎರಡು ವಿಭಾಗ ಪುನರಾ 
ವೃತ್ತಿಯುಂಟಾಗುತ್ತದೆ (ಚಿತ್ರ 7.10). 


ತೋದಳೆಗಳು ಕಿಣ್ವಗಳು ಜೀವರಾಸಾಯನಿಕ ಮಾರ್ಗಗಳು ಸ್ದಗಳು 
ie ಹ್‌ ಸೃಚೋದಳಗಳು 
[ 
ಸ ಛಿ ] 
ou 
ಡೆ. Coon 
ಛಿ ೌ ಘು ಕಿ ಎಷ | \ ಸಯದ್‌ 
ಇ OH ಹ ou 1, 2-ಶೈಡ್ರಾಕ್ಸಿಲೇಸ್‌ 
on 
ಗ್‌ ಮಾತ್‌ 
ರ್‌ 
ಪ್ರೊಟೊಕ್ಕಾಟೆಚುಯೇಟ್‌ COOH 
ಆಕ್ಸಿಜಿನೇಸ್‌ | | ಕ್ಯಾಟೆಕಾಲ್‌ ಆಕ್ಸಿ ಜೆವೇಸ್‌ ಸ 
coos 
iis "ಯಲ COOK 
ಕಾಬಾಣ್ಣಿಮ್ಮುಕೊನೇಟ್‌ ಅನ್ನು FN COOH 
ಮ್ಯೂಕೆ. 
ಲ್ಯಾಕ್ಟೊನೀಕರಿಸುವ | 1 Be pec ಅನ್ನು | 
MOC ಸಶ್ಪೊನೀಕರಿಸುವ ಕಿಣ್ಣ 
"COON 4 
ಲಿಂ ಲ. 
ಕಾರ್ಬಾಕ್ಸಿಮ್ಯುಕೂತೂಲ್ಯಾಕೋನ್‌ ಃ 
ಡೀ ಕಾಬ್ಬಾಕ್ಸಿಲೇಸ್‌. ಸ ತೆ ಮ್ಯೂಕೊನೊಲ್ಮಾಕ್ಟೋನ್‌ 
ಬಸೊಮರೇಸ್‌ 
೧೮೧ ಹ್‌ 
£- ಕೀಟೆಎ ಅಡಿಪೇಟ್‌ ಇವಾಲ್‌- ಕ PNR ಹೆ 
ಲ್ಯಾಕ್ಟೋ್‌ ಸೈಜ್ರಲಾಸ್‌ ! ಮೇಕೆ 
“ಇ ಪೈಡ್ರೊಲೇಸ್‌ 11 
8-ಕೀಟೊ ಆಡಿವೇಟ್‌ 
ಸಕ್ಸಿನಿಲ್‌-ಲಾಸಿ ಟ್ರಾನ್ಸ್‌ ಫೆಲೀಸ್‌ ನ } [ ಕೀಟೊ EN 
ಸಲ್‌ -CoA 
8-8ಟೊ ಅಡಿಪ್ಕ ಲ್‌-3- 39 
eA ಟ್ರಾನ್ಸ್‌ ಫೆರೇಸ್‌ ಟ 


ಚಿತ್ರ 8.10: ಅಸಿನಿಟೊಬ್ಯಾಕ್ಟರ್‌ ನಲ್ಲಿ 8-ಕೀಟೊ ಅಡಿಪೇಟ್‌ ಮಾರ್ಗದ ನಿಯಂತ್ರಣ, 
ಒಟ್ಟಾಗಿ ತೋರಿಸಿರುವ ಕಿಣ್ವಗಳು ಸುಸಂಘಟಿತ ಹತೋಟಿಗೆ ಒಳಪಟ್ಟಿವೆ. 


ಕವಲು ಬೆಳೆಯುವುದರ ವೇಗ ಮತ್ತು ಅದರಿಂದ ಬಹುತಯೀಕರಣ ಪ್ರತಿ 
ಕ್ರಿಯೆಯ ವೇಗಗಳು ಬಹುಪಾಲು ಬೇರೆ ಬೇರೆ ಪರಿಸ್ಥಿ ತಿಗಳಲ್ಲೂ ಸ್ಥಿರವಾಗಿರುತ್ತದೆ. 
ಉದಾಹರಣೆಗೆ, ಎ, ಕೊಲಿ ಯಲ್ಲಿ DNಸಿ ಪೂರ್ಣವಾಗಿ ದ್ವಿಗುಣವಾಗಲು ಬೇಕಾದ 
ಸಮಯವು, (ಅಂದರೆ ಅಣುವಿನ ಪೂರ್ಣ ಉದ್ದವನ್ನು ಸಂಚರಿಸಲು ಒಂದು ಕವಲಿಗೆ 
ಬೇಕಾದ ಸಮಯ) 3760 ಉಷ್ಣತೆಯಲ್ಲಿ, ಸುಮಾರು 40 ನಿಮಿಷವಾಗಿದೆ. 
ಪ್ರೋಟೀನ್‌ ಸಂಶ್ಲೇಷಣೆಯ ಅಥವಾ Rಸಸ ಸಂಶ್ಲೇಷಣೆಯ ಮಿತಿಯಾದ ವೇಗದ 
ಪರಿಣಾಮದಿಂದ, ಬೆಳವಣಿಗೆಯ ಮತ್ತು ಕೋಶ ವಿಭಜನೆಯ ಚಕ್ರವು 40 ನಿಮಿಷ 


178 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಂಡರೂ, DNA ಸಂಶ್ಲೇಷಣೆಯ ಚಕ್ರವು ಕೇವಲ 
40 ಸ್ಯ ಮಾತ್ರ ತೆಗೆದುಕೊಳ್ಳು ತ್ತ್ಯದೆ; ವಿಭಜನೆ ಚಕ್ರದ ಉಳಿದ ಸಮಯ 

» DNA 'ವಿರಮಿಸುತ್ತದೆ.' ಒಂದು, ಏಕಕಾಲಿಕವಲ್ಲದ ಆಹು ಲಿ ಪ್ರತಿ 
i ಕೋಶದ DNA ಪುನರಾವೃತ್ತಿ ಶ್ರಿ ಮತ್ತು ವಿರಮಿಸುವ ಸ್ಥಿತಿಗಳ ಮಧ್ಯೆ 


ಬದಲಾವಣೆಯ್ಕು ಒಟ್ಟು ಜೀವಿ ಸಂಖ್ಯ ನಲ್ಲಿ DNA ಯನ್ನು ಅವಿಚ್ಚಿನ್ನ ವಾಗಿ 
ಹೆಚಿ ಸು ಚ ಇವತ್ತಿ ವಿಧಾನದಿಂದ ತೆಗೆದುಕೊಳು ಪ 
ಚ ಲನ ೪ 
ಳದ ವೇಗವು ನೇರವಾಗಿ ಸಂಬಂಧಿ೩ದೆ. 


> 
ದೆ: ವಿಭಜನೆ ಚಕ್ರವು ಪುನರಾ 
ಭಾಗಕ್ಕೆ, ಈ ಸ್ಟ ವೆ 
40 ನಿಮಿಷಗಳಿಗಿಂತ ಕಡಮೆ ಸಮಯದ . ವಿಭಜನೆ ಚಕ್ರಕ್ಕೆ ಅವರಾಶವಿರು 
೦ತಹ ಶ್ರೀಮಂತ ಮಾಧ್ಯಮದಲ್ಲಿ DNA ಸಂಶ್ಲೇಷಣೆಯ ವೇಗ ಹೆಚ್ಚಬೇಕು. 
ಪುನರಾವೃತ್ತಿ ಕವಲಿನ ಹತ್ತಿ ರಡೆ ಹೆಚ ಚ್ಚು ವೇಗದ ಬಹುತಯಿ ನೀಕರಣದಿಂದ ಈ ಹೆಚ ೮ 
ವನ್ನು ಪಡೆಯಲಾಗುವುದಿಲ್ಲ; ಆದರೆ ಮುನ್ನಿನ ಜಳ) ಪು/ರ್ಣಗೊಳ್ಳುವ ಪಾಕ ಸುನ 
ರಾಷ್ಟ, ಕತ್ತಿಯ ಹೊಸ ಚಕ್ರಗಳು ಪ್ರಾರಂಭವಾಗುವುದರಿ Skeid (ಚಿತ್ರ 
ಎ. ಕೊಲಿಯ ಅತಿ ಹೆಚ್ಚಿನ ಬೆಳವಣಿಗೆ ಟನ್ನು. ಪ್ರತಿ ವರ್ಣತಂತುವಿನ 
ಮೂರು ಪುನರಾವೃತ್ತಿ ES ಪಡೆಯಬಹುದು; ಈ ಸಂದರ್ಭದಲ್ಲಿ 
ತಾತ ಬದಲು ನಾಲ್ಕು ಪ್ರತಿರೂಪಗಳು ಸಿದ್ಧ ವಾಗುಪುವು. ವಿಭಜನೆಯ ಚಕ್ರವು 
ಕೇವಲ 20 ನಿಮಿಷದಲ್ಲಿ ನಡೆಯುತ್ತದೆ. 


7] 


4 


4 


ಹೀಗೆ, ಪುನರಾವೃತ್ತಿ ಚಕ್ರದ ಆರಂಭವನ್ನು ಪತೋಟಿಯಗ್ಸಿಡಹುವ ವಿಧ 
ದಿಂದ DNA ಸಂತ್ಲೆ ೀಷಣೆಯು ನಿಯಂತ್ರಿತವಾಗುತ್ತದೆ. ಪುನರಾವ್ವ ತ್ತಿ ಪ್ರಾರಂ 


ಭಕ್ಕೆ ನಿ ರ್ದಿಷ್ಟ ಪ್ರೊ ಟೀನ್‌ ಅಥವಾ ಆರಂಭಕಾರಕದ. ಸಂಶ್ಲೆ ಕರಣಂ ಅವಶ್ಯ ಹತ್ರೆ 
ಯೆ. ಆ ದರೆ ರೆ ಪುನರಾವೃತ್ತಿ ತ್ತಿ ಮುಂದುವರೆಯಲು ಇಂತಹ ಪ್ರೌ “ಟೀನ್‌ ಸಂಶ್ಲೇಷ- 
ಈ ುಂಟಾದರೆ, ಈಗಾಗಲೇ ಪ್ರಗತಿಯಲ್ಲಿರುವ ಪುನರಾವೃತ್ತಿ ಚಕ್ರ ಗಳು 


pes” ಪರೆಗೂ DNA ಸಂಶ್ಲೇ €ಷಣೆ ಮುಂದುವರೆಯುತ್ತದ ದೆ. ತಡೆ 
ನಿವಾರಣೆಯಾಗುವವರೆಗೂ ಹೊಸ ಚಕ್ರ? ಕ್ರಗಳು ಪ್ಪಾ ರಂಭವಾಗುವುದಿಲ್ಲ. 


ಆರುಭಕಾರಕದ ಸ್ವರೂಪವು ತಿಳಿದಿಲ್ಲ. 10ನೇ ಅಧ್ಯಾಯದಲ್ಲಿ ನಾವು, ಸಸಿ 
ಪುನರಾವೃತ್ತಿ ಮತ್ತು ಕೋಶ ವಿಭಜನೆಗಳ ಮಧ್ಯೆ ಇರುವ ಸಂಬಂಧವನ್ನು ಚರ್ಚಿ 
ಸೋಣ; ಈ ಸಂಬಂಧದ ಸ್ವರೂಪವು, ವಿಭಜನೆ ಪ್ರಕ್ರಿಯೆಯ ಆಂತ್ರ ದಲ್ಲಿ ಉಂಟಾ 
ಗುವ ಒಂದು ಸೂಚನೆಯಿಂದ DNA ಸಂಶ್ಲೇಷಣೆ ಪ್ರಾರಂಭವಾಗುತ್ತದೆಂಬುದನ್ನು 
ತೋರಿಸುತ್ತದೆ. ಆರಂಭಕಾರಕ ಪ್ರೋಟೀನ್‌ನ ಸಂಶ್ಲೇಷಣೆಯೇ ಈ ಸೂಚನೆಯೆಂದು 
ಕಂಡುಬರುತ್ತದೆ. 


ಜೀವಿಗಳ ಜೀವದ್ರವ್ಯ ,,.. ನಿಯಂತ್ರಣ 179 





ಬ್ಗ 


(a) ಇ 





ಈ. 
ತಕಕ ್‌ Fork = ಕವಲು 


5 


ಚಿತ್ರ 8.11 : (೩) 40 ಅಥವಾ ಹೆಚ್ಚು ನಿಮಿಷಗಳ ಸಂತತಿ ಸಮಯದಲ್ಲಿ ವಿಭಜಿಸುವ 
ಒಂದು ಕೋಶದಲ್ಲಿ ಪುನರಾವೃತ್ತಿಯಾಗುವ ವರ್ಣತಂತು, ವರ್ಣತಂತುವಿನ ಪೂರ್ಣ ಉದ್ದ ವನು 
ಪಯಣಿಸಲು ಕವಲಿಗೆ ಬೇಕಾದ ಸಮಯ 40 ನಿಮಿಷಗಳು ; ಈಗಿರುವ ಚಕ್ರವು ಪೂರ್ಣಗೊಳ" 
ಫವರೆಗೂ, ಹೊಸ ಪುನರಾವೃತ್ತಿ ಚಕ್ರಗಳು ಪ್ರಾರಂಭವಾಗುವುದು ಸಾಧ್ಯವಿಲ್ಲ, (ಗಿ) 40 ನಿಮಿಷ 
ಗಳಿಗಿಂತ ಕಡಮೆ ಸಂತತಿ ಸಮಯಗಳಲ್ಲಿ, ಮೊದಲನೆ ಕವಲು ವರ್ಣತಂತುವಿನ ತುದಿಯನ್ನು ತಲು 
ಪುವ ಮುನ್ನವೇ ಹೊಸ ಪುನರಾವೃತ್ತಿ ಕವಲುಗಳುಂಟಾಗಿವೆ, ಇಲ್ಲಿ ತೋರಿಸಿರುವ ಉದಾಹರಣೆ 
ಯಲ್ಲಿ ಎರಡರ ಬದಲು, 40 ನಿಮಿಷಗಳಲ್ಲಿ ನಾಲ್ಕು ಸಂತಾನ ವರ್ಣತಂತುಗಳುಂಟಾಗುತ್ತವೆ,' 


180 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


ಜಾಕೊಬ್‌ ಮತ್ತು ಬ್ರೆನ್ನರ್‌ ಅವರು, 1% ಪುನರಾವೃತ್ತಿಯ ಹತೋಟಿಗೆ 
ಒಂದು ಸಾಮನ್ಯ ಮಾದರಿಯನ್ನು ಉಹಿಸಿದ್ದಾರೆ. ಆವರ ಮಾದರಿಯಂತೆ, ಪುನ- 
ರಾವೃತ್ತಿಯ ಪ್ರತಿ ವಿಭಾಗ ಆಥವಾ ಪ್ರತಿಕೃತಿ, ಆರಂಭಕಾರಕದ ಉತ್ಪಾದನೆ 
ಒಂದು ಅನುವಂಶೀಯ ಸ್ಥಾನವನ್ನು ಮತ್ತು ಪುನರಾವೃತ್ತಿ ಪ್ರಾರಂಭವಾಗುವ 
ಒಂದು ಸ್ಥಾನವನ್ನು ಹೊಂದಿದೆ. ಎರಡನೆಯ ಸ್ವಾನವನ್ನು ಪ್ರತಿಕೃತಿಕಾರಕ ಎಂದು 
ಕರೆಯುತ್ತಾರೆ. ಆರಂಭಕಾರಕದ ಒಂದು ಅಣುವು, ಪ್ರತಿಕೃ ತಿಕಾರಕಕ್ಕೆ ಒಂಧಿತ 
ವಾದಾಗ ಪುನರಾವೃತ್ತಿಯು ಪ್ರಾರಂಭವಾಗುತ್ತದೆ. ಪುನರಾವೃತ್ತಿಯ ಚಕ್ರವು 
ಪೂರ್ಣವಾಗುವವರೆಗೂ ಅದು ಮುಂದುವರೆಯುತ್ತದೆ. ಆರಂಭಕಾರಕ ಸ್ಥಾನದಿಂದ 
ಆರಂಭಕಾರಕದ ಉತ್ಪಾದನೆಯು ಕೋಶ ವಿಭಜನೆ ಪ್ರಕ್ರಿಯೆಯ ಒಂದು ಹಂತದಿಂದ 
ಉಂಟಾಗುತ್ತದೆ. ಆದರೆ ಅದು ಯಾವ ಹಂತ ಎಂಬುದು ಇನ್ನೂ ಗೊತ್ತಾಗಿಲ್ಲ. 


RNA ಸಂಶ್ಲೆ €ಷಣೆಯ-ನಿಯಂತ್ರಣ 


ಬಳವಣಿಗೆಯ ಸ್ಮಿರಸ್ಥಿತಿಯಲ್ಲಿರುವ ಕೋಶಗಳನ್ನು, ವಿಭಜನೆಯ ಹೆಚ್ಚು ರ್ವೆಗ 
ವನ್ನು ಬೆಂಬಲಿಸುವ ಮಾಧ್ಯಮಕ್ಕೆ ವರ್ಗಾಯಿಸಿದಾಗ (ಉನ್ನತ ವಿವರ್ತನೆ) RNA 
ಸಂಶ್ಲೇಷಣೆಯ ವೇಗವು ಏಕಾಏಕಿ ಹೆಚ್ಚುತ್ತದೆ. ಇದಕ್ಕೆ ವಿರುದ್ಧವಾಗಿ, ಪ್ರೋಟೀನ್‌ 
ತ 


ತ್ತು DNA ಗಳಲ್ಲಿ ಸಂಶ್ಲೇಷಣೆಗಳ ವೇಗಗಳು ಕ್ರಮೇಣವಾಗಿ ಹೆಚ್ಚುತ್ತದೆ. 
ಅದೂ. ಸ್ವಲ್ಪ ಗತಿವಿಲಂಬದ ನಂತರ ಮಾತ್ರ ಹೀಗಾಗುತ್ತವೆ. RNA ಸಂಪ್ಲೀಪಣೆ 


ಯ ವೇಗದಲ್ಲಿನ ಏಕಾಏಕಿ ಹೆಚ್ಚಳವು ಹೊಸ ರೈಬೊಸೊಮಲ್‌ RNA (r RNA) 
ಯ.ಸಂಶ್ಲೇಷಣೆ ಯನ್ನು ಸ್ಪಷ್ಟಪಡಿಸುತ್ತದೆ. ಕೋಶವಲ್ಲಿ ಫ್ರೋಟೀನ್‌ ಸಂಶ್ಲೇಷಣೆ 
ಯು ರೈಬೊಸೊಮ್‌ಗಳ ಸಂಖ್ಯೆಯಿಂದ ಮಿತಿಗೊಂಡಿರುವಂತೆ ಕಾಣುತ್ತದೆ, ಆದ್ದ 
ರಿಂದ ಹಚು ರೈಬೊಸೊಮ್‌ಗಳುಂಟಾಗುವವರೆಗೂ ಪ್ರೋಟೀನ್‌ ಸಂಶ್ಲೇಷಣೆಯು 
ಹೆಚ್ಚಲಾರದು. 


ತದಿ ರುಷ್ಡವಾಗಿ ಕೋಶಗಳು ಕೇವಲ ಕಡಮೆ ವೇಗದ ಕೋಶ ವಿಭಜನೆಯನ್ನು 
ಬೆಂಬಲಿಸುವ, ಮಾಧ್ಯಮಕ್ಕೆ ವರ್ಗಾವಣೆಹೊಂದಿದಾಗ (ಅಧೋ ವಿವರ್ತನೆ) 
ಮತ್ತು 01೬4 ಸಂಶ್ಲೇಷೆಣೆಗಳು ಹೊಸಸ್ಥಿರ ಸ್ಥಿತಿ ವೇಗಕ್ಕೆ ಇಳಿಯುತ್ತವೆ. ಆದರೆ 
ರೈಬೊಸೊಮಲ್‌ RNಸA ಸಂಶ್ಲೇಷಣೆಯು ಪೂರ್ಣವಾಗಿ ನಿಂತುಹೋಗುತ್ತದೆ. ಹೊಸ 
ಬೆಳವಣಿಗೆ ವೇಗಕ್ಕೆ ಸರಿಯಾದ ಮಟ್ಟದಲ್ಲಿ ಬೆಳೆಯುವುದರಿಂದ ಒಂದು ಕೋಶದಲ್ಲಿ 
ರೈಬೊಸೊಮ್‌ಗಳ ಸಂಖ್ಯೆಯು ಕಡಮೆಯಾಗುವವರೆಗೂ, ರೈಬೊಸೊಮ್‌ಗಳ 
ಸಂಶ್ಲೇಷಣೆ ಪುನಃ ಮುಂದುವರೆಯುವುದಿಲ್ಲಿ. 


ರಾಸಾಯನಿಕ ಸೂಚನೆಗೆ ರೈಬೊಸೊಮಲ್‌ RNAಯು ಸಂಶ್ಲೆ ೀಷಣೆಯು 
ಪ್ರತಿಕ್ರಿಯೆ ತೋರಿಸುತ್ತದೆ. ಈ ರಾಸಾಯನಿಕ ಸೂಚನೆಯ ಸ್ವರೂಪವೇನು? ಈ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಜ್‌ ನಿಯಂತ್ರಣ 18) 


ಪ್ರಶ್ನೆಗೆ ಉತ್ತರ ಹುಡುಕಲು, ಪ್ರೋಟೀನ್‌ ಸಂ 

ಸಂಗ್ರ ಹವಾಗುವ ಉತ್ಪನ್ನಗಳ ಮೇಲೆ ಮತ್ತು ಆ peed ವೆಃಗ ಹೆಚ್ಚಿದಾಗ 
ಅವು ಕಣ್ಮರೆಯಾಗುವುದರ ಕಡೆಗೆ ತಮ್ಮ ಗಮನವನ್ನು ಸಂಶೋಧಕರ) boas 
ಸಿದ್ದಾ ರೆ. ಇಂತಹ ಒಂದು ಉತ್ತ ನ್ನೆವ್ರು “RNA ಸಂಶ್ಲೆ ಷಣೆಯ ನಿರ್ದಿ ಷ್ಟ ನಿಷೇಧಕ 
ವಾಗಿ ವರ್ತಿಸುತ್ತದೆ. ಇದರಿಂದ. ಅಥೋ ವಿವರ್ರನೆಯ ನಂತರ rRNA ಸಂ ಸಂಶ್ಲೇಷ ಷಣೆ 


ಯು ಏಕಾಏಕಿ ಕಡಮೆಯಾಗುವುದಕ್ಕೂ 


rRNA ಸಂಶ್ಲೇಷಣೆಯಲ್ಲಿ ಇದೇರೀತಿಯ ಹೆಚ ಳವಾಗುವುದಕ್ಕೂ ವಿವರಣೆ ನೀಡ 
ಬಹುದು. 


ಕ ಬ! ~_ 
ಮತ್ತು ಉನ್ನತ ವಿವರ್ತ ನೆಯ ನಂತರ 


ಈ ರೀತಿಯಲ್ಲಿ ವರ್ತಿಸುವ ಎರಡು ಉತ್ಪನ್ನಗಳು ಜಕಾವುವೆಂದರೆ. (1) 


ಅಮೈನೊ ಆಮ್ಲವನ್ನು ಹೊಂದಿರದ (RNA ಮತ್ತು (2) mRNA ಗೆ ಸೇರಿರದ 
ಮುಕ್ತ ರೈಬೊಸೊಮ್‌ಗಳು. ಪ್ರೋಟೀನ್‌ ಸಂಶ್ಲೇ ಹಣೆಯ ಕಡಮೆಯಾದಾಗ 
ಕೋಶದಲ್ಲಿ ಈ ಎರಡೂ ಉತ್ಪನ್ನಗಳು ಸಂಗ್ರಹವಾಗುವುವು. ಪ್ರೋಟೀನ್‌ ಸಂಶ್ಲೇಷಣೆ 
ಹೆಚ್ಚಾ ದಾಗ, ಅವುಗಳ ಸಾಂದ್ರತೆಯು ಕಡಮೆಯಾಗುತ್ತದೆ. RNA ಸಂಶ್ಲೇಷಣೆ 
ಯ ನಿಯಂತ್ರಣವನ್ನು, ಈ ಎರಸು ಉತ್ಪನ್ನಗಳಲ್ಲಿ ಒಂದು ನಿರ್ವಹಿ೩ದರೆ, ಕೋಶ 
ದಲ್ಲಿ ಅದರ ಸಾಂದ್ರತೆಯು ೯೩೫೫೩ ಯ ಸಂಶ್ಲೇಷಣೆಯ ವೇಗದೊಂದಿಗೆ ಪರಸ್ಪರ 
ಸಂಬಂಧಿಸಿರಲು ಸಾಧ್ಯವಾಗಬೇಕು. ಅಮೈನೊ ಆಮ್ಲ ವನ್ನು ಹೊಂದಿರದ £೬RNA 
ಗೆ ಇಂತಹ ಒಂದು ಪರಸ್ಪರ ಸಂಬಂಧವನ್ನು ಕಂಡುಹಿಡಿಯಲು ವಶಾಡಿದ ಪ್ರಯತ್ನ 
ಗಳು ವಿಫಲವಾದುವು. ಆದರೂ ಮುಕ್ತ ರೈಬೊಸೊಮ್‌ಗಳ ಸಾಂದ್ರತೆಯು ಮುಂಚೆ 
ಯೇ ಅರಿತುಕೊಂಡ ಪರಸ್ಪರ ಸಂಬಂಧವನ್ನು ತೋರಿಸುತ್ತದೆ. rRNA ಗೆ ಸಂಕೇತ 
ಪಾಗುವ ವಂಶವಾಹಿಗಳ ದಮನಕಾರಿಗಳಾಗಿ ವರ್ತಿಸುವುದರಿಂದ, ಮುಕ್ತ ರ್ಳ ಬೊ 
ಸೊಮ್‌ಗಳು rRNA ಸಂಶ್ಲೆ ೇಷಣೆ ನಿಯಂತ್ರಿಸುವ ಸಾಧ್ಯತೆಯಿದೆ. 


0 


ಅಧ್ಯಾಯ ಒಂಬತ್ತು 


ಸೂಕ್ಷ್ಮಜೀವಿಗಳ ಬೆಳವಣಿಗೆ 





ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ಅಳತೆವಾಡಲು ಉಪಯೋಗಿಸುವ 
ವಿಧಾನಗಳ ಬೆಳವಣಿಗೆಯ ವಿವಿಧ ರೀತಿ ಹಾಗೂ ಹಂತಗಳು ಮತ್ತು ಅವುಗಳ 
ಗಣಿತಶಾಸ್ತ್ರೀಯ ತೋರಿಕೆ ಹಾಗೂ ವಿವರಣೆಗಳನ್ನು ಈ ಅಧ್ಯಾಯದಲ್ಲಿ ವಿವರಿಸ 
ಲಾಗಿದೆ. ಬೆಳವಣಿಗೆ ಪ್ರಕ್ರಿಯೆಯ ಅಧ್ಯಯನಕ್ಕೆ ಮಾದರಿ ಪದಾರ್ಥಗಳಾದ ಮತ್ತು 
ಅದರ ಸ್ವರೂಪದ - ವಿಶದೀಕರಣಕ್ಕೆ ಬಹಳವಾಗಿ ಸಹಾಯಮಾಡುವ ಏಕ ಕೋಶ 
ಬ್ಯಾಕ್ಟೀರಿಯಲ್‌ ಜೀವಿಸಂಖ್ಯೆಯ ಬೆಳವಣಿಗೆಯ ಮೇಲೆ ಈ ಚರ್ಚೆ ಕೇಂದ್ರೀಕೃತ 
ವಾಗಿದೆ, 


ಬೆಳವಣಿಗೆಯ ಅರ್ಥವಿವರಣೆ 


ಯಾವ ಜೈವಿಕ ವ್ಯವಸ್ಥೆ ರುಲ್ಲಾದರೂ, ಒಂದು ಜೀವಿಯ ಎಲ್ಲ ರಾಸಾಯಿನಿಕ 
ಘಟಕಗಳ ಕ್ರಮವು ಹೆಚ್ಚಳವೇ ಬೆಳವಣಿಗೆಯೆಂದು ಅರ್ಥವಿವರಣೆ ನೀಡಬಹುದು. 
ಒಟ್ಟು ತೂಕವು ಹೆಚ್ಚಾಗುವುದು ಬೆಳವಣಿಗೆಯ ಅವಶ್ಯಕ ತೋ ರ್ಪಡಿಕೆಯಲ್ಲ; ಮುಖ್ಯ 
ಜೆ ೈವಿಕ ಬಹುತಯಗಳ (ಪ್ರೋಟೀನ್‌ಗಳ ಮತ್ತು ನ್ಯೂಕ್ಲಿ ಯಿಕ್‌ ಆಮ್ಲಗಳ) ಸಂಶ್ಲೇ 
ಷಣೆ ಉಂಟಾಗದಿದ್ದರೂ, ಕೋಶದ ಕಾಯ್ದಿ ಡುವ ಐದಾರ್ಶ್ಯದ ಸಂಶ್ಲೇಷಣೆ ಹಾಗೂ 
ಶೇಖರಣೆಯಿಂದಲೂ (ಉದಾ; ಗ್ಲೈಕೊಜೆನ' ಅಥವಾ ಪಾಲಿ-8-ಹೈಡ್ರಾಕ್ಸಿ 
ಬ್ಯುಟೆರೇಟ್‌) ತೂಕ ಹೆಚ್ಚಬಹುದು. ಅಡ್ಡ ಭಿತ್ತಿರಹಿತ ಜೀವಿಗಳನ್ನುಳಿದು ಇತರ 
ಜೀವಿಗಳಲ್ಲಿ ಬೆಳವಣಿಗೆಯಿಂದ ಸಾಮಾನ್ಯವಾಗಿ ಕೋಶಗಳು ಹೆಚ್ಚಾಗುತ್ತವೆ. ಒಂದು 
ಬಹು ಕೋಶ ಜೀವಿಯಲ್ಲಿ ಇವು ಹೆಚ್ಚವುದರಿಂದ ಜೀವಿಯ ಗಾತ್ರ ಬೆಳೆಯುತ್ತದೆ; 
ಒಂದು ಏಕ ಕೋಶ ಜೀವಿಯಲ್ಲಿ ಅದು ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ, 


ಬೆಳವಣಿಗೆಯ ಅಳತೆ 


ಬೆಳವಣಿಗೆಯನ್ನು ಅನುಸರಿಸಲ್ಲು ಪ್ರಮಾಣಾತ್ಮಕ ಅಳತೆಗಳನ್ನು ಮಾಡು 
ವುದು ಅವಶ್ಯಕವಾಗುತ್ತದೆ. ಒಂದು ಏಕಕೋಶ ಜೀವಸಂಖ್ಯೆಯ ಬೆಳವಣಿಗೆಯನ್ನು 
ಎರಡು ಬೇರೆ ಬೇರೆ ಪ್ರಸಕ್ತನಿಯತಾಂಕಗಳಿಂದ ಅಳತೆಮಾಡಬಹುದು: ಅವು ಕೋಶ 
ತೂಕ ಮತ್ತು ಕೋಶ .ಸಂಖ್ಯೆ. ಎರಡೂ ರೀತಿಯ ಅಳತೆಗಳನ್ನು, ಮಧ್ಯಮದ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ,.....ಬೆಳವಣಿಗೆ 183 


ನ... 


ಒಂದು ನಿಗದಿಯಾದ ಘನ ಅಳತೆಗೆ ಸಾಪೇಕ್ಷವಾಗಿ ವ್ಯಕ್ತಪಡಿಸಲಾಗುತ್ತದೆ (ಒಹಳ 
ಸಾಮಾನ್ಯವಾಗಿ ಒಂದ ಮಿಲಿಲೀಟರ್‌). ಕೋಶ ತೂಕ ಮತ್ತು ಕೋಶ ಸಂಖ್ಯೆ 
ಗಳು ಅವಶ್ಯ ಕವಾಗಿ ಸಮನಾಗಿರಬೇಕಾದ್ದೇನೂ ಇಲ್ಲ ಎಂಬುದು ಗಮನಾರ್ಹವಾದ 
ಅಂಶವಾಗಿದೆ. ಮೊದಲನೆಯದಾಗಿ, ಸ್ವತಂತ್ರ ಕೋಶದ ತೂಕವು ಅವಿಚ್ಛಿನ್ನವಾಗಿ 


ಹೆಚ್ಚಾ ಗುತ್ತದೆ. ಆದರೆ ನಿಗದಿಯಾದ ಸಮಯದ ಮಧ್ಯಂತರಗಳಲ್ಲಿ ಅನುಕ್ರಮ 
ಕೋಶ ವಿಭಜನೆಗಳಿಂದ ಉಂಟಾಗುವ sa ಸಂಖೆ ಖ್ಯೆ ಯ ಹೆಚ್ಚಳವು ಆವಿಚಿ ಸ್ರವಾಗಿ 


ಚ ಭಿ 
ರುವುದಿಲ್ಲ. ಈ ವ್ಯ ತಾ ್ಯಸವು, ಏಕಕಾಲಿಕ ಬೆಳವಣಿಗೆಯಲ್ಲಿ ಮುಖ್ಯವಾಗಿ ತ್ತದೆ, 
ಆಗ ಜೀವ ಸಂಖ್ಯೆ ಜು ಎಲ್ಲಾ ಕೋಶಗಳು ಒಂದು ಹಂತದಲ್ಲಿ ವಿಭಜನೆ ಹೊಂದು 


ತ್ರವ್ನೆ ಆದರೆ, ಸ ಸಾಮಾನ್ಯವಾಗಿ ದೊಡ ತ್ಲ ಸೂಕ್ಷ ಜೇವಿ ಸ ಸಂಖ್ಯೆಗಳಲ್ಲಿ ಈ ಹೆಚ್ಚಳವು 
ಏಕಕಾಲಿಕವಾಗಿರುವುದಿಲ್ಲ. ಈ ಸಂದರ್ಭಗಳಲ್ಲಿ Mo; ಮತ್ತು ಕೋಶಗಳ 
ಸಂಖ್ಯೆಯಲ್ಲಿನ ಹೆಚ್ಚಳಗಳು, ಎಲ್ಲ ಪ್ರಾಯೋಗಿಕ ವಿಧಾನಗಳಲ್ಲೂ ಸಮನಾಗಿರು 


ತ್ರವೆ. 


ಕೋಶ ರಾಶಿಯ ಅಳತೆ 
ಸಾಕಣೆಯ ಒಂದು ನಿಗದಿಯಾದ ಪ್ರಮಾಣದಲ್ಲಿ ಕೋಶ ಪದಾರ್ಥದ ಒಣ 
ತೂಕವನ್ನು ಕಂಡುಹಿಡಿಯುವುದೇ ಕೋಶ ಆತ ನ್ನು ಆಳೆಯುವ ಏಕೆಕ ನೇರ 


ವಕಾರ್ಗವಾಗಿದೆ. ಬೆಳವಣಿಗೆಯ ಸಮಯದಲ್ಲಿ ಕೋಶ ಪದಾರ್ಥದ ರಾಸಾಯನಿಕ 
ಸಂಯೋಜನೆ ಸ್ಥಿರವಾಗಿದ್ದರೆ, ಕೋಶ ಪದಾರ್ಥದ ಕೆಲವು ಅಂಶಗಳವ 

ಆದರ ಇಂಗಾಲ ಅಥವಾ ಸಾರಜನಕ ಅಂಶ ಅಥವಾ ಆದರ ಪ್ರೋಟೀನ್‌ ಅಂಶ ಸೈನಾ 
ಅಳೆಯುವಂತಹ ಪರೋಕ್ಷ ವಿಧಾನದಿಂದ ಕೋಶ ತೂಕವನ್ನು ಕ.ಡ:ಹಿದಿಯ 
ಬಹುದು.  ಕವಲಕಜಾಲವನ್ನುಳ್ಳ ಅಥವಾ ಸೂಕ್ಷ್ಮತಂತುವಿನಂತಹ ಜೀವಿಗಳ ಬೆಳ 
ವಣಿಗೆಯನ್ನು ಆನುಸರಿಸಲು ಕೇವಲ ಈ ವಿಧಾನಗಳನ್ನು ಬಹಳ ಅಪರೂಪವಾ 
ಬಳಸುತ್ತಾರೆ. ಆದರೆ ಏಕಕೋಶ ಬ್ಯಾಕ್ಕಿ ಕ್ಬೀರಿಯಗಳಿಗೆ ಈ ವಿಧಾನಗಳನ್ನು ಬಹಳ 
ಅಪರೂಪವಾಗಿ ಬಳುಸುತ್ತಾರೆ. ಹ್‌ ಅವು ತುಲನಾತ್ಮಕ ಅಥವಾ ರಾಸಾಯನಿಕ 
ವಿಶ್ಲೆ ೀಷಣೆಗಳಿಗೆ ಸೂಕ್ಷ್ಮ! ತೆಯನ್ನು ತೊರುವುದಿಲ್ಲ. 1 ೫8. ಗಿಂತ ಕಡಮೆ ಶೂರ 


ವನ್ನು ನಿಷ್ಕೃಷ್ಟ ವಾಗಿ ಕಂಡುಹಿಡಿಯಲು ಕಷ್ಟವಾಗುತ್ತದೆ. ಈ ತೂಕವೇ, ಸಾವರಾನ್ನೆ 
ಗಾತ್ರದ 1 ರಿಂದ 5 ಬಿಲಿಯನ್‌ ಬಾ ಸಸ್ಟೀರಿಯಕಾಗಳ ಒಣತೂಕದ pe, 
ಒಂದು ನಿರ್ದಿಷ್ಟ ಕಿಣ್ವದ ಪ್ರವನಾಣವ ವನ್ನು. ಕಂಡ.ಓಿಡಿಯುವುದು, ಕೋಶತೂಕ 


ವನ್ನು ನಿರ್ಧರಿಸಲು "ಇರುವ ಸೂಕ್ಷ್ಮವಾದ Se ಕೆಲವು 
ವೇಳೆ ಸಕ್ಕರೆ ಹುದುಗುವಿಕೆಯಿಂದ ಉಂಟಾಗುವ ಆಮ್ಲ ಉತ್ಪಾದನೆಯ ವೇಗವನೆ 
ಲ್ಯಾಕ್ಟಿಕ್‌ ಆಮ್ಲ ಬ್ಯಾಕ್ಟೀರಿಯಗಳ ಬೆಳವಣಿಗೆಯನ್ನು. ಅನ ನುಸಸ ಸಲು | ಪರಃ | 
ಸುತ್ತಾರೆ. 


184 ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಕಾರ್ಯಸಂಒಂಧ 


ಕೊಶ ಪದಾರ್ಥಕ್ಕೆ ಸೇರಿಸಿದ ವಿದ್ಯುತ್‌-ವಿಕಿರಣಕ್ರಿಯಾರಕ್ತಿ ಪೂರ್ವರೂಪದ 
ಪ್ರಮಾಣವನ್ನು ನಿರ್ಧರಿಸುವುದರಿಂದ ಕೋಶದ ರಾಶಿಯನ್ನು ಪರೋಕ್ಷವಾಗಿ ಹೆಚ್ಚಿನ 
ಸೂಕ್ಷ ಒತೆಯಿಂದ ಅಳೆಯಬಹುದು (ಉದಾ: ಬಾಹ್ಯದಿಂದ ಒದಗಿಸಲಾದ ಅಮೈನೂ 
ಆಮ್ಲವನ್ನು ಪ್ರೋಟೀನ್‌ಗೆ ಸೇರಿಸುವಿಕೆ). 


ಏಕಕೋಶ ಸೂಕ್ಷ ಜೀವಿಗಳ ಕೋಶ ತೂಕವನ್ನು ಅಳೆಯಲು ಅತ್ಯುಪಯುಕ್ತ 
ಧಾನವು ದ ದೃಗ್ವಿ ಜ್ಞಾ ನಕ್ಕ ಸಂಬಂಧಿಸಿದೆ. ಈ ವಿಧಾನದಲ್ಲಿ ಇಂದು ಸಾ 
ಚಾ ಜಳಕ ಪ ಕಷ್ಟ ನಿರ್ಧರಿಸುತ್ತಾರೆ. ಸಣ್ಣ ಕಣದಂತಹ ಪದಾರ್ಥಗಳು 


9.6/- 





” 
ಕ 
0.2 
> 
ಸ 
ಲ 
ಗ್ಗ 0.1 0.2 03 04 9.5 
ಬ್ಯಾಕ್ಟೀರಿಯಲ್‌ ಕೋಶರಾಶಿ, 
ಒಂದು ಮಿಲಿಲೀಟರ್‌ನಲ್ಲಿ ಒಣತೂಕ 


(ಮಿಲಿಗ್ರಾಂಗಳಲ್ಲಿ) 


ಚಿತ್ರ 9.1, ಬ್ಯಾಕ್ಟೀರಿಯಾಗಳ ಒಂದು ವಿಲಿಂಬಿಯ ಬೆಳಕಿನ ಸಾಂದ್ರತೆ ಮತ್ತು ಬ್ಯಾಕ್ಟೀ 

*ಯಗಳ-ಕೋಶ ರಾಶಿಗಳ ಮಧ್ಯೆ ಇರುವ ಸಂಬಂಧ, ಕಡಿಮೆ ಬೆಳಕಿನ. ಸಾಂದ್ರತೆಗಳಲ್ಲಿ ಪ್ರಯಾ 
ಣದ ನಿಶ್ಚಿತವಾಗಿರ:ವುದನ್ನ ಗಮನಿಸಿ: ಅದರೆ ಹೆಚ್ಚ ಬೆಳಕಿನ ಸಾಂದ್ರತೆಗಳಲ್ಲಿ ಅದು ನಿಶ್ಚಿತ 
ಪ್ರಮಾಣದಿಂದ (ಡ್ಯಾಷ್‌ಗಳಿರುವ ಗೆರೆ) ಪ್ರತ್ಯೇಕವಾಗುತ್ತದೆ, 
ಒಂದು ದ್ರವದಲ್ಲಿ ಸಮನಾಗಿ ಇರುವಾಗ. ಬೆಳಕನ್ನು ಹರಡುವ ಅವುಗಳ ಸಾಂದ್ರತೆಯ 
ಪ್ಪ ಮಾಣಕ್ಕೆ ಆನುಗುಣವಾಗಿದೆ. ಎಂಬ. ಅಂಶವನ್ನು ಮೇಲಿನ ವಿಧಾನವು ಅನಲ 
ಸಿದೆ. ಬೆಳ ಕಿರಣ ಜಾಲವು ಆಂತಹ ಒಂದು ಪಾಷ ಮೂಲಕ ಹಾಯ್ದಾ ಗ, 
ಸಾಗಿಸಲ್ಪಟ್ಟ ಬೆಳಕಿನ ಪ್ರಮಾಣವು ಕಡಮೆಯಾಗುವುದರಿಂದ ಕೋಶ ಸಾಂದ್ರ ತೆ 
ಯನ್ನು ಅಳತೆ ಮಡಬಹುದು 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ,,, ಬೆಳವಣಿಗೆ 185 


ಒಂದು ಕೋಶ ವಿಲಂಬಿಯ ರಾಶಿ ಮತ್ತು ಅದರ ಬೆಳಕಿನ ಸಾಂದ್ರತೆಗಳ 
ಮಧ್ಯೆ ಇರುವ ಸಂಬಂಧವನ್ನು ಯಾವುದಾದರೂ ಒಂದು ಜೀವಿಗೂ ಮತ್ತು ಅಳತೆ 
ಮಾಡುವ ಸಲಕರಣೆಗೂ ಅನುಭವಾತ್ಮಕವಾಗಿ ಕಂಡುಹಿಡಿಯಬೇಕು ಮತ್ತು 
ಬೆಳವಣಿಗೆಯ ಬೇರೆ ಬೇರೆ ಹಂತಗಳಲ್ಲಿ ಕೂಡ ಜೀವಿಯ ಕೋಶಗಳಿಗೂ ಕಂಡು 
ಹಿಡಿಯಬೇಕಾಗುತ್ತದೆ (ಬೆಳವಣಿಗೆ ಹಂತದಲ್ಲಿ ಕೋಶದ ಗಾತ್ರವು ಬದಲಾಯಿ 
ಸುವುದರಿಂದ), ಇದನ್ನು ಬೆಳಕಿನ ಸಾಂದ್ರತೆ ಗೊತ್ತಿರುವ ಮಾದರಿ ವಿಲಂಬಿಯಲ್ಲಿ 
ಕೋಶಗಳ ಒಣತೂಕವನ್ನು ನೇರವಾಗಿ ಆಳೆಯುವುದರಿಂದ ಮಾಡುತ್ತಾರೆ. ಬೆಳಕಿನ 
ಸಾಂದ್ರತೆ ಮತ್ತು ತೂಕದ ಮಧ್ಯೆ ಸಮರೇಖತ್ವ ವು ಯಾವ ಭಾಗದಲ್ಲಿರುತ್ತದೆ 
ಎಂಬುದನ್ನು ಕಂಡುಹಿಡಿಯುವುದು ಅವಶ್ಯಕ (ಚಿತ್ರ 9.1) ಮುಂದಿನ ಅಳತೆಗಳಲ್ಲಿ 
ಬೆಳಕಿನ ಸಾಂದ್ರತೆಯು ವಕ್ರರೇಖೆಯ ಭಾಗದ ಮೇಲೆ ಬೀಳುವಂತೆ ವಕಾಡಲು, 
ದಟ್ಟ ವಾದ ವಿಲಂಬಿಯನ್ನು ತೆಳುವಾಗಿಸಬೇಕು. ಈ ಪೂರ್ವಸೂಚನೆಗಳನ್ನು 
ಗಮನಿಸಿದರೆ, ಕ್ಯಾಲೋರಿ ಮಾಟರ್‌ನಿಂದ ಆಥವಾ ಸ್ಲೆಕ್ಟೋಫೋಟೋಮಿಾಟರ್‌ 
ನಿಂದ ಬೆಳಕಿನ ಸಾಂದ್ರತೆಗಳನ್ನು ಅಳೆದು ಏಕಕೋಶ ಸೂಕ್ಷ್ಮಜೀವಿಗಳ ಕೋಶರಾಶಿ 
ಯನ್ನು ನಿರ್ಧರಿಸುವುದು ಅತಿ ನಿಷ್ಠ ಪ್ಪವಂದ ಮತ್ತು ಸುಲಭವಾದ ವಿಧಾನವಾಗಿದೆ. 
ಒಂದು ಮಿಲಿಮೀಟರ್‌ನಲ್ಲಿ 10 ಮಿಲಿಯನ್‌ ಕೋಶಗಳಿರುವ ಬ್ಯಾಕ್ಟೀರಿಯಾಗಳ 
ವಿಲಂಬಿಗಳಿಂದ ಈ ವಿಧಾನದ ಸೂಕ್ಷ್ಮತೆಯು ಕೆಳಗಿನ ಮಿತಿಯನ್ನು ತಲುಪಬಹುದು. 


ಕೋಶ ಸಂಖ್ಯೆಯ ಅಳತೆ 


ನಿಷ್ಕೃಷ್ಟವಾಗಿ ನಿರ್ಧರಿಸಿದ ಬಹಳ ಸಣ್ಣ ಘನ ಅಳತೆಯಲ್ಲಿನ ಸ್ವತಂತ್ರ ಕೋಶ 
ಗಳನ್ನು ಸೂಕ್ಷ್ಮದರ್ಶಿನಿಯ ಸಹಾಯದಿಂದ ಎಣಿಸುವುದರಿಂದ, ಒಂದು ವಿಲಂಬಿ 
ಯಲ್ಲಿನ ಏಕಕೋಶ ಜೀವಿಗಳ ಸಂಖ್ಯೆಯನ್ನು ನಿರ್ಧರಿಸಬಹುದು. ಇಂತಹ ಎಣಿಕೆ 
ಯನ್ನು ಸಾಮಾನ್ಯವಾಗಿ ಎಣಿಕೆಯಳೆೊಕಡಿಗಳೆಂದು ಕರೆಯಲಾಗುವ ವಿಶೇಷ ಜಾರು 
ಗಾಜುಗಳ ಸಹಾಯದಿಂದ ನಡೆಸುತ್ತಾರೆ. ಇವುಗಳಲ್ಲಿ ಚೌಕಗಳ ವಿಸ್ತೀರ್ಣವು ತಿಳಿದಿ 
ರಿವಂತೆ ಮತ್ತು ಗೊತ್ತಾದ ಆಳದ ದ್ರವದ ತೆಳುಪದರವನ್ನು ಜಾರುಗಾಜು ಮತ್ತು 
ಮುಚ್ಚು ವ ಎಣಿಕೆ ತೆಳುಗಾಜುಗಳ ಮಧ್ಯೆ ಸೇರಿಸಲು ಸಾಧ್ಯವಾಗುವಂತೆ ಅವುಗಳನ್ನು 
ತಯಾರಿಸಿರುತ್ತಾರೆ. ಹೀಗೆ ಪ್ರತಿ ಚೌಕದ ಮೇಲೆ ಬೀಳುವ ದ್ರವದ ಘನಅಳತೆಯು 
ನಿಷ್ಕೃಷ್ಟವಾಗಿ ತಿಳಿಯುತ್ತದೆ. ಇಂತಹ ನೇರ ಎಣಿಕೆಯನ್ನು ಒಟ್ಟು ಕೋಶ ಎಣಿಕೆ 
ಎನ್ನುತ್ತಾರೆ. ಕೊನೇಪಕ್ಷ ಬ್ಯಾಕ್ಟ್ರೀರಿಯಗಳಲ್ಲಾದರೂ ಸಜೀವಿ ಕೋಶಗಳನ್ನು, 
ನಿರ್ಜೀವಿ ಕೋಶಗಳಿಂದ ಪ್ರತ್ಯೇಕಿಸಲು ಸೂಕ್ಷ್ಮದರ್ಶಿನಿಯ ಪರೀಕ್ಷೆಯಿಂದ ಸಾಧ್ಯ 
ವಿಲ್ಲವಾದ್ದರಿಂದ, ಈ ಎಣಿಕೆಯಲ್ಲಿ ಸಜೀವಿ ಹಾಗೂ ನಿರ್ಜೀವಿ ಕೋಶಗಳೆರಡೂ 
ಸೇರಿರುತ್ತವೆ. 


Ci ಕಾರ್ಯಸಂಬಂಧ 


186 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಬ್ಯಾಕ್ಟೀರಿಯ ಜೀವಿಸಂಖ್ಯೆಗಳ ನೇರ ಸೂಕ್ಷ್ಮದರ್ಶಿನೀಯ ಎಣಿಕೆಯ ಮುಖ್ಯ 
ಮಿತಿ ಏನೆಂದರೆ, ಸಾಪೇಕ್ಷವಾಗಿ, ವಿಲಂಬಿಯಲ್ಲಿ ಹೆಚ್ಚಿನ ಸೂಂದ್ರತೆಗಳಲ್ಲಿ ಕೋಶ 
ಗಳಿರಬೇಕು. ಬ್ಯಾಕ್ಟೀರಿಯಾಗಳನ್ನು ನೋಡಲು ಬೇಕಾದ ಹೆಚ್ಚಿನ ವರ್ಧನೆಯ, 
ಸೂಕ್ಷ್ಮದರ್ಶಿನಿಯಿಂದ ಸೂಕ್ಷ ವಾಗಿ ಪರೀಕ್ಷಿಸಬಹುದಾದ ದ್ರವದ ಘನ ಅಳತೆ 
ಯನ್ನು ಮಿತಿಗೊಳಿಸುತ್ತದೆ. ಆದರೂ, ಗೊತ್ತಾದ ಒಂದು ಘನ ಅಳತೆಯಲ್ಲಿ 
ಎಣಿಕೆಯು ಸಂಖ್ಯಾಸಂಗ್ರಹಣ ಶಾಸ್ತ್ರೀಯವಾಗಿ ಹೆಚ್ಚಿನದಾಗಿರಲು, ಕೋಶಗಳು 
ಸಾಕಷ್ಟು ಸಂಖ್ಯೆಯಲ್ಲಿರಬೇಕು. ಆದ್ದರಿಂದ 10 ಮಿಲಿಯನ್‌ ಅಥವಾ ಹೆಚ್ಚು 
ಕೋಶಗಳನ್ನು ಒಂದು ಮಿಲಿಲೀಟರ್‌ನಲ್ಲಿ ಹೊಂದಿರುವಂತಹ ವಿಲಂಬಿಗಳನ್ನು 
ಮಾತ್ರ ಎಷ್ಟು ನಿಷ್ಭೃಷ್ಟವಾಗಿಯಾದರೂ, ಬ್ಯಾಕ್ಟೀರಿಯಾಗಳಿಗೆಂದೇ ರೂಪಿಸಲಾದ 
ಎಣಿಕೆ ಕೊಠಡಿಗಳಲ್ಲಿ ಎಣಿಸಬಹುದು. 


ಕೌಲ್ಬರ್‌ ಕೌಂಟರ್‌ ಎಂಬ ಒಂದು ಎಲೆಕ್ಟ್ರಾನಿಕ್‌ ಸಲಕರಣೆಯನ್ನು, ವಿಲಂಬಿ 
ಯಲ್ಲಿ ಕೋಶಗಳನ್ನು ನೇರವಾಗಿ ಎಣಿಸಲು ಉಪಯೋಗಿಸಬಹುದು. ವಿಲಂಬಿಯ 
ಸ್ವಲ್ಪಭಾಗವು ಬಹಳ ಸೂಕ್ಷ ವಾದ ಒಂದು ರಂಧ್ರದ ಮೂಲಕ ಹಾದುಹೋಗುತ್ತದೆ; 
ಹಾಯುವಾಗ ವಿಲಂಬಿತ ದ್ವವದಲ್ಲಿ ಒಂದು ವಿದ್ಯುತ್‌ಪ್ರವಾಹದ ಮಾರ್ಗದ 
ಮೂಲಕ ಕೋಶಗಳು ಚಲಿಸುತ್ತೆವೆ; ಕೋಶಕ್ಕೂ ಮತ್ತು ವಿಲಂಬಿತ ದ್ರವಕ್ಕೂ 
ಮಧ್ಯೆ ಇರುವ ವಿದ್ಯುತ್‌ ವಾಹಕತ್ವದಲ್ಲಿನ ವ್ಯತ್ಯಾಸಗಳಿಂದ ಬೆಳವಣಿಗೆಯನ್ನು ಕಂಡು 
ಹಿಡಿಯಬಹುದು. ಏಕ ಘನ ಅಳತೆಯಲ್ಲಿರುವ ಕೋಶಗಳ ವಿಂಗಡಿಕೆ ಗಾತ್ರವನ್ನು 
ದಾಖಲುಪಡಿಸಲು ಮತ್ತು ಗುರುತಿಸಲು ಆ ಸಲಕರಣೆಯನ್ನು ಪಯೋಗಿಸಬಹುದು. 
ದೊಡ್ಡ ಕೋಶ ಎಣಿಕೆಗೆ (ಉದಾ : ಬ್ಯಾಕ್ಟೀರಿಯಗಳ ಮತ್ತು ಪಾಚಿಗಳ ಕೋಶ 
ಗಳು) ಕೌಲ್ಬರ್‌ ಕೌಂಟರ್‌ ತೃಪ್ತಿಕರವಾಗಿದ್ದರೂ, ಬಹಳ ಸಣ್ಣ ಕೋಶಗಳ 
(ಉದಾ : ಬ್ಯಾಕ್ಟೀರಿಯಾಗಳ) ಎಣಿಕೆಯು ಬಹಳ ಕಷ್ಟವಾಗುತ್ತದೆ. ಬ್ಯಾಕ್ಟೀರಿಯಾ 
ಗಳ ಅಳತೆಗಳಿಗೆ ಬಹಳ ಸಣ್ಣ ರಂಧ್ರವನ್ನು ಉಪಯೋಗಿಸಬೇಕು. ದಾಖಲು 
ಮಾಡುವ ವ್ಯವಸ್ಥೆ ಯು, ಬ್ಯಾಕ್ಟೀರಿಯಗಳ ಸೋಶಗಳಿಂದ ಪ್ರಶ್ಯೇಕಿಸಲಾಗದಂಥ 
ಸಣ್ಣ ಜಡ ಕಣಗಳಿಂದ (ಉದಾ: . ಕಸದ ಕಣಗಳು) ಪೂರ್ಣವಾಗಿ ವಿಲಂಬಿಕ 
ಮಾಧ್ಯಮವು ಮುಕ್ತವಾಗಿರಬೇಕು. ಕ 


ಏಕಕೋಶಜೀವಿಗಳನ್ನು ತಟ್ಟಿ ಎಣಿಕೆಯಿಂದಲೂ ಎಣಿಸಬಹುದು. ಅಗಾರ್‌ 
ಮಾಧ್ಯಮದಲ್ಲಿ ಸಜೀವ ಕೋಶಗಳೂ ಪ್ರತ್ಯೇಕವಾಗಿದ್ದು, ಬರಿಗಣ್ಣಿಗೆ ಕಾಣುವ 
ಸ್ಥೂಲವಾದ ಹಾಗೂ ಪ್ರತ್ಯೇಕವಾದ ಸಮುದಾಯಗಳನ್ನುಂಟುಮಾಡುತ್ತವೆ. ಅದು 
ದರಿಂದ ಒಂದು ಬ್ಯಾಕ್ಟೀರಿಯಾಗಳ ಜೀವಸಂಖ್ಯೆಯನ್ನು ಸೂಕ್ತವಾಗಿ ತೆಳ್ಳಗೆಮಾಡಿ 
ಅವನ್ನು ಒಂದು ಸೂಕ್ತವಾದ ಮಾಧ್ಯಮಕ್ಕೆ ಸೇರಿಸಿ, ತಟ್ಟೆ ಗಳನ್ನು ಹೊದಗಿಸಿದ 
ನಂತರ ಬೆಳೆಯುವ ಸಮುದಾಯಗಳನ್ನು ಎಣಿಸುವುದರಿಂದ ಮತ್ತು ಈ ಸಂಖ್ಯೆ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಬೆಳವಣಿಗೆ 187 


ಯನ್ನು ತೆಳ್ಳೆಗಿಸಿದ ಅಂಶದಿಂದ ಗುಣಿಸುವುದರಿಂದ ಪ್ರಾರಂಭದ ಜೀವಸಂಖ್ಯೆ ಯಲ್ಲಿನ 
ಸಜೀವಿ ಕೋಶಗಳ ಸಂಖ್ಯೆಯನ್ನು ದೃಢಪಡಿಸಿಕೊಳ್ಳ ಸಬಹುದು. ಈ ರೀತಿಯ 
ಎಣಿಕೆಯನ್ನು ಕೆಲವು ವೇಳೆ ಸಜೀನಿ ಎಣಿಕೆ ಎನ್ನುತ್ತಾರೆ. ನೇರ ಸೂಕ್ಷ್ಮದರ್ಶಿನೀಯ 
ಎಣಿಕೆಗೆ ವಿರುದ್ಧವಾಗಿ, ಈ ವಿಧಾನದಿಂದ ಉಪಯೋಗಿಸಿದ ತಟ್ಟಿ ಮಾಧ್ಯಮದ ಮೇಲೆ 
ಬೆಳೆಯಬಲ್ಲಂತಹ ಕೋಶಗಳನ್ನು ಮಾತ್ರ ಎಣಿಸಬಹುದು. ಬ್ಯಾಕ್ಟೀರಿಯಗಳ ಜೀವಿ 
ಸಂಖ್ಯೆಯನ್ನು ಕಂಡುಹಿಡಿಯಲು ಸಜೀವಿ ಎಣಿಕೆಯು ಬಹಳ ಸೂಕ್ಷ್ಮವಾದ ವಿಧಾನೆ 
ವಾಗಿದೆ; ಏಕೆಂದರೆ, ಒಂದು ವಿಲಂಬಿಯಲ್ಲಿ ಕೇವಲ ಒಂದು ಜೀವಂತ ಕೋಶ 





ಚಿತ್ರ 9.2 : ಬೆಳವಣಿಗೆ ಮತ್ತು ಸೂಕ್ಷ್ಮದರ್ಶಿನೀಯ ಪರೀಕ್ಷೆಗಳಿಂದ ಸಜೀವಿ ಸಾಮರ್ಥ್ಯವನ್ನು 
ನಿರ್ಧರಿಸ'ವುದು, ಒಂದು ಸಾಕಣೆಯ ಮಾದರಿಯನ್ನು ಆಗಾರ್‌ ಮಾಧ್ಯಮದ ತೆಳು ಪದರದ 
ಮೇಲೆ ಹರಡಲಾಗಿತ್ತು ಹಾಗೂ 3.5 ಘಂಟಿಗಳವರೆಗೆ ಒದಗಿಸಿದ ನಂತರ ಛಾಯಾಚಿತ್ರಿಸಲಾಗಿತ್ತು. 
ಸಜೀವಿ ಜೀವಕಣಗಳು ಸೂಕ್ಷ್ಮ ಸಮುದಾಯಗಳನ್ನು ಂಟುಮಾಡಿವೆ. J.R. 00818೩16, 
J.-E. Crumpton ಮತ್ತು J,R. Hunter ಅವರ ‘‘The measurement of 
bacterial viabilities by slide culture” ನಿಂದ. J. Gen, Microbiol., 
24, 15 (1961). 

ಎದ್ದರೂ ಕಂಡುಹಿಡಿಯಬಹುದು. ಕೆಲವು ಪೂರ್ವಸೂಚನೆಗಳನ್ನು ಗಮನದಲ್ಲಿಟ್ಟು 
ಕೊಳ್ಳುವುದರ ಮೇಲೆ ಅದರ ನಿಷ್ಕೃಷ್ಟತೆಯು ಅವಲಂಬಿಸಿದೆ. ಎರಡು ಅಥವಾ 
ಮೂರು ಪುನರಾವೃತ್ತಿ. ತಟ್ಟೆಗಳನ್ನು - ಪ್ರತಿಯೊಂದು ತೆಳ್ಳನೆಯ ದ್ರಾವಣದಿಂದ 
ತಯಾರಿಸಬೇಕು. ಇದರಿಂದ ಮಾದರಿಯ ತಪ್ಪನ್ನು ಕಡಮೆ ಮಾಡಬಹುದು. 
ಗಾತ್ರವು ಹೆಚ್ಚಾದಂತೆ ಮಾದರಿ ಹೆಚ್ಚು ಕಡಮೆಯಾಗುವುದರಿಂದ ಪ್ರತಿಯೊಂದು 
ತಟ್ಟೆಯ ಮೇಲೂ, ಸಮುದಾಯಗಳು ಸ್ವಲ್ಪ ಹೆಚ್ಚು ಸಂಖ್ಯೆಯಲ್ಲಿದ್ದಾಗ, ಅತಿ 
ಹೆಚ್ಚಿನ ನಿಷ್ಟೃಷ್ಟತೆಯನ್ನು ಪಡೆಯಬಹುದು. ಒಂದು ತಟ್ಟೆಗೆ 300 ರಿಂದ 400 


188 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


PS 


ಸಮುದಾಯಗಳು ಇರುವ ಪ್ರಾಯೋಗಿಕ ಮಿತಿಯನ್ನು ತಲುಪಬಹುದು. ಬಹಳ 
ಸಂಖ್ಯೆಯಲ್ಲಿ ಕೋಶಗಳು ತಟ್ಟೆಯ ಮೇಲಿದ್ದರೆ, ಎಲ್ಲ ಸಜೀವಿಕೋಶಗಳೂ 
ಸಮುದಾ ಯಗಳನ್ನು ತ್ಪಾದಿಸಲಾರವು F 


ಜೀವಿಸಂಖ್ಯೆಯ ಸಜೀವಿ ಭಾಗವನ್ನು ಕಂಡುಹಿಡಿಯಲ್ಲು ನೇರ ಸೂಕ್ಷ್ಮದರ್ಶಿ 
ನೀಯ ಎಣಿಕೆ ಮತ್ತು ತಟ್ಟೆ ವಿಧಾಸಗಳೆರಡೂ ಅವಶ್ಯಕವಾಗಿರುತ್ತವೆ. ಮೊದಲನೇ 
ವಿಧಾನವು, ಜೀವಿಸಂಖ್ಯೆಯಲ್ಲಿರುವ ಕೋಶಗಳ ಒಟ್ಟು ಸಂಖ್ಯೆಯನ್ನು ತೋರಿಸು- 
ತ್ತದೆ. ಎರಡನೆಯ ವಿಧಾನವು, ಸಜೀವ ಕೋಶಗಳ ಸಂಖ್ಯೆಯನ್ನು ತೋರಿಸುತ್ತದೆ. 
ಸೂಕ್ಷ್ಮದರ್ಶಿನೀಯ ಪರೀಕ್ಷೆ ಹಾಗೂ ಬೆಳವಣಿಗೆಯನ್ನು ಸಂಯೋಜಿಸುವ ಒಂದು 
ವಿಧಾನದಿಂದಲೂ ಸಜೀವಿ ಭಾಗವನ್ನು ನೇರವಾಗಿ ಅಳೆಯಬಹುದು. ಸೂಕ್ತವಾಗಿ 
ತೆಳ್ಳಗೆ ಮಾಡಿದ ಜೀವಿಸಂಖ್ಯೆಯ ಸ್ವಲ್ಪಭಾಗವನ್ನು ಸೂಕ್ಷ್ಮಜೀವಿ ರಹಿತವಾದ 
ಜಾರುಗಾಜಿನ ಮೇಲೆ ಸುರಿದ ಆಗಾರ್‌ ಮಾಧ್ಯಮದ ತೆಳುವಾದ ಪದರದ ಮೇಲೆ 
ಹರಡಬೇಕು. ಈ ಜಾರುಗಾಜನ್ನು ಅದರ ಮೇಲೆ ಒಂದು ಮುಚ್ಚು ವ ಎಣಿಕೆ ತೆಳು 
ಗಾಜನ್ನು ಇಡುವುದರಿಂದ ಕಾಪಾಡಬೇಕು, ಹಲವು ಕೋಶ ವಿಭಜನೆಗಳುಂಟಾಗಲು 
ಬೇಕಾಗುವಷ್ಟು ಸಮಯದವರೆಗೆ ಜಾರುಗಾಜನ್ನು ಹೊದಗಿಸಬೇಕು. ನಂತರ ಸಿ ತಿ 
ವೈದೃಶ್ಯ ಬೆಳಕಿನಿಂದ ಪರೀಕ್ಷಿಸಬೇಕು. ಈ ಪರಿಸ್ಥಿತಿಗಳಲ್ಲಿ, ಸಜೀವಿ ಕೋಶಗಳು 
ಸೂಕ್ಷ ಆಸಮುದಾಯಗಳಾಗಿ ಅಭಿವೃದ್ಧಿ ಹೊಂದಿರುವುದರಿಂದ, ಅವುಗಳನ್ನು ಸುಲಭ 
ವಾಗಿ ಗುರುತಿಸಬಹುದು ಮತ್ತು ಒಂಟಿಯಾಾಗಿರುವ ನಿರ್ಜೀವ ಕೋಶಗಳಿಗೆ ಸಾಪೇಕ್ಷ 
ವಾಗಿ ಸಜೀವಿ ಕೋಶಗಳ ಸಂಖ್ಯೆಯನ್ನು ನಿಖರವಾಗಿ ನಿರ್ಧರಿಸಬಹುದು 
(ಚಿತ್ರ 9.2). 


ಬೆಳವಣಿಗೆಯ ಗಣಿತ ಶಾಸ್ತ್ರೀಯ ಸ್ವರೂಪ ಮತ್ತು ನಿರೂಪಣೆ 


ಬೆಳೆಯುತ್ತಿರುವ ಒಂದು ಏಕಕೋಶ ಸೂಕ್ಷ ಖಯೇವಿ ಸಂಖ್ಯೆಯು, ಆನುಕೂಲ 
ಪರಿಸ್ಥಿತಿಗಳಲ್ಲಿ, ಕ್ರಮವಾದ ಮಧ್ಯಂತರಗಳಲ್ಲಿ ದ್ವಿಗುಣವಾಗುತ್ತದೆ; ಏಕೆಂದರೆ, 
ಒಂದು ವಿಭಜನೆಯಿಂದ ಉತ್ಪತ್ತಿಯಾದ ಎರಡೂ ಸಂತಾನ ಕೋಶಗಳು, ತಮ್ಮ 
ಜನಕರಷ್ಟೇ ಬೆಳವಣಿಗೆ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಒಂದೇ ಕೋಶದಿಂದ 
ಜೀವಿಯು ಪ್ರಾರಂಭವಾದರೆ, ಮೊದಲಿನ ಕೆಲವು ವಿಭಜನೆಗಳು ಸಾಧಾರಣವಾಗಿ 
ಏಕಕಾಲಿಕವಾಗಿರುತ್ತವೆ ; ಜೀವಿಸಂಖ್ಯೆಯಲ್ಲಿ ಕೋಶಗಳ ಸಂಖ್ಯೆಯು ಕ್ರಮವಾಗಿ 
ಹೆಚ್ಚಲು ಸಾಧ್ಯವಾಗುವಂತೆ, ಪ್ರತಿ ಕೋಶವು ಹೆಚ್ಚು ಕಡಮೆ ಸಮಕಾಲಿಕವಾಗಿ 
ವಿಭಜನೆ ಹೊಂದುತ್ತದೆ. ಆದರೂ ಜೀವಿಸಂಖ್ಯೆಯ ಪ್ರತಿಯೊಂದು ಜೀವಿಯ 
ಬೆಳವಣಿಗೆ ಫೇಗಗಳಲ್ಲಿ ಸಣ್ಣ ವ್ಯತ್ಕಾಸಗಳಿರುವುದರಿಂದ, ವಿಭಜನೆಯ ಕಾಲಗಳು 
ಕ್ರಮ ತಪ್ಪುತ್ತವೆ. ನಂತರ ಜೀವಿಸಂಖ್ಯೆಯಲ್ಲಿನ ಕೋಶಗಳ ಸಂಖ್ಯೆಯು ಅವಿಚ್ಛಿನ್ನ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಬೆಳವಣಿಗೆ 189 


ರೀತಿಯಲ್ಲಿ ಹೆಚ್ಚುತ್ತ ತ್ತದೆ, ವಿಭಜನೆಯು ಏಕಕಾಲಿಕವಾಗಿ ಆಗುವಂತೆ ಅವುಗಳನ್ನು 
ವಿಶೇಷವಾಗಿ ಸಂಸ್ಕ ರಸದಿದ್ದ ರೆ, ಈ ಪರಿಸ್ಥಿ ತಿಯು, ದೊಡ್ಡ ಏಕಕೋಶ ಜೀವಿಸಂಖ್ಯೆ 
ಗಳಲ್ಲಿ Rs ಇರುತ್ತ ದೆ. ವಿಭಜನೆಯ ಕಾಲದ ಕ್ರಮವು ತಪ್ಪಿದರೆ. 
ಕೋಶರಾಶಿ ಮತ್ತು ಕೋಶಗಳೆರಡೂ ಕಾಲಕ್ಕೆ ಅನುಗುಣವಾಗಿ, ಅವಿಚ್ಛಿನ್ನವಾಗಿ 
ಹೆಚ್ಚು ತ್ತವೆ; ನಿಗಧಿಯಾದ ಮಧ ್ಯೈಂತರಗಳಲ್ಲಿ ದ್ವ ಗುಣವಾಗುತ್ತವೆ. ತಾ ಅಥವಾ 
ಸಂಖ್ಯೆ ಗಳು ದ್ವಿ ಗುಣವಾಗುವುದಕ್ಕೆ 'ಬೇಕಾದ ಸಮಯವನ್ನು ಸರಾಸರಿ ದ್ವಿಗುಣೀಕೃತ 
ಕಾಲ "ಎನ್ನುತ್ತಾರೆ. 


No, ಗಾತ್ರದ ಯಾವುದಾದರೂ ಒಂದು i. ಯ ಮುಂದಿನ ಆನು 
ಕ್ರಮ ಸಂಖ್ಯೆ ಪ ಪ್ರಮಾಣವನ್ನು ಕೆಳೆಗಿನಂತೆ ನಿರ್ಧ ಸಬಹುದು: 


1 ಸಂತತಿಯ ನಂತರ : N, = 2No 

2 ಸಂತತಿಗಳ ನಂತರ : N; ಇ 2x2 No = 2? 
೨ ಸಂತತಿಗಳ ನಂತರ: Nj ಇ 2x2No = 23Nbo 
4 ಸಂತತಿಗಳ ನಂತರ : Nn = 2n No 


ಯಾವುದಾದರೂ ಒಂದು ಸಂಖ್ಯೆಗೆ ಅನುಗುಣವಾಗಿ 2ರ ಘಾತವು, ಬೇಸ್‌ 
2 (p)ಗೆ ಆ ಸಂಖ್ಯೆಯ ಫಗ ಆಗಿರುತ್ತದೆ. ಹೀಗೆ, ಕೋಶಗಳ 
ಸಂಖ್ಯೆಯ ಅಥವಾ ಕೋಶರಾಶಿಯ ಲಘುಗಣಕ, ಸಮಯಕ್ಕೆ ನೇರ ಪ್ರಮಾಣಾರ್ಶ್ಮವಾಗಿ 
ಹೆಚ್ಚು ತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಇಂತಹ ಬೆಳವಣಿಗೆಯನ್ನು ಜಲಘಾಶ 
ವುಳ್ಳ ಅಥವಾ ಆಘುಗಣಕದ ಬೆಳವಣಿಗೆ ಎನ್ನುತ್ತಾರೆ. ಒಂದು ಕೋಶದಿಂದ 
ಪ್ರಾರಂಭವಾಗಿ ಹತ್ತು ಸಂತತಿಗಳಿಗೆ ಮುಂದುವರೆಯುವ ಒಂದು ಜೀವಿಸಂಖ್ಯೆಯ 
ಚಲಘಾತವುಳ್ಳ ಬೆಳವಣಿಗೆಯನ್ನು ಕೋಷ್ಟಕ9.1 ರಲ್ಲಿ ತೋರಿಸಲಾಗಿದೆ. ಕೋಷ್ಟ 
ಕೆದ ಕೊನೆಯ ಕಾಲಂಗಳಲ್ಲಿ ಕೋಶಗಳ ೮ಘುಗಣೇವನ್ನು ಬೇಸ್‌ 2 ಮತ್ತು 108, 
ಲಿಕ್ಕ ಹಾಕಲಾಗಿದೆ. ಆಯ್ಕೆ ನತಾಡಿದ ಲಘುಗಣಕದ ಜೀಸ್‌ ಅನ್ನು ಲಕ್ಷಿಸದೆ ಕೋಶಗಳ 
ಸಂಖ್ಯೆಯ ಲಘುಗಣಕ, ಸಮಯಕ್ಕೆ ನೇರ ಪ್ರಮಾಣಾತ್ಮಕವಾಗಿ ಹೆಚ್ಚುತ್ತದೆ. 


ಬೆಳವಣಿಗೆಯ ನಕ್ಷೆಯಲ್ಲಿನ ನಿರೂಪಣೆ 


ಯಾನ ಒಂದು ಬೇಸ್‌ಗಾದರೂ, ಕೋಶಗಳ ಸಂಖ್ಯೆಯ ಲಘುಗಣಕವನ್ನು ಸಮಯಕ್ಕೆ 
ಎದುರಾಗಿ ಗುರುತಿಸಿದರೆ, ಜೀವಿಸಂಖ್ಯೆಯು ಚಲಘಾತವುಳ್ಳ ಚಿಳವಣಿಗೆಗೆ ಒಳಗಾಗಿನ್ಹರೆ 
ಒಂದು ಸರಳರೇಖೆಯುಂಖಾಗುತ್ತದೆ. 


ಕೋಷ್ಟಕ 9.1 ರಲ್ಲಿ ಕೊಟ್ಟಿರುವ ವಿಷಯಗಳನ್ನು ನಕ್ಷೆಯ ಮೂಲಕ, 


190 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


eee 


ಕೋಷ್ಟಕ 9.1: 20ನಿಮಿಷಗಳೆ ಸಂತತಿ ಸಮಯ ಹೊಂದಿರು ಒಂದು 
ಏಕಕೋಶ ಜೀವಿಯೆ ಚಲಘಾತವುಳ್ಳೆ ಬೆಳವಣಿಗೆ 


ಜೀವಿಗಳ ಸಂಖ್ಯೆ, ನಿರೂಪಿ 





ಸಿರುವ ರೀತಿ 

| ಸಮಯ ವಿಭಜನೆಗಳ ಗಣಿತಶಾಸ್ತ್ರೀಯ ig po 
ನಿಮಿಷಗಳು ಸಂಖ್ಯೆ ಸಂಖ್ಯೆ ಜೆ 86 
0 0 1 0 0.000 
20 1 2 1 0.301 
40 ಶಿ 4 2 0.602 
60 3 8 3 0.903 
80 ಟಿ 10 4 1.204 
100 5 32 5 1.505 
120 6 64 6 1.806 
140 7 128 7 2.107 
160 8 256 8 2.408 
180 9 512 9 2,709. 
200 10 1024 10 3.010 





ಚತ್ರ 9.3 : (೩) ತೋರಿಸುತ್ತದೆ. ಲಘುಗಣಕ ಬೇಸ್‌ ಬದಲಾಗುವುದರಿಂದ, 
ಸೋಟಿಯ ಮಾಪಕ ಮಾತ್ರ ಬದಲಾಗುತ್ತದೆ; ಆದರೆ, ವಕ್ರರೇಖೆಯ ಆಕಾರ 
ಬದಲಾಗುವುದಿಲ್ಲ... ಈ ರೀತಿಯ ನಕ್ಷೆಯನ್ನು ಅರೆ-ಛೇದ ಲಘುಗುಣಕದ ನಕ್ಷೆ 
ಎನ್ನುತ್ತಾರೆ; ಏಕೆಂದರೆ, ಕೋಟಿ (ಕೋಶಗಳ ಸಂಖ್ಯೆ ಆಥವಾ ಕೋಶರಾಶಿ)ಯನ್ನು 
ಲಘುಗಣಕದ ಸಂಖ್ಯೆ ಗಳಲ್ಲಿ ನಿರೂಪಿಸಲಾಗಿರುತ್ತದೆ ಮತ್ತು ಅಕ್ಷವನ್ನು (ಕಾಲ) 
ಗಣಿತಶಾಸ್ತ್ರೀಯ ಸಂಖ್ಯೆ ಗಳಲ್ಲಿ ನಿರೊಪಿಸಲಾಗಿರುತ್ತದೆ. ಇಂತಹ ನಕ್ಷೆಗಳು, 
ಪೂರ್ಣವಾಗಿ ಗಣಿತಶಾಸ್ತ್ರ €ಯವಾದ ನಕ್ಷೆಗಿಂತ, ಬೆಳವಣಿಗೆಯನ್ನು ನಿರೂಪಿಸುವುದ 
ರಲ್ಲಿ ಹಲವು ಅಂಚೆಯೋಗಗಳನ ನ್ನ ಪಡೆದಿವೆ. ಮೊದಲನೆಯದಾಗೆ,. ಗಣಿತಶಾಸ್ತಿ ಸ್ತ್ರೀಯ 
ಕೋಟಿಯೊಂದಿಗ್ಗೆ ದೊಡ್ಡ ಮತ್ತು ಸಣ್ಣ ಜೀವಿ: ಸಂಖ್ಯೆಗಳ. ಪುನರುತ್ತಾಪಕ ನಡತೆ 
ಗಳನ್ನು ಒಂದೇ ನಕ್ಷೆಯ ಮೇಲೆ: ತೋರಿಸಲು ಆಗುವುದಿಲ್ಲ: ಕೋಷ್ಟಕ 9.1 
ರಲ್ಲಿರುವ ವಿಷಯಗಳ ಗಣಿತಶಾಸ್ತ್ರೀಂಕು ನಕ್ಷೆಯಿಂದ ಇದನ್ನು ಚಿತ್ರ 9,3 (ರ) ದಲ್ಲಿ 
ತೋರಿಸಲಾಗಿದೆ; ಜೀವಿಸಂಖ್ಯೆಯು ಪ್ರಾರಂಭದಲ್ಲಿ ಹೇಗೆ ಬೆಳೆಯುತ್ತದೆ ಎಂಬು 
ದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುವುದಿಲ್ಲ. ಬೆಳವಣಿಗೆಯ ಕೊನೆಯ ಎರಡು 


2 & 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಬೆಳವಣಿಗೆ 161 


ಅಥವಾ ಮೂರು ಸಂತತಿಗಳು ಮಾತ್ರ ಸ್ಪಷ್ಟವಾಗಿರುತ್ತವೆ. ಎರಡನೆಯದಾಗಿ, 
ಒಂದು ಅರೆಛೇದ ಲಘುಗಣಕದ ನಕ್ಷೆಯಲ್ಲಿ, ಸರಳ ರೇಖೆಯ ಇಳಿಜಾರು, ಜೀವಿ 
ಸಂಖ್ಯೆಯ ಬೆಳವಣಿಗೆ ವೇಗವನ್ನು ತೋರಿಸುತ್ತದೆ. ಇಳಿಜಾರು ಹೆಚ್ಚಿದಂತೆಲ್ಲ. 
ಬೆಳವಣಿಗೆ ವೇಗವು ಹೆಚ್ಚಾಗುತ್ತದೆ. ಇಚ್ಚೆ ಜಾರು ಜೀವಿಸಂಖ್ಯೆಯ ಗಾತ್ರಕ್ಕೆ 
ಬದಲಾಗುವುದಿಲ್ಲ. ಚಿತ್ರ 9.4ರಲ್ಲಿ ಈ ವಿಷಯಗಳನ್ನು ತೋರಿಸಲಾಗಿದೆ. ಕೊನೆ 


ಲಘುಗಣಿಕೆ | ಐಘುಗಣಕ 10 ೮:3 





2 ರಂತೆ 10-- 3.0 J 009]; 
9 
i, 3 8 lod 
| ಸ 
| 3 
| ಇಂ 5 ನ್‌ 
\ ಇ 4 ಇಂ 
@ ೫ 
ಇ 38 > 
ತ್ಡ ಗ 
1 pA | 
1 0 ಷ್ಣ 0 ೆ 
ಇ 0 60 120 180 0 60 120 180 
ಸಮಯ, ನಿಮಿಷಗಳು ಸಮಯ, ನಿಮಿಷಗಳ: 


10] (ರಿ) 

ಚಿತ್ರ 9,3: ಏಕಕೋಶಜೀವಿಗಳ ಜಲಘಾತವುಳ್ಳ ಬೆಳವಣಿಗೆ, (೩) ಕೋಶಗಳ ಸಂಖ್ಯೆಯ 
ಲಘುಗಣಕಗಳನ್ನು ಸಮಯಕ್ಕೆ ಎದುರಾಗಿ ಗುರುತಿಸಲಾಗಿದೆ. ಕೋಶಗಳ ಸಂಖ್ಯೆಗಳನ್ನು ಸಮ 
ಬಕ್ಕೆ ಎದುರಾಗಿ ಗುರುತಿಸಲಾಗಿದೆ, 
ಯಾಗಿ ಬೆಳವಣಿಗೆ ವಿಷಯಗಳ ಅರೆಛೇದ ಲಘುಗಣಕದ ನಕ್ಷೆಯು, ಜೀವಿ 
ಸಂಖ್ಯೆಯು ಒಂದು ನಿಗದಿಯಾದ ವೇಗದಲ್ಲಿ ಅಥವಾ ಬದಲಾಗುವ ವೇಗದಲ್ಲಿ 
ಬೆಳೆಯುತ್ತಿದೆಯೇ ಎಂಬುದನ್ನು ತಕ್ಷಣವೇ ತೋರಿಸುತ್ತದೆ. ಬ್ಯಾಕ್ಟೀರಿಯಾಗಳ 
ಬೆಳವಣಿಗೆಯ ಮೂರು ಅರೆಛೇದ ಲಘುಗಣಕದ ನಕ್ಷೆಗಳಿಂದ ಇದನ್ನು ಚಿತ್ರ 
9.5ರಲ್ಲಿ ತೋರಿಸಲಾಗಿದೆ. ಈ ಚಿತ್ರದಲ್ಲಿ ಸಾಕಣೆ ॥ ಮಾತ್ರ ಸ್ಥಿರ ವೇಗದಲ್ಲಿ 
ಬೆಳೆಯುತ್ತದೆ. ಸಾಕಣೆ ಸಿನಲ್ಲಿ, ಬೆಳವಣಿಗೆ ವೇಗವು ಹೆಚ್ಚು ತ್ತದೆ, ಸಾಕಣೆ ನಲ್ಲಿ 
ಅದು. ಇಳಿಯುತ್ತಿದೆ. ಬೆಳವಣಿಗೆ ವಿಷಯಗಳು ಗಣಿತಶಾಸ್ತ್ರೀಯ ನಕ್ಷೆಯನ್ನು 
ತಯಾರಿಸಿದಾಗ, ಪುನಠುತ್ಬಾದಕ ನಡತೆಯಲ್ಲಿರುವ ಇಂತಹ ವ್ಯತ್ಯಾಸಗಳು ಯಾವಾ 
ಗಲೂ ಸ್ಪಷ್ಟವಾಗಿರುವುದಿಲ್ಲ. 

ಬೆಳವಣಿಗೆ ವಿಷಯಗಳ ಅರೆಛೇದ ಲಘುಗಣಕದ ನಕ್ಷೆಗಳನ್ನು ತಯಾರಿಸುವಾಗ 
ಕೋಶಸಂಖ್ಯೆ ಅಥವಾ ರಾಶಿಯನ್ನು, ಹೆಚ್ಚು ಪ್ರಸಿದ್ಧವಾದ 108, ಮೌಲ್ಯಗಳಿ 
ಗಿಂತಲೂ 108; ಮೌಲ್ಯಗಳಲ್ಲಿ ಹೇಳುವುದು ಅನುಕೂಲಕರ; ಚಿತ್ರ 9.3 (೩)ದಲ್ಲಿ 
ತೋರಿಸಿರುವಂತೆ, ಕೋಟಿಯ ಕೀಲಿನ ಪ್ರತಿ ವಿಭಾಗವು, ಸಂಖ್ಯೆ ಅಥವಾ ರಾಶಿ 


192 ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಕಾರ್ಯಸಂಬಂಧ 


ಯಲ್ಲಿನ ಎರಡರಷ್ಟು ನ್ಟ ಹೆಚ್ಚಳವನ್ನು ತೋರಿಸುತ್ತದೆ. ಇದರಿಂದ. ಜೀವಿಸಂಖ್ಯೆಯು 
ದ್ವಿಗುಣವಾಗಲು ಬೇಕಾದ ಸಮಯವನ್ನು ನಕ್ಷೆಯಿಂದ ನೇರವಾಗಿ ಓದಬಹುದು- 
ಮುಂದಿನ ಸಮೀಕರಣದಿಂದ, 108/6 ಮೌಲ್ಯಗಳಿಂದ 108, ಮೌಲ್ಯಗಳನ್ನು ಪಡೆಯ 
ಬಹುದು, 


ಟೆ 


ರಡ 





| 1.4! 
ಶ್ಯ 
35 \ 
೪ 





ಸಮಯ --- 


ಚಿತ್ರ 9 4 : ಕಾಲದ ವಿರುದ್ದ ಅನೇಕ ಕೋಶಗಳ ಅರೆಛೇದ ಲಘುಗಣಕ ನಕ್ಷೆಗಳ ಇಳಿಜಾರು 
ಗಳು ಹಾಗೂ ಬೆಳವಣಿಗೆಯ ವೇಗಗಳ ನಡುವಣ ಸಂಬಂಧವನ್ನು ಸೂಚಿಸುವ ಚಿತ್ರ. A,B 
ಮತ್ತು € ಸಾಕಣೆಗಳು ಒಂದೇ ಸಮನಾದ ಬೆಳವಣಿಗೆ ವೇಗದಿಂದ ಕೂಡಿರುತ್ತವೆ; ) ಸಾಕಣೆ 
ಕಡಮೆ ಬೆಳವಣಿಗೆಯ ವೇಗವನ್ನು ಹೊಂದಿದೆ; € ಸಾಕಣೆಯಲ್ಲಿ ಬೆಳವಣಿಗೆಯ ವೇಗ ಸೊನ್ನೆ 
ಯಾಗಿದೆ, 


108/07 ನ್ನ್ನ 108;07 
10810* 0.301 


ಬೆಳವಣಿಗೆ-ವೇಗ ಸ್ಥಿರಾಂಕಗಳನ್ನು ಲೆಕ್ಕಹಾಕುವಿಕೆ 


1೧೩7 ತಾ 


ಯಾವುದಾದರೂ ಒಂದು ಸಮಯದಲ್ಲಿ ಜೀವಿಸಂಖ್ಯೆಯ ಗಾತ್ರ ಗಂ ಆದರೆ, 
ಮತ್ತು ಅದರ ಮುಂದಿನ ಸಮಯ ನಲ್ಲಿ ಅದರ ಗಾತ್ರ ಗ; ಆದರೆ, ಈ ಕೆಳಗಿನ 
ಸಂಬಂಧದಿಂದ ಉಂಟಾದ ಸಂತತಿಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬಹಂದು. 


N; = 2kiNo 


ಇದರಲ್ಲಿ & ಯು, ಚಲಘಾತವುಳ್ಳ ಚೆಳವಣಿಗೆ-ನೇಗ ಸ್ಕಿರಾಂಕವಾಗಿರುತ್ತದೆ. 
ಈ ಚಲಘಾತವುಳ್ಳ ಬೆಳವಣಿಗೆ ವೇಗವನ್ನು; “ಒಂದು ಯೂನಿಟ್‌ ಸಮಯದಲ್ಲಿ 
ದ್ವಿಗುಣವಾಗುವ ಸಂಖ್ಯೆ ಎಂದು ಹೇಳಲಾಗುತ್ತದೆ ಮತ್ತು ಸಾಮಾನ್ಯವಾಗಿ, ಒಂದು 


ಸೂಕ್ಷ್ಮಜೀವಿಗಳ ಜೀವದ್ರವ... ಬೆಳವಣಿಗೆ 193 


ಫಂಟಿಯಲ್ಲಿ ದ್ವಿಗುಣವಾಗುವ ಸಂಖ್ಯೆಯಲ್ಲಿ ನಿರೂಪಿಸಲಾಗುತ್ತದೆ. ಈ ಸಮೀಕರಣದ 
ಲಘುಗಣಕ ರೂಪವು ಈ ಕೆಳಕಂಡಂತಿರುತ್ತದೆ. 


೫ 
logs pe kt 





ಇದರಿಂದ ಚಲಘಾತವುಳ 


A ಬೆಳವಣಿಗೆ ವೇಗವಾದ ಅನ್ನು ಕೆಳಗಿನಂತೆ ಪಡೆಯ 
ಬಹುದು: 


log N; - 108/1 


ye [ 


ಬೆಳವಣಿಗೆ ಜೀ ೀವಿಸಂಖ್ಯೆಯ, ಒಂದು ಘಂಟೆಯಲ್ಲಿ ದ್ವಿ ಗುಣಿವಾಗುವ ಸಂಖ್ಯೆ 
ಯನ್ನು, ಅಂತ್ಯ ಜೀವಿಸಂಖ್ಯೆಯ 10g ನಿಂದ ಪ್ಪಾ ್ರರಂಭದ ಜಿ ಜೀವಸಂಖ್ಯೆಯ 1೦ 
ನಿಂದ ಕಳೆದು ಬಂದ ಸಂಖ್ಯೆ ಯನ್ನು ಕಳೆದ ಸಮಯದಿಂದ (ಘಂಟೆಗಳಲ್ಲಿ) ಭಾಗಿಸು 


ನ 
ಕ್ಯ 
ಕ 





| ತೆ 
| 
ಚೌ ಪನ್‌ 
ತ್ಡ 
A ಧ್ರ ೫ 
a2 
ಇ r 
ಸಮಿಯ -- 


ಚಿತ್ರ 9,5 ; ಮೂರು ಬ್ಯಾಕ್ಟೀರಿಯಲ್‌ ಸಾಕಣೆಗಳ ಪುನರುತ್ಪಾದಕ ನಡತೆಯನ್ನು ಎವರಿ 
ಸಲು ಅರೆಛೇದ ಲಘುಗಣಕದ ಬೆಳವಣಿಗೆ ನಕ್ಷೆಗಳು, ಸಾಕಣೆ ೩ ನಲ್ಲಿ ಬೆಳವಣಿಗೆ ವೇಗವು ಹೆಚ್ಚು 
ತ್ತಿದೆ; ಸಾಕಣೆ ಔ ಯು ಸ್ಥಿ ರವೇಗದಲ್ಲಿ ಬೆಳೆಯುತ್ತಿದೆ; ಸಾಕಣೆ ೮ ಯು ಕಡಮೆಯಾಗುತ್ತ 
ಹೋಗುವ ಬೆಳವಣಿಗೆ ವೇಗವನ್ನು ಹೊಂದಿದೆ, 


ವುದರಿಂದ, ಲೆಕ್ಕಹಾಕಬಹುದು. ಬೇಸ್‌ 2ಕ್ಕೆ ಲಘುಗಣಕಗಳ ಪಟ್ಟಿಗಳು ಸಿಗದಿದ್ದರೆ 
ಬೇಸ್‌ 10ಕ್ಕೆ ಎರಡು ಸಂಖ್ಯೆಗಳ ಲಘುಗಣಕಗಳನ್ನು ತೆಗಿದಳಹಂಡು ಆ ನಿರೂಪಣೆ 


ಯನ್ನು ಸಂ ನಿಂದ ಭಾಂಸುವುದತಿಂದ ಲೆಕ್ಕಹಾಕಬಹುದು. 108? ನ 
ಘೌಲ್ಯವು ಸುಮಾರು 0.301 ಇರುತ್ತದೆ. 


194 ಸೂಕ್ಷ್ಮಜೀವಿಗಳ ಜೀವದ್ರವ್ಯ, ಕಾರ್ಯಸಂಬಂಧ 


k= 10819 1 - 108/0 No 
0.3011 
ಈ ಸವಮೊಕರಣದ ಉಪಯೋಗವನ್ನು ಒಂದು ನಿರ್ದಿಷ್ಟ ಉದಾಹರಣೆಯಿಂದ 
ವಿವರಿಸಬಹುದು. ಒಂದು ಬ್ಯಾಕ್ಟೀರಿಯಾದ ಜೀವಿಸಂಖ್ಯೆಯು, 10 ಘಂಟೆಗಳಲ್ಲಿ 
100 (10) ಕೋಶಗಳಿಂದ ಒಂದು ಬಿಲಿಯನ್‌ (10) ಕೋಶಗಳಿಗೆ ಹೆಚ್ಚುತ್ತದೆ. 
ಹಾಗಾದರೆ ಜಲಘಾತವುಳ್ಳ ಬೆಳವಣಿಗೆ ವೇಗ ಎಷ್ಟು? 


ರಾ 2 ಬಾತ 
& 10819 109 10810 10 9 2 ತಾ 9, 33 ಸಂತತಿ ಗಳು 


0381 168೯ * 3೫] ಒಂದು ಘಂಟೆಗೆ 


ಬೆಳವಣಿಗೆ ವೇಗವನ್ನು, ಜೀವಿಸಂಖ್ಯೆಯು ದ್ವಿಗುಣವಾಗಲು ಬೇಕಾಗುವ 
ಸಮಯವೆಂದು ಅಥವಾ ಸರಾಸರಿ ದ್ವಿಗುಣೀಕೃತ ಕಾಲವೆಂದು ನಿರೂಪಿಸುವುದು ಕೆಲವು 
ವೇಳೆ ಅನುಕೂಲಕರ. ಇದು ಚಲಘಾತವುಳ್ಳ ಕೈ ಬೆಳವಣಿಗೆಯ ವಿಪರ್ಯಯವಾಗಿರ 
ತ್ತದೆ; ಅಂದರೆ, 1/% ಆಗಿರುತ್ತದೆ. ಮೇಲೆ ಗಮನಿಸಿದ ನಿರ್ದಿಷ್ಟ ಉದಾಹರಣೆಯಲ್ಲಿ 
ಸರಾಸರಿ ದ್ವಿಗುಣೀಕೃತ ಸಮಯವು ಹೀಗ್ಕೆ 1/2/33 ಘಂಟೆ ಅಥವಾ ಸುಮಾರು 
26 ನಿಮಿಷಗಳಾಗಿರುತ್ತದೆ. 


ಕೆಲವು ವಿಷಯಗಳಿಗಾಗಿ, ವಿಶೇಷವಾಗಿ ಅವಿಚ್ಚಿನ್ನ ಸಾಕಣೆಗಳಲ್ಲಿ ಬೆಳವಣಿಗೆ 
ಸ್ಥಿ ತಿಶಕ್ತೀಯ ಲೆಕ್ಕ ಗಳಿಗಾಗಿ, ನಿರ್ದಿಷ್ಟ ಸ್ಷಣದಲ್ಲಿರುವ ಜೆಳವಣಿಗೆ ಸ್ಥಿರಾಂಕವಾದ | 
ವೆಂಬ ಇನ್ನೊ A ಸ್ಥಿರಾಂಕವನ್ನು ಉಪಯೋಗಿಸಬೇಕು. ಈ ಸ್ಥಿರಾಂಕವನ್ನು 
ಕೆಳಗಿನಂತೆ ಪಡೆಯಬಹುದು. ಸಮಯದ ಸ್ವಲ್ಪ ಹೆಚ್ಚಳ 6 ನಲ್ಲಿ ಸನಲ್ಲಿನ 
ವ್ಯತ್ಯಾ ಸವಾದ 48 ಕೋಶಗಳ ಸಂಖ್ಯೆ ೫ ಮತ್ತು 1 ಗಳಿಗೆ" ಪ್ರ ಮಾಣಾತ್ಮ! ಕವಾಗಿ 
ರುತ್ತ ದ. ಈ ರೀತಿಯಲ್ಲಿ, 


aN 
A 
N: ಮತ್ತು 2% ಮಿತಿಗಳ ಮಧ್ಯೆ ಈ ನಿರೂಪಣೆಯ ಅನುಕಲನವು ಬೆಳ 
ವಣಿಗೆ ಸಮೀಕರಣವನ್ನು ಕೊಡುತ್ತದೆ: 
N, ed et No 


7 Ne 
n No ಪಾ. Mt 


- AN 


ನಿರ್ದಿಷ್ಟ ಕ್ಷಣದಲ್ಲಿರುವ: ಬೆಳವಣಿಗೆ ವೇಗ ಸ್ಥಿರಾಂಕವು ಒಂದು ಯೂನಿಟ್‌ 
ಸಮಯದಲ್ಲಿ ಸಾಪೇಕ್ಷ ಜೀವಿಸಂಖ್ಯೆ ಹೆಚ್ಚಳವನ್ನು ನಿರೂಪಿಸುತ್ತದೆ. ಅದರೆ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಬೆಳವಣಿಗೆ 195 


₹1 
tt 


'ರ್ಯಯವಾದ 1/೬ ನಿರ್ದಿಷ್ಟ ಕ್ಷಣದಲ್ಲಿರುವ ಸಂತತಿ ಸಮಯವಾಗಿರುತ್ತದೆ; 
ನ್ನ್ನ ಸಮಯದಲ್ಲಿ ಪಡೆದ ಹೆಚ್ಚಳದ ವೇಗವು ಬದಲಾಗದೆ ಹಾಗೇ ಇದ್ದರೆ, 
ವಿಸಂಖ್ಯೆಯು ದ್ವಿಗುಣವಾಗಲು ಬೇಕಾದ ಸಮಯವನ್ನು, ಅದು ಪ್ರತಿನಿಧಿಸು 
ದೆ. ಒಂದು ಸಂತತಿಯ ಮೂಲಕ ಚಲಘಾತವುಳ್ಳೆ ಬೆಳವಣಿಗೆಯ ಗಣಿತ 
ಶಾಸ್ತ್ರೀಯ ನಕ್ಷೆಯಿಂದ ಇಳಿಜಾರುಗಳನ್ನು ಪಡೆಯುವುದರಿಂದ, ಓ ಮತ್ತು 4 ಗಳ 
ಮಧ್ಯೆ ಇರುವ ಸಂಬಂಧಗಳನ್ನು ನಕ್ಷೆಯಲ್ಲಿ ತೋರಿಸಲಾಗಿದೆ (ಚಿತ್ರ 9.6). ಎರಡು 
ಬೆಳವಣಿಗೆ-ವೇಗ ಸ್ಥಿ ರಾಂಕಗಳ ಮಧ್ಯೆ ಸಂಖ್ಯಾತ್ಮಕ ಸಂಬಂಧವೆನ್ನು ಈ ಮುಂಚೆ 


ಕ್ರ 
ಹೇಳಿದ ಬೆಳವಣಿಗೆಯ ಎರಡು ಸಮೀಕರಣಗಳಿಂದ ಲೆಕ್ಕಹಾಕಬಹುದು. 


ಚ 


(sl 


N: ತಾ 2*No ಮತ್ತು ೫ ಹಾ ಛಿ! No 
ಈ ಎರಡೂ ಸಮೀಕರಣಗಳನ್ನು ಸಂಯೋಜಿಸುವುದರಿಂದ ಮತ್ತು ನ ಮೌಲ್ಮ 
ವನ್ನು ಲೆಕ್ಕಹಾಕುವುದರಿಂದ, ಈ ರೀತಿ ಸಮೀಕರಣವು ಸಿಗುತ್ತದೆ; 


# = ಓ(18 2) ಇ 0.6% 
ಆದ್ದರಿಂದ ನಿರ್ದಿಷ್ಟ ಕ್ಷಣದಲ್ಲಿರುವ ಬೆಳವಣಿಗೆ ಸಮಯ 1//ಓವು, 11/0.69% 
ಆಗಿಶುತ್ತದೆ, ಅಥವಾ ಸರಾಸರಿ ಬೆಳವಣಿಗೆ ಸಮಯದ 148ರಷ್ಟು ಇರುತ್ತದೆ. 






ವ 
ದ 


ಚಿತ್ರ 9.6 : ಒಂದು ಸಂತತಿಯ ಚಲಘಾತವುಳ್ಳ ಬೆಳವಣಿಗೆಯ ಗಣಿತಶಾಸ್ತ್ರೀಯ ನಕ್ಷಿ, 
ಬೆಳೆವಣಿಗೆ_ವೇಗ ಸ್ಕಿ ರಾಂಕಗಳಾದ | ಮತ್ತು ಹಗಳ ಮಧ್ಯೆ ಸಂಬಂಧಗಳನ್ನು ನಕ್ಷೆಯ ರೂಪದಲ್ಲಿ 
ತೋರಿಸಲಾಗಿದೆ, ಸಿ ಸರಳರೇಖೆಯ ಇಳಿಜಾರು | ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಸರಳ 
ಶೇಖೆ ಔಯ ಇಳಿಜಾರು 10. ಅನ್ನು ಪ್ರತಿನಿಧಿಸುತ್ತದೆ; ಇಲ್ಲಿ ನಿರ್ದಿಷ್ಟ ಕಣದಲ್ಲಿರುವ ಸಂತತಿ 
ಸಮಯವು Tu ಸರಾಸರಿ ದ್ವಿಗುಣೀಕೃತ ಸಮಯ 1.45 T, ಗೆ ಸಮನಾಗಿರುತ್ತದೆ, 


196 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಜೆಳವಣಿಗೆ ವಕ್ರಕೇಖೆ 


ಹೆಚ್ಚು ವೇಗಗಳಲ್ಲಿ, ಚಲಘಾತೆವುಳ್ಳ ಬೆಳವಣಿಗಯನ್ನು ಸೂಕ್ಷ್ಮಜೀನಿಸಂಖ್ಯೆ 
ಗಳು ಹೆಚ್ಚು ಕಾಲದವರೆಗೂ ಕಾಪಾಡಿಕೊಂಡು ಬರುವುದೇ ಇಲ್ಲ. ಚಲಘಃಕವಲ್ಗೆ 
ಬೆಳವಣಿಗೆಯ ಪರಿಣಾಮಗಳನ್ನು ಗಮನಿಸಿದರೆ, ಕಾರಣವು ತಿಳಿಯುತ್ತದೆ. 20 
ನಿಮಿಷಗಳ ಸಂತತಿ ಸಮಯವನ್ನು ಹೊಂದಿರುವ ಒಂದು ಬ್ಯಾಕ್ಟೀರಿಯಮ್‌, ಈ 
ವೇಗದಲ್ಲಿ 48 ಘಂಟೆಗಳ ಚಲಘಾತವುಳ್ಳೆ ಬೆಳವಣಿಗೆಯ ನಂತರ 21** ಕೋಶಗಳ 
ಅಥವಾ ಸುಮಾರು 2.2 x10 ಕೋಶಗಳ ಸಂತತಿಯನ್ನು ಉತ್ಪಾದಿಸುತ್ತದೆ. 
ಸರಾಸರಿ ಗಾತ್ರದ ಬ್ಯಾಕ್ಟೀರಿಯಾಗಳ ಕೋಶವು 10”! ಮಾತ್ರ ತೂಗಿದರೂ. 
ಅಂತಹ ಜೀವಿಸಂಖ್ಯೆಯ ಒಟ್ಟು ತೂಕವು 2.2% 109: ಅಥವಾ ಹೆಚ್ಚು ಕಡಮೆ 
ಭೂಮಿಯ 4,000 ದಷ್ಟು ಇರಬಹುದು. 


ಸೂಕ್ಷ್ಮಜೀವಿ ಸಂಖ್ಯೆಗಳ ಬೆಳವಣಿಗೆಯು ಸಾಮಾನ್ಯವಾಗಿ, ಪೋಷಕಗಳು 
ಮುಗಿಯುವುದರಿಂದ ಅಥವಾ ವಿಷಯುಕ್ತ ಜೀವದ್ರವ್ಮಪರಿಣಾಮ ಅಥವಾ 
ಚಯಾಪಚಯ ಉತ್ಪನ್ನಗಳು ಶೇಖರಣೆಯಾಗುವುದರಿಂದ ಮಿತಿಗೊಳ್ಳುತ್ತದೆ 
ವಾತಾವರಣದಲ್ಲಿನ ಈ ವ್ಯತ್ಯಾಸಗಳನ್ನು ಸೂಕ್ಷ್ಮಜೀವಿಗಳೇ ಉಂಟುಮಾಡುವುದ 
ಸೂಕ್ಷ್ಮಜೀವಿ ಸಂಖ್ಯೆಗಳ "ಬೆಳವಣಿಗೆಯು ಸಾಮಾನ್ಯವಾಗಿ ಸ್ವತಃ ಮಿತಿಗೊಳಗಾಗು 
ತ್ತದೆ. ಬೆಳವಣಿಗೆಯು ನಿಂತುಹೋದ ನಂತರ, ಜೀವಿಸ ೦ಖ್ಯೆಯ ಸದಸ್ಯ ಜೀವಿಗಳು 
ಮರಣ ಹೊಂದುವುದರಿಂದ, ಅದು ಕಡಮೆಯಾಗುತ್ತ ಬರುತ್ತದೆ. ಪೋಷಕಗಳನ್ನು 
ಹೊಸದಾಗಿ ಒದಗಿಸದೇ ಇರುವಂತಹ ಒಂದು ಸಾಕಣೆಯಲ್ಲಿ ಈ ಅಂಶಗಳು ಸೂಕ್ಷ್ಮ 
ಜೀವಿ ಬೆಳವಣಿಗೆಯ ವಕ್ರರೇಖೆಯ ಸಾಮಾನ್ಯ ಆಕಾರವನ್ನು ನಿರ್ಧರಿಸುತ್ತವೆ. 
ಇದನ್ನು ಚಿತ್ರ 9.7 ರಲ್ಲಿ ತೋರಿಸಲಾಗಿದೆ. ಇಂತಹ ಒಂದು ಸಾಕಣೆ ಚರಿತ್ರೆಯಲ್ಲಿನ 
ನಾಲ್ಕು ಮುಖ್ಯ ಹಂತಗಳನ್ನು ಗುರುತಿಸಬಹುದು; ಈ ನಾಲ್ಕೂ, ಜೀವಿಸಂಖ್ಯೆಯ 
ಬದಲಾವಣೆ ಬೇರೆ ಬೇರೆ ವೇಗಗಳನ್ನು ಹೊಂದಿರುತ್ತ ವೆ. »- ಇವು ಯಾವುವೆಂದರೆ, 
ಗತಿನಿಲಂಬ ಹಂತ ಇದರಲ್ಲಿ ಬೆಳವಣಿಗೆ. ವೇಗೆವು ಸೊನ್ನೆ ಇರುತ್ತದೆ, ಚಲಘಾತವುಳ್ಳ 
ಬೆಳವಣಿಗೆ ಹಂತ (ಲಘುಗಣಕದ ಹಂತ). 


ಇದರಲ್ಲಿ ಬೆಳವಣಿಗೆ ವೇಗವು ಸ್ಥಿ ರವಾದ ಹೆಚ್ಚಿ ನ ಮೌಲ್ಯ ವನ್ನು ತಲುಪುತ್ತದೆ; 
ನಿಲುವ ಹಂತ ಇದರಲ್ಲಿ ಬೆಳವಣಿಗೆ ವೇಗವು ಪುನಃ ಸೊನ್ನೆ ಗೆ ಇಳಿಯುತ್ತ ಜೆ ಮತ್ತು 
ಸಾವಿನೆ ಹಂತ ಇದರಲ್ಲಿ ಬೆಳವಣಿಗೆ ವೇಗವು ಯಣ ಮೌಲ್ಯ ವನ್ನು ಹೊಂದಿರುತ್ತ ದೆ. 
ಬೆಳವಣಿಗೆ ವೇಗವು ಅವಿಚ್ಛಿನ್ನ ವಾಗಿ ಬದಲಾವಣೆ ಜಾಡಿ ಅವಸ್ಥಾ ಪರಿವರ್ತ 
ನೆಯ ಸಮಯಗಳಿಂದ, ಈ ನಾಲ್ಕು ಹಂತಗಳು ಪರಸ್ಪರ ಸಂಬಂಧಿಸಿವೆ. ಜೀವಿ 
ಸಂಖ್ಯೆಯಲ್ಲಿ ಸಜೀನಿ ಕೋಶಗಳ ಸಂಖ್ಯೆಯ ಲಘುಗಣಕವನ್ನು ಪರಿಗಣಿಸಿ, ಚಿತ್ರ 9.7 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಬೆಳವಣಿಗೆ 197 


ರಲ್ಲಿ ಬೆಳವಣಿಗೆ ವಕ್ರರೇ ಖೆಯನ್ನು ಗುರುತಿಸಲಾಗಿದೆ. ಕೋಶರಾಶಿಯನ್ನು ಗುರುತಿ 
ಸಿದರೆ, ಅದೇ ವಕ್ರರೇಖೆಯು, ಚಲಘಾತವುಳ್ಳ ; ಹಂತದಲ್ಲಿ ಉಂಟಾಗುತ್ತದೆ; ಆದರೆ. 
ಇದು ಇತರ ಮೂರು ಬೆಳವಣಿಗೆ ಹಂತಗಳಲ್ಲಿ ಸ್ವಲ್ಪ ಬೇರೆಯಕಾಗುತ್ತದೆ. ಬೆಳವಣ 
ಗೆಯ ಕೆಲವು ಘಟ್ಟಗಳಲ್ಲಿ ಕೋಶಸಂಖ್ಯೆ ಮತ್ತು ಕೋಶರಾಶಿಗಳ ಮಧ್ಯೆ ಇರುವ 
ಈ ವ್ಯತ್ಯಾಸಗಳಿಗೆ ಕಾರಣವನ್ನು ನಾವು ಮುಂದೆ ಚರ್ಚಿಸೋಣ. 


ಗರಿಷ್ಠ ನಿಲ್ಲುವ ಹಂತ 





1 
ಲ ಸಿಂ .))ಂ್ಲವತಯ 
ತ K 





ಸ್‌ಮೇಯ --- 
ಚಿತ್ರ 9.7 : ಒಂದು ಬ್ಯಾಕ್ಟೀರಿಯಂ ಸಾಕಣೆಯ ಸಾಮಾನ್ಯ ಬೆಳವಣಿಗೆ ವಕ್ರರೇಖೆ 


ಗತಿವಿಲಂಬ ಹಂತ 


ಬ್ಯಾಕ್ಟೀರಿಯಾಗಳ ಜೀವಿಸಂಖ್ಯೆಯ ಬೆಳವಣಿಗೆಯಲ್ಲಿ ಯಾವಾಗಲೂ ಗತಿ 
ಎಲಂಬ ಹಂತವುಂಟಾಗುವುದಿಲ್ಲ; ಅದು ನಡೆದಾಗ ಆ ಸಮಯವು ಗಣನೀಯವಾಗಿ 
'ಬದಲಾಗಬಹುದು. ಜೀವಿಸಂಖ್ಯೆಯು, ನಿಲ್ಲುವ ಹಂತ ಅಥವಾ ಸಾವಿನ ಹಂತಗಳಲ್ಲಿ 
ರುವಂತಹ ಹಳೆಯ ಸಾಕಣೆಯಿಂದ ತೆಗೆದುಕೊಂಡ ಇನಾಕುಲಮ್ಮನ್ನು ಉಪ 
ಯೋಗಿಸುವುದರಿಂದ ಅಥವಾ ರಾಸಾಯನಿಕವಾಗಿ ಬೇರೆ ರೀತಿಯ ಒಂದು ಮಾಧ್ಯಮ 
ದಿಂದ ವರ್ಗಾಯಿಸುವುದರಿಂದ ಸಾಮಾನ್ಯವಾಗಿ ಹೀಗಾಗುತ್ತದೆ. ಆದರೆ, ಚಲ 
ಘಾತವುಳ್ಳ ಬೆಳವಣಿಗೆಯ ಸಮಯದಲ್ಲಿ ಒಂದು ಜೀವಿಸಂಖ್ಯೆಯನ್ನು ಅದೇ 
ರಾಸಾಯನಿಕ ರಚನೆಯುಳ್ಳಿ ಹೊಸ ಮಾಧ್ಯಮಕ್ಕೆ ವರ್ಗಾಯಿಸುವುದರಿಂದ ಚಲಘಫಾತ 
ವುಳ್ಳ ಬೆಳವಣಿಗೆಯು ಅದೇ ವೇಗದಲ್ಲಿ ಉಳಿದುಕೊಂಡು ಬರುತ್ತದೆ. 


ಒಂದು. ಇನಾಕುಲಮ್ಮನ್ನು ನಿಲ್ಲುವ ಹಂತದಲ್ಲಿ ಉಪಯೋಗಿಸುವುದರಿಂದ 
ಗತಿವಿಲಂಬವುಂಟಾಗುತ್ತದೆ. ಇದು, ಬೆಳವಣಿಗೆಯು ನಿಂತುಹೋದ ನಂತರ 
ಕೋಶಗಳ : ಠಾಸಾಯನಿಕ ರಚನೆಯಲ್ಲಿ ಗಣನೀಯ ವ್ಯತ್ಯಾಸಗಳಾಗುತ್ತವೆಂಬ ಅಂಶ 


168 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ನನ್ನು ಸೂಚಿಸುತ್ತದೆ. ಮುಖ್ಯವಾಗಿ, ರೈಬೊಸೋಮ್‌ಗಳ ಕೋಶಸಂಖ್ಯೆಯು 
ಗಮನಾರ್ಹವಾಗಿ ಕಡಮೆಯಾಗುತ್ತದೆ ಮತ್ತು ಪ್ರೋಟೀನ್‌ ಸಂಶ್ಲೇಷಣೆಯು ಹೆಚ್ಚು 
ವೇಗದಲ್ಲಿ ಮುಂದುವರೆಯುವ ಮುನ್ನೆ ಅದನ್ನು ಹೆಚ್ಚಿನ ಮಟ್ಟಕ್ಕೆ ಏರಿಸಬೇಕು. 
ಇದೂ ಅಲ್ಲದೆ ನಿಲ್ಲುವ ಹಂತದಲ್ಲಿನ ಕೋಶಗಳು ಚಲಘಾತವುಳ್ಳ ಹಂತದಲ್ಲಿನ 
ಕೋಶಗಳಿಗಿಂತ ಚಿಕ್ಕವಿರುತ್ತವೆ ಮತ್ತು ಪ ತಿಯೊಂದು ಕೋಶದ ಗಾತ್ರವು, ಕೋಶ 


pes ಆ (ಬ್‌ 


ಭಜನೆಯು ಪ್ರಾರಂಭವಾಗುವ ಮುನ್ನ ಜಲಫಾತವುಳ್ಳ ಹಂತಕ್ಕೆ ತಕ್ಕಂತೆ ಹೆಚ್ಚು 


€» 


ತ್ತದೆ. ಈ ಕಾರಣದಿಂದ ಸಜೀವಿ ಎಣಿಕೆಯಿಂದ ಅಳೆಯಲಾದ ಗತಿವಿಲಂಬವು 
ಸಾಮಾನ್ನವಾಗಿ ಕೋಶರಾಶಿಯಿಂದ ಅಳೆದದ ಕ್ಕಿಂತ ಸ್ಪಲ್ಪ, ಹೆಚಾಗಿರುತ್ತದೆ. 
ಪ ೧ಠಶ ವ ಚ pd) 


ಭ್ರ 


ಇ 


ವನ ಹಂತದಲ್ಲಿರುವ ಒಂದು ಸಾಕಣೆಯಿಂದ ಒಂದು ಇನಾಕುಲಮ್ಮನ್ನು 

ಗೆದುಕೊಂಡರೆ, ಅದರಲ್ಲಿ ಹಲವಾರು ಕೋಶಗಳು ಜೀವಂತವಾಗಿಲ್ಲದಿದ್ದರೂ, ಬೆಳ 
ನ್ನು ಹರಡಬಲ್ಲಂತಹ ಸಾಮರ್ಥ್ಯ ಪಡೆದಿರುತ್ತವೆ, ಈ ಪರಿಸ್ಥಿತಿಗಳಲ್ಲಿ, ಬೆಳಕಿನ 
ಇಂದ್ರತೆಯಿಂದ ಅಳೆಯಲಾದ ಬೆಳವಣಿಗೆಯು, ಸಜೀವಿ ಕೋಶಗಳ ಸಣ್ಣಭಾಗವು 
ಚಲಘಾತವುಳ್ಳ ಹಂತದಲ್ಲಿ ಬೆಳೆಯಲು ಪ್ರಾರಂಭಿಸಿದ ನಂತರ ಸ್ವಲ್ಪ ಸಮಯದ 
ವರೆಗೆ ಗಮನಕ್ಕೆ ಬರದಿರಬಹುದು. ಹೀಗೆ, ಇಲ್ಲಿ ಸಜೀವಿ ಎಣಿಕೆಯಿಂದ ಅಳೆಯ 
ಲಾದ ಗತಿವಿಲಂಬವು ಕೋಶರಾಶಿಯಿಂದ ಅಳೆಯಲಾದ ಗತಿವಿಲಂಬಕ್ಕಿಂತ ಸ್ವಲ್ಪ 
ಕಡಮೆಯಿರುತ್ತದೆ. 


ಟ್ಟೆ ಧೌ 


| 


1. 


ಚಲಘಾತವುಳ್ಳ ಬೆಳವಣಿಗೆ ಉಂಟಾಗುತ್ತಿರುವ ಸಾಕಣೆಯಿಂದ ಇನಾಕುಲಮ್‌ 
ಅನ್ನು ತೆಗೆದುಕೊಂಡರೆ, ಮೇಲಿನ ಪ್ಯಾರಾದಲ್ಲಿ ವಿವರಿಸಲಾದ ವಿವಿಧ ಗತಿವಿಳಂಬ 
ವಾಗುವುದಿಲ್ಲ. ಚಲಘಾತವುಳ್ಳ ಹಂತದಲ್ಲಿ ಬೆಳೆಯುತ್ತಿರುವ ಇನಾಕುಲಮ್ಮನ್ನು 
ಉಪಯೋಗಿಸಿದರೂ ಬೇರೆ ಇಂಗಾಲ ಅಥವಾ ಸಾರಜನಕಮೂಲವನ್ನು ಹೊಂದಿ 
ರುವ ಮಾಧ್ಯಮಕ್ಕೆ ವರ್ಗಾವಣೆ ಮಾಡಿದರೆ ಒಂದು ಗತಿವಿಲಂಬವು ಆಗಾಗ್ಗೆ ಕಂಡು 
ಬರುತ್ತದೆ. ಹೊಸ ಪೋಷಕವನ್ನುಪಯೋಗಿಸಲು ಬೇಕಾದ ಕಿಣ್ವಗಳು ಪ್ರಾರಂಭ 
ದಲ್ಲಿ, ಕೋಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವುದಿಲ್ಲ. ಬೆಳವಣಿಗೆಯು ಗರಿಷ್ಠ 
ವೇಗವನ್ನು ತಲುಪಲು ಬೇಕಾಗುವಷ್ಟು ಮಟ್ಟದಲ್ಲಿ, ಪ್ರಚೋದನೆಗೊಳಗಾಗುವ ಈ 
ಕಿಣ್ವಗಳು ಕೋಶದಲ್ಲಿ ಉಂಟಾಗುವವರೆಗೆ ಸ್ವಲ್ಪ ಸಮಯವು ಕಳೆಯುತ್ತದೆ. ಈ 
ಫಟನೆಯ ಮಾದರಿ ಉದಾಹರಣೆಯನ್ನು ಚಿತ್ರ 9.8 ರಲ್ಲಿ ತೋರಿಸಲಾಗಿದೆ. ಸಕ್ಕರೆ 
ಆರ್ಕಾಬಿನೋಸ್‌ದೊಂದಿಗೆ ಚಲಘಾತವುಳ್ಳ ಪಂತದಲ್ಲಿ ಬೆಳೆಯುತ್ತಿರುವ ಎ. ಕೊಲಿ 
ಯನ್ನು, ಗ್ಲೂಕೋಸ್‌ ಇರುವ ಮಾಧ್ಯಮಕ್ಕೆ ವರ್ಗಾಯಿಸಿದಾಗ ತನ್ನ ಚಲಘಾತ 
ವುಳ್ಳ ಹಂತದಲ್ಲಿನ ಬೆಳವಣಿಗೆಯನ್ನು ಮುಂದುವರಿಸುತ್ತದೆ; ಏಕೆಂದರೆ, 
ಗ್ಲೂಕೋಸ್‌ನ ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಗೆ ಅವ 


ಶ್ಯಕವಾದ ಕಿಣ್ವಗಳು ಅದರ ಕೋಶಗಳಲ್ಲಿರುತ್ತವೆ. ಆದರೆ ಇದೇ ಇನಾಕುಲಮ್ಮನ್ನು 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ಬೆಳವಣಿಗೆ 199 


ಕ್ಷೆ ಆಲೋಸ್‌ ಇರುವ ಮಾಧ್ಯಮಕ್ಕೆ ವರ್ಗಾಯಿಸಿದಾಗ, 37°C ಉಷ್ಣ ತೆಯಲ್ಲಿ 
ಸುಮಾರು 2.5 ಘಂಟೆಗಳ ಗತಿವಿಲಂಬವುಂಟಾಗುತ್ತದೆ: ಏಕೆಂದರೆ, ಕ್ಲೆ ಆರೋಸ್‌ದ 
ಜೀವದ್ರವ್ಯ ಪರಿಣಾಮಕ್ರಿಯ ಆಥವಾ ಚಯಾಪಚಯಕ್ರಿಯೆಗೆ ಅವಶ್ಯಕವಾದ ಕಿಣ್ವ 
ಗಳನ್ನು ಕೋಶಗಳು ಹೊಸದಾಗಿ ಸಂಶ್ಲೆ ೇಷಿಸಿಕೊಳ್ಳಬೇಕು (ಅಧ್ಯಾಯ 8 ನೋಡಿರಿ). 


ಬ್ಯಾಕ್ಟೀರಿಯಾಗಳ ಸಾಂದ್ರತೆಯ ಲಘುಗಣಕ 





ಘಂಟೆಗಳು 


ಚಿತ್ರ 9.8: ಮುಖ್ಯ ಇಂಗಾಲ ಮೂಲಗಳಾಗಿ, ಕ್ರಮವಾಗಿ ಗ್ಲೂಕೋಸ್‌ ಮತ್ತು 
ಕ್ಲೈಲೋಸ್‌ಗಳನ್ನು ಹೊಂದಿರುವ ಕೃತಕ ಮಾಧ್ಯಮಗಳಲ್ಲಿ ಎ ಕೊಲಿಯ ಬೆಳವಣಿಗೆ, ಅರ್ಯಾಬಿ 
ನೋಸ್‌ನೊಂದಿಗೆ ಚಲಘಾತವುಳ್ಳ ಹಂತದಲ್ಲಿ ಬೆಳೆಯುತ್ತಿದ್ದ ಒಂದು ಸಾಕಣೆಯಿಂದ ಆನಾ 
ಕುಲಮ್ನನ್ನು ತೆಗೆದುಕೊಳ್ಳ ಲಾಗಿದೆ. 

ಎರಡು ಬೇರೆಬೇರೆ ಇಂಗಾಲಮೂಲಗಳನ್ನು ಉಪಯೋಗಿಸಿ ಒಂದು ಬ್ಯಾಕ್ಟೀ 
ರಿಯ ಸಾಕಣೆಯನ್ನು ಬೆಳೆಸಿದಾಗ, ದ್ವಿ ಸ್ಥಿತಿ ಬೆಳವಣಿಗೆಯು, ಕೆಲವು ವೇಳೆ ಕಂಡು 
ಬರುತ್ತದೆ. ಚಲಘಾತವುಳ್ಳ ಬೆಳವಣಿಗೆಯ ಎರಡು ಹಂತಗಳಿಂದ ದ್ವಿಸ್ಥಿತಿಯು 
ವ್ಯಕ್ತವಾಗುತ್ತದೆ. ಈ ಚಲಘಾತವುಳ ೈ ಬೆಳವಣಿಗೆಯ ಎರಡು ಹಂತಗಳು ಒಂದು 
ಕ್ಷಣಿಕ ಗತಿವಿಲಂಬದಿಂದ ಬೇರೆಬೇರೆಯಾಗುತ್ತವೆ, ದ್ವಿಸ್ತಿತಿಯುು ಪ್ರಚೋದಿತ 
ಕಿಣ್ವ ಸಂಶ್ಲೇಷಣೆಯು ಅಪಚಯ ಉತ್ಪನ್ನ ದಮನದಿಂದ ಉಂಟಾಗುತ್ತದೆ 
(ಅಧ್ಯಾಯ 8 ನೋಡಿರಿ). ಆದ್ದರಿಂದ ಗ್ಲೂಕೋಸ್‌ ಮತ್ತು ಪ್ರಚೋದನೆಗೊಳ 
ಗಾಗುವ ಕಿಣ್ವಗಳಿಂದ ಆಕ್ರಮಿತವಾದ ಇನ್ನೊಂದು ಸಕ್ಕರೆಯ ಮಿಶ್ರಣದೊಂದಿಗೆ 
ಎ-ಕೊಲಿಯನ್ನು ಬೆಳಸಿದಾಗ, ಗ್ಲೂಕೋಸ್‌ ಮುಂಚೆ ಉಪಯೋಗವಾಗುತ್ತದೆ. 
ಮಾಧ್ಯಮದಲ್ಲಿ ಗ್ಲೂಕೋಸ್‌ ಪೂರ್ತಿ ಮುಗಿದುಹೋದಮೇಲೆ ಮಾತ್ರ (ಇದರಿಂದ 
ಬೆಳವಣಿಗೆಯಲ್ಲಿ ಕ್ಷಣಿಕ ಅಂತ್ಯವುಂಟಾಗುತ್ತದೆ.) ಆಪಚಯ ಉತ್ಪನ್ನ ದಿಂದ ದಮನವು 
ತಗ್ಗುತ್ತದೆ. ಇದು ಎರಡನೆಯ ಸಕ್ಕರೆಯ ವ್ಯಯದಲ್ಲಿ ಬೆಳವಣಿಗೆಗೆ ಬೇಕಾದ 
ಕಿಣ್ವಗಳ ಸಂಶ್ಲೇಷಣೆಗೆ ಅವಕಾಶ ಕಲ್ಪಿಸುತ್ತದೆ (ಚಿತ್ರ 9.9). 


200 ಸೂಕ್ಷ್ಮಜೀವಿಗಳ ಜೀವದ್ರವ್ಯ....., ಕಾರ್ಯಸಂಬಂಧ 


ಒಂದು ಅತಿಛೇದ ಲಘುಗಣಕದ ನಕ್ಷೆಯಮೇಲೆ ನಕ್ಷೆಯ ರೂಪದಲ್ಲಿ, ಗತಿ 
ವಲಂಬದ ಸಮಯವನ್ನು ನಿರ್ಧರಿಸಬಹುದು. ಬೆಳವಣಿಗೆ ವಕ್ರರೇಖೆಯ ಕೊನೆಯ 
ಚಲಘಾತವುಳ್ಳ ಭಾಗಕ್ಕೆ ಗೆ ಸಮಾನಾಂತರ ರೇಖೆಯನ್ನು ಎಳೆಯಬೇಕು. ಇದು 


ರಿಯಾಗಳ ಸಾಂದ್ರತೆ ` 
೫ ಎಕೆ. 


ಕೆ 


ಡ್‌ ಘಂಟಿಗಳು 


ಚಿತ್ರ 9.9 : ಗ್ಲೌಕೋಸ್‌ ಮತ್ತು ಲೋಸ್‌ಗಳನ್ನು ಸಮಪ್ರಮಾಣಗಳಲ್ಲಿ ಒದಗಿಸುವ 


ಒಂದು ಮಾಧ್ಯಮದಲ್ಲಿ ಎ-ಕೊಲಿಯ hy ತಿ ಬೆಳವಣಿಗೆ (ಘನರೇಖೆ), ಸುಮಾರು 4 ಘಂಟೆ 
ಗಳ ನಂತರ ಉಂಟಾಗುವ ಬೆಳವಣಿಗೆಯ ಅಸ್ಥಿ ರ ಅಂತ್ಯವು ಒದಗಿಸಲಾದ ಗ್ಲುಕೋಸ್‌ ಪೂರ್ಣವಾಗಿ 
ಉಪಯೋಗಹೊಂದಿರುವುದನ್ನು ಪ್ರತಿನಿಧಿಸುತ್ತದೆ. After J. Monad, La Croissance 
des cultures bacterieunes paris : Aermann, 1942. 
ಕೋಟೆಯ ಮೇಲೆ ಬೆಳವಣಿಗೆ ವಕ್ರರೇಖೆಯ ಮೂಲದ ಬಿಂದುವಿನ ಮೂಲಕ 

ಯಬೇಕು : ನಂತರ ಈ ಎರಡು ಸಮಾನಾಂತರ ರೇಖೆಗಳ ಮಧ್ಯೆ ಇರುವ 
ಅಂತಕವನ್ಷೆ ಅಕ್ಷದಮೇಲೆ ಅಳೆದರೆ ಆದೇ ಗತಿವಿಲಂಬದ ಸಮಯ (ಚಿತ್ರ 9, 10), 


ರಾಸಾಯನಿಕವಾಗಿ ಬೇರೆ ರೀತಿಯಿರುಷೆ. ಮಾಧ್ಯಮಕ್ಕೆ ವರ್ಗಾಯಿಸಲಾದ 
ಸಾಕಣೆಯ ವಿಳಂಬವಾದ ಅಭಿವೃದ್ಧಿಯು, ಕಿಣ್ವಪ್ರಚೋದನೆಗಿಂತ ಬೇರೆ ರೀತಿಯ 
ಘಟೆನೆಯನ್ನು ಆಗಾಗ್ಗೆ ಉಂಟುಮಾಡುತ್ತದೆ. ಇದು ಒಂದು ಉತ್ಪರಿವರ್ತಿತ ಜೀವಿ 
ಸಂಖ್ಯೆಯ ಆಯ್ಕೆಯೇ ಆಗಿದೆ. ಹೊಸ ಮಾಧ್ಯಮದಲ್ಲಿ ಸಿಗುವಂತಹ ಇಂಗಾಲ 
ಆಥವಾ ಸಾರಜನಕಗಳ ಯಾವ ರೂಪವನ್ನಾದರೂ ಉಪಯೋಗಿಸಿಲು ಜೀವಿ 
ಸಂಖ್ಯೆಯ ಬಹುಭಾಗ ಅಸಕ್ತವಾಗಿರಬಹುದು; ಆದರೆ, ಈ ಸಾಮರ್ಥ್ಯವನ್ನು 
ಹೊಂದಿರುವಂತಹ ಉತ್ಪರಿವರ್ತಿತ ಕೋಶಗಳು ಇಲ್ಲಿ ಕೇವಲ ಸ್ವಲ್ಪವಿರಬಹುದು. 
ಇಂತಹ ಸಂದರ್ಭದಲ್ಲಿ ಇನಾಕುಲಮ್‌, ಒದಗಿಸಲಾದ: ಪರಿಸ್ಥಿತಿಗಳಲ್ಲಿ: ಜೀವಿ 
ಸಂಖ್ಯೆಯ ಸ್ವಲ್ಪಭಾಗ. ಮಾತ್ರ ಬೆಳೆಯಬಲ್ಲಂತಹೆ, ಅನುವಂಶೀಯಪಾಗಿ' ಬೇಕೆ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ, ,,., ಬೆಳವಣಿಗೆ 201 


ರೀತಿಯ ಕೋಶಗಳ ಮಿಶ್ರಣವಾಗಿರುತ್ತದೆ. ಉತ್ಪರಿವರ್ತಿತವಲ್ಲದ ಜೀವಿಸಂಖ್ಯೆಯ 
ಭಾಗದ ಸಾವಿನೊಂದಿಗೆ ಕೆಲವು ವೇಳೆ ಒಂದು ದೊಡ್ಡ ಗತಿವಿಲಂಬವುಂಟಾಗುತ್ತದೆ. 
ಅಪರೂಪ ಉತ್ಪರಿವರ್ತಿತ ಕೋಶಗಳು ಜೀವಿಸಂಖ್ಯೆಯ ಸಾಕಷ್ಟು ಭಾಗವಾಗಿ ಹೆಚ್ಚಿ 
ದಾಗ ಮಾತ್ರ ಕೋಶರಾಶಿಯು ಹೆಚ್ಚಲು ಪ್ರಾರಂಭಿಸುತ್ತದೆ. ಈ ಸಂದರ್ಭದಲ್ಲಿ 
ಗತಿವಿಲಂಬವು ಅಸ್ಪಷ್ಟವಾಗಿರುತ್ತದೆ; `ಆದರೆ, ನಿಜವಾಗಿರುವುದಿಲ್ಲ; ಏಕೆಂದರೆ, ಒದ 
ಗಿಸಲಾದ ಪರಿಸ್ಥಿ ತಿಗಳಲ್ಲಿ ಬೆಳೆಯಬಲ್ಲಂತಹ ಸ್ವಲ್ಪ ಸಂಖ್ಯೆಯ ಕೋಶಗಳು, ಬಗ್ಗಡದ 
ಹೆಚ್ಚಳದಿಂದ ಅವುಗಳ ಇರುವಿಕೆಯು ವ್ಯಕ್ತವಾಗುವುದಕ್ಕೆ ಚಲಘಾತವುಳ್ಳ ವುಗಳಾಗಿ 
ಹೆಚ್ಚು ತ್ತವೆ. ಚಲಘಾತವುಳ್ಳ , ಬೆಳವಣಿಗೆಯ ಹಲವು ಸಂತತಿಗಳಿಗೆ ಬೇಕಾದ 
ಸಮಯವನ್ನು ಸೂಚಿಸಿದಾಗ, ಒಂದು ಗಶಿವಿಲಂಬವು ಒಂದು ಉತ್ಪರಿವರ್ತಿತ ಜೀವಿ 
ಸಂಖ್ಯೆಯ ಬೆಳವಣಿಗೆಯನ್ನು ತೋರಿಸುತ್ತದೆ ಎಂಬುದರ ಸಾಧ್ಯತೆಯು ಯಾವಾ 
ಗಲೂ ಕಂಡುಬರುತ್ತದೆ, 
ಚೆಲಘಾತವುಳ್ಳ ಹಂತ 

ಬೆಳವಣಿಗೆಯ ಚಲಘಾತವುಳ ತೆ ಹಂತವು, ಬೆಳವಣಿಗೆಯ ವೇಗವು ಸ್ಥಿರ 
ಮೌಲ್ಯವನ್ನು ತಲುಪಿದಾಗ ಪ್ರಾರಂಭವಾಗುತ್ತದೆ. ಈ ಹಂತದ ಸಮಯದಲ್ಲಿ 


ಉಂಟಾದ, ಹೆಚ್ಚು ಕಡಮೆ ಎಲ್ಲ ಕೋಶಗಳು ಜೀವಂತವಾಗಿರುತ್ತವೆ. ಇದರಿಂದ 
ಕೋಶರಾಶಿ ಮತ್ತು ಕೋಶಸಂಖ್ಯೆ ಸಮಾನಾಂತರವಾಗಿ ಹೆಚ್ಚುತ್ತವೆ. 


ಬೆಳವಣಿಗೆ ವೇಗ ಸ್ಥಿ ರಾಂಕದ ಸಂಖ್ಯಾತ್ಮಕ ಮೌಲ್ಯವು ಅನುವಂಶೀಯ 
ಮತ್ತು ವಾತಾವರಣದ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ. ಒಂದು ಅನುಕೂಲ 
ತಮ ವಾತಾವರಣದಲ್ಲಿ, ಯಾವುದಾದರೂ ಒಂದು ಸೂಕ್ಷ ಒಹೇವಿಯ ಅತಿ ಹೆಚ್ಚನ 
ಪುನರುತ್ಬಾದನಾಸಾಮರ್ಥ,ಪು, ಪ್ರಭೇದಗಳ ವಂಶಪಾರಂಪರ್ಯವಾದ ಒಂದು 
ಗುಣವಾಗಿರುತ್ತದೆ. ಈ ಸಾಮರ್ಥ್ಯವು, ಒಂದು ಪ್ರಭೇದದಿಂದ ಇನ್ನೊಂದು 
ಪ್ರಭೇದಕ್ಕೆ ಭಿನ್ನ ಪಾಗಿರುತ್ತದೆ (ಕೋಷ್ಟಕ 9.2.). ಆನುಪಂಶೀಯವಾಗಿ ಕಂಡು 
ಹಿಡಿದ, ಈ ಮೇಲಿನ ಮಿತಿಗೆ ಒಳಗಾದ, ಯಾವುದಾದರೂ ಒಂದು ಸೂಕ್ಷ ದೇವಿಯ 
ನಿಜವಾದ ಬೆಳವಣಿಗೆ ವೇಗವು ಪಾತಾವರಣದಿಂದ ನಿರ್ಧರಿತವಾಗುತ್ತದೆ. ಪೋಷಕ 
ಗಳ ಸ್ವರೂಪ ಮತ್ತು ಸಾಂದ್ರತೆಗಳು, ಉಷ್ಣತೆ 7 ಹಾಗೂ ಮಾಧ್ಯಮದ 
ಅಂಯಾನ್‌ನ ಸಾಮರ್ಥ, ಇವು ಬೆಳವಣಿಗೆ ವೇಗವನ್ನು ವ್ಯತ್ಯಾಸಮಾಡುವ ಅಂಶ 
ಗಳು. ಇವುಗಳಲ್ಲಿ ಕೆಲವನ್ನು ಈ ಅಧ್ಯಾಯದಲ್ಲಿ ಮುಂದೆ ಚರ್ಚಿಸಲಾಗಿದೆ 
(pp. 573-582). 


ಗರಿಷ್ಠ ನಿಲ್ಲುವ ಹಂತ 
ಪೋಷಕಗಳನ್ನು ಹೊಸದಾಗಿ ಒದಗಿಸದಂತಹ ಒಂದು ಸಾಕಣೆಯಲ್ಲಿ, ಕೆಲವು 


202 ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಕಾರ್ಯಸಂಬಂಧ 


ಕೋಷ್ಟಕ 9-2 : ಸಂಕೀರ್ಣ ಮಾ ಧ್ಯಮಗಳಲ್ಲಿ, ಅನುಕೂಲತನು ಉಷ್ಣ ತೆ 
ಯಲ್ಲಿ ಅಥವಾ ಅದರ ಹತ್ತಿರದ ಉಷ್ಣತೆಯೆಲ್ಲಿ ಅಯಲಾದ ಬ್ಯಾಕ್ಟೀರಿಯಾ 
ಗಳೆ, ಗುರುತಿಸಿಕೊಳ್ಳಲಾದ ಅಧಿಕತಮ ಬೆಳವಣಿಗೆ ವೇಗಗಳು 





ಆ ಜೀವಿ ಉಷ್ಣತೆ ಸಂತತಿ ಸಮಯ, ಘಂಟಿ 
ಸ್ಕೂಡೋವೆಸಿನಾಸ್‌ ನೇಟ್ರಿಯಜೆನ್ಸ್‌ 37 0.16 
ಬ್ಯಾಸಿಲಸ್‌ ಸ್ಟಿಯರೊಧರ್ಮೊಫೈ ಕೈಲಸ್‌ 00 0.18 
ಎಸ್ವಿರಿಚಿಯ ಕೊಲಿ 40 0.35 
ಬ್ಯಾಸಿಲ್ಲಸ್‌ ಸಟಿಲಸ್‌ 40 0.43 
ಸ್ಯೂಡೋಮೊನಾಸ್‌ ಪ್ಯಟಡ 30 0.75* 
ವೈಬ್ರಿಯೊ ಮೊರಿನಸ್‌ 15 1.35 
ರೊಡೋಸ್ಕೂಡೋಮೋನಾಸ್‌ ಸ್ಟೆರಾಯ್ಡ್‌ 30 2.2 
ಮೈಕೊಬ್ಯಾಕ್ಟೀರಿಯಂ ಟ್ಯೂಬರ್‌ಕ್ಕುಲೋಸಿಸ್‌ 37 61 
ನೈಟ್ರೊಬ್ಯಾಕ್ಟರ್‌ ಅಜಿಲಿಸ್‌ 27 20 


೩ ಒಂದು ಕೃತಕ ಮಾಧ್ಯಮದಲ್ಲಿ ಬೆಳೆದದ್ದು. 


ಸಂತತಿಗಳವರೆಗೆ ಮಾತ್ರ ಚಲಘಾತವುಳ್ಳ ಬೆಳವಣಿಗೆಯು ಮುಂದುವರೆಯುತ್ತದೆ. 
ವಿಷಯುಕ್ತ ಜೀವದ್ರವ್ಯಪರಿಣಾಮ ಅಥವಾ ಚಯಾಪಚಯ ಉತ್ಪನ್ನಗಳು 
ಶೇಖರಣೆಯಾಗುವುದರಿಂದ ಅಥವಾ ಪೋಷಕವು ಮುಗಿಯುತ್ತ ಬರುವುದರಿಂದ 
ಬೆಳವಣಿಗೆ ವೇಗವು ಕಡಮೆಯಾಗಲು ಪ್ರಾರಂಭವಾಗುತ್ತದೆ. ಕೊನೆಗೆ ಸಾಕಣೆ, 
ಗರಿಸ್ಮ ನಿಲ್ಲುವ ಹಂತವನ್ನು ಪ್ರವೇಶಿಸುತ್ತದೆ. ಆಗ ಬೆಳವಣಿಗೆ ವೇಗವು ಸೊನ್ನೆ 
ಯಾಗುತ್ತದೆ. ಈ ಹಂತದ ಸಮಯ ಮತ್ತು ಗುಣಗಳು, ಬೆಳವಣಿಗೆಯನ್ನು ಮಿತಿ 
ಗೊಳಿಸುವ ಅಂಶದಿಂದ ಪ್ರಭಾವಿತವಾಗಿವೆ. ಅವಶ್ಯಕ ಪೋಷಕ (ಉದಾ; ಇಂಗಾಲ 
ಅಥವಾ ಶಕ್ತಿಮೂಲ) ಮುಗಿದುಹೋಗುವುದರಿಂದ, ಜೀವಿಸಂಖ್ಯೆಯು ನಿಲ್ಲುವ 
ಹಂತವನ್ನು ಪ್ರವೇಶಿಸಿದರೆ, ಎಣಿಕೆ. ಒಟ್ಟು ಎಣಿಕೆ, ಮತ್ತು ಕೋಶರಾಶಿ ಇವೆಲ್ಲವೂ 
ಸುಮಾರಾಗಿ ಒಂದೇ ಸಮಯದಲ್ಲಿ ನಿಶ್ಚಲವಾಗುತ್ತವೆ. ಹಲವು ಘಂಟಿಗಳವರೆಗೆ 
ಜೀವಿಸಂಖ್ಯೆಯು ಗಾತ್ರದಲ್ಲಿ ವ್ಯತ್ಯಾಸವಾಗದೇ ಇರಬಹುದು, ವಿಷಯುಕ್ತ 
ಪದಾರ್ಥಗಳ ಸಂಗ್ರಹಣದಿಂದ ಬೆಳವಣಿಗೆಯು ಮಿತಗೊಂಡಾಗ, ನಿಲ್ಲುವ ಹಂತಕ್ಕೆ 
ಬೇಗ ವರ್ಗಾವಣೆಯಾಗುವುದಿಲ್ಲ. ಸಾಕಣೆಯನ್ನು ಪೌಷ್ಟಿಕ ಸಂಕೀರ್ಣಮಾಧ್ಯಮ 
ದಲ್ಲಿ ಬೆಳೆಸಿದಾಗ ಸಾಮಾನ್ಯವಾಗಿ ಹೀಗೆ ಉಂಟಾಗುತ್ತದೆ. ಸಜೀವಎಣಿಕೆಯಿಂದ 
ತೀರ್ಮಾನಿಸಲಾದಂತೆ ಜೀವಿಸಂಖ್ಯೆಯು ನಿಲ್ಲುವ ಹಂತವನ್ನು ' ತಲುಪಿದ್ದರೂ, 
ಕೋಶಗಳ ಸೂಕ್ಷ್ಮಗ್ರಾಹಿತ್ವದಲ್ಲಿರುವ ಸಣ್ಣ ವ್ಯತ್ಯಾಸಗಳಿಂದ, ಕೋಶರಾಶಿ ಮತ್ತು 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ....., ಬೆಳವಣಿಗೆ 203 


ಒಟ್ಟು ಎಣಿಕೆಗಳಲ್ಲಿ ನಿಧಾನವಾದ ಹೆಚ್ಚಳವುಂಟಾಗುತ್ತದೆ. ಇಂಥ ಸಂದರ್ಭಗಳಲ್ಲಿ, 
ನಿಲ್ಲುವ ಹಂತವು ಒಂದು ಸಂಖ್ಯಾಸಂಗ್ರಹಣ ಶಾಸ್ತ್ರೀಯ ಘಟನೆಯಾಗಿರುತ್ತದೆ. 
ಜೀವಿಸಂಖ್ಯೆಯ ಕೆಲವು ಜೀವಿಗಳಿಂದ ಅಂಚಿನ ಬೆಳವಣಿಗೆಯು ಇತರ ಜೀವಿಗಳ 


ಸಾವಿನಿಂದ, ಚಿತ್ರ 9.11ರಲ್ಲಿ ತೋರಿಸಿರುವಂತೆ ಸಮತೂಕವಾಗುತ್ತದೆ. 


—— 


ಕ 





ಕೋಶೆಗಳ ಲಘುಗಣಕ ಸಂಖ್ಯೆ 
ಕೋಶಗಳ ಲಘುಗಣಳ ಸಂಖ್ಯೆ 


1 





| ಸ್ವ 

ದ್ದ” oa 

x ? 

ತ ಕ 

ಸ್ಹ ಸಮಯ-- 5 ಸಮಯ 
KH (c) ಜ್ತ (6) 
3 ಒಟ್ಟು ಕೋಶಗಳ ಎಣಿಕೆ ಷ್ಣ 

count 





ಚಿತ್ರ 9-11 ; ಗರಿಷ್ಠ ನಿಲ್ಲುವ ಹಂತ ಮತ್ತು ಸಾವಿನ ಹಂತಗಳಲ್ಲಿ ಸಾಕಣೆಗಳಲ್ಲಿ ಸಜೀವಿ 
ಮತ್ತು ಒಟ್ಟು ಕೋಶ ಎಣಿಕೆಗಳ ಮಧ್ಯೆ ಸಂಬಂದ : (೩) ಶಕ್ತಿಯ ಒಂದು ಮೂಲವು ಪೂರ್ಣ 
ವಾಗಿ ಮುಗಿದುಹೋಗುವುದರಿಂದ ಬೆಳವಣಿಗೆಯು ಮಿತಿಗೊಳ್ಳುವ ಒಂದು ಸಾಕಣೆ ಬೆಳೆವಣಿಗೆ; 
(ರ) ವಿಷಯುಕ್ತ ಪದಾರ್ಥಗಳ ಶೇಖರಣೆಯಿಂದ ಅಥವಾ ಫೋಷಕಗಳು ಅಂಶಿಕವಾಗಿ ಮುಗಿದು 
ಹೋಗುವುದಿಂದ ಬೆಳವಣಿಗೆ ಮಿತಿಗೊಂಡಿದೆ (0) ವೇಗವಾದ ಸ್ಹ್ವಯಂಲಯನದೊಂದಿಗೆ ಸಾಕ 
ಣೆಯ ಸಾವು (6) ಜೀವಕಣಗಳ ಸ್ವಯಂಲಯನವಿಲ್ಲದೇ ಸಾವು. 


ಕಾರ್ಯಸಂಬಂಧ 


204 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಸಾವಿನ ಹಂತ 


ಗರಿಷ್ಠ ನಿಲ್ಲುವ ಹಂತದ ಕೊನೆಯು, ಸಾವಿನ ಹಂತಕ್ಕೆ ದಾರಿಮಾಡಿಕೊಡು 
ತ್ತದೆ. ಈ ಹಂತದಲ್ಲಿ ಜೀವಿಸಂಖ್ಯೆಯು ಕಡಮೆಯಾಗುತ್ತದೆ. ಅಧ್ಯಾಯ 
3ರಲ್ಲಿ ಚರ್ಚಿಸಿರುವಂತೆ, ಬ್ಯಾಕ್ಟೀರಿಯ ಜೀವಿಸಂಖ್ಯೆಗಳ ಸಾವಿನ ಗತಿಶಕ್ತಿಯು 
ಚಲಘಾತವುಳ್ಳದ್ದಾಗಿರುತ್ತದೆ. ಬ್ಯಾಕ್ಟೀರಿಯಾಗಳ ಜೀವಿಸಂಖ್ಯೆಗಳಲ್ಲಿ ಪ್ರತಿ 
ಯೊಂದು ಕೋಶದ ಸಾವಿನ ಜೊತೆಗೆ, ಅನೇಕ ವೇಳೆ ಲಯನವುಂಟಾಗುವುದಿಲ್ಲ. 
ಇದರಿಂದ ಜೀವಿಸಂಖ್ಯೆಯ ಪ್ರಮುಖಭಾಗವು ಜೀವಶಕ್ತಿಯನ್ನು ಕಳೆದುಕೊಂಡಿ 
ದ್ದರೂ, ಈ ಹಂತದಲ್ಲಿ ಕೋಶರಾಶಿಯು ಸ್ಕ್ರಿರವಾಗಿರುತ್ತದೆ ಅಥವಾ ಸ್ವಲ್ಪ 
ಇಳಿತವನ್ನು ತೋರುತ್ತದೆ. ಕೆಲವು ವೇಳೆಸಾವಿನ ನಂತರ ಲಯನವುಂಟಾಗುತ್ತದೆ; ಈ 
ಸಂದರ್ಭದಲ್ಲಿ, ಸಜೀವಿ ಎಣಿಕೆಯ ಜೊತೆಗೆ ಕೋಶರಾಶಿಯು ಕಡಮೆಯಾಗುತ್ತದೆ 
(ಚಿತ್ರ 9.11). 


ಕಲನ ಶ್ರೇಣಿಯಲ್ಲಿ (ರೇಖೆ) ಜೆಳವಣಿಗೆ 


ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ, ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯ ಗತಿ ಕಲನ 
ಶ್ರೇಣಿಯದಾಗುತ್ತದೆ. ಆಗ ಜೀವಿಸಂಖ್ಯೆ ಸಾಂದ್ರತೆಯು ಸಮಯಕ್ಕೆ ನೇರವಾಗಿ 
ಹೆಚ್ಚು ತ್ತದೆ. ಇದು, ಶರೀರಶಾಸ್ತ್ರೀಯ ಅಸಮತೋಲನದ ಪ್ರತಿರೂಪವಾಗಿದೆ 
ಮತ್ತು ಕೋಶಗಳು ಒಂದು ಆಥವಾ ಹೆಚ್ಚು ಅವಶ್ಯಕ ವೇಗವರ್ಧಕಗಳನ್ನು ಸಂಶ್ಲೇಷಿ 
ಸಲು ಅಸಮರ್ಥ ವೆಂಬುದನ್ನು ಅದು ಸ್ಪಷ್ಟಪಡಿಸುತ್ತದೆ. ಎರಡು ಉದಾಹರಣೆ 
ಗಳನ್ನು ವಿವರಿಸಲಾಗುವುದು. 


ಬೆಳವಣಿಗೆ ಅಂಶವಾಗಿ ನಿಕೊಟಿನಿಕ್‌ ಆಮ್ಲದ ಅವಶ್ಯಕತೆ ಪಡೆದಿರುವ ಒಂದು 
ಬ್ಯಾಕ್ಟೀರಿಯಮ್‌ಗೆ ಆ ಪೋಷಕವು ಸಿಗದಂತೆ ಮಾಡಿದರೆ, ಒಂದು ನಿರ್ದಿಷ್ಟ 
ಜೀವಸಂಶ್ಲೇಷಕ ಪೂರ್ವರೂಪವಾಗಿ ನಿಕೊಟಿನಿಕ್‌ ಆಮ್ಲವನ್ನು ಹೊಂದಿರುವ "ಪಿರಿ 
ಮಿಡಿನ್‌ ನ್ಯೂಕ್ಲಿ ಯೊಟೈಡ್‌ಗಳನ್ನು ಸಂಶ್ಲೇಷಿಸಲಾರವು. ಯಣಕಣ ವರ್ಗಾವಣೆ 
ಯಲ್ಲಿ ಪಿರಿಮಿಡಿನ್‌ ನ್ಯೂಕ್ಲಿಯೊಟೈಡ್‌ಗಳ ಕಾರ್ಯಗಳ ಕಾರಣದಿಂದ ಕೋಶದಲ್ಲಿ 
ಅವುಗಳ ಮಟ ತವು, ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯ 
ಕ್ರಿಯೆಯ ಒಟ್ಟು ವೇಗವನ್ನು ಮತ್ತು ಅದರಿಂದ ಬೆಳವಣಿಗೆ ವೇಗವನ್ನು ನಿರ್ಧರಿಸು 
ತ್ತದೆ. ಈ ಸಂಯುಕ್ತಗಳ ಸಂಶ್ಲೇಷಣೆಯು ಮುಂದಕ್ಕೆ ಸಾಧ್ಯವಾಗದಂತಾದಾಗ 
ಜೀವಿಸಂಖ್ಯೆಯ ಬೆಳವಣಿಗೆಯ ವೇಗವು ಕೋಶಗಳಲ್ಲಿ ಪೈರಿಡಿನ್‌-ನ್ಯೂಕ್ಲಿ ಯೊಟೈೈಡ್‌ 
ಗಳು ಒದಗುವುದಕ್ಕೆ ಪ್ರಮಾಣಾನುಗುಣವಾಗಿ ಸಂಬಂಧಿಸಿರುತ್ತದೆ ; ಜೀವಿಸಂಖ್ಯೆಯ 
ಒಟ್ಟು ವೇಗವರ್ಧಕಸಾಮರ್ಥ್ಯವು ಮುಂದೆ ಹೆಚ್ಚಲಾರದು ಮತ್ತು ಕೋಶಗಳು 
ಪ್ರತಿಸಲ ಅನುಕ್ರಮವಾಗಿ ದ್ವಿಗುಣವಾಗಲು ಪ್ರತಿಯೊಂದು ಕೋಶದ ವೇಗವರ್ಧಕ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಬೆಳವಣಿಗೆ 205 


ಸಾಮರ್ಥ (ಮತ್ತು ಅದರಿಂದ ಅದರ ಬೆಳವಣಿಗೆ ಸಾಮರ್ಥ್ಯವು ಹೆಚ್ಚು ಕಡಮೆ 
ಅರ್ಥ ಆಗುತ್ತದೆ. ಹೀಗೆ ಬೆಳವಣಿಗೆಯು ಸಮಯಕ್ಕೆ ಪ್ರಮಾಣಾನುಗುಣವಾಗಿರು 
ತ್ತದೆ: ಅಂದರೆ, ಕಲನಶ್ರೇಣಿಯದಾಗಿರುತ್ತದೆ, 

-ಫ್ಲೊರೋಫಿನೈಲ್‌ ಅಲನೀನ್‌ನಂತಹ ನೈಸರ್ಗಿಕ ಅಮೈನೊ ಆಮ್ಲಗಳ 
ಕೆಲವು ರಾಸಾಯನಿಕ ಸಮರೂಪಿಗಳ ಸಂಪರ್ಕದಲ್ಲಿ ಸೂಕ್ಷ್ಮಜೀವಿಗಳು "ಬೆಳೆ 
ದಾಗ, ಕೋಶಗಳು ಸಮರೂಪಿಯನ್ನು ಗ್ರ ಗ್ರಹಿಸಿ, ಕ್ರಿಯಾಶಕ್ತ ಗೊಳಿಸಿ, ಹೊನದಾಗಿ 
ಸಂಶ್ಲೇಷಿಸಲಾದ ಪ್ರೋಟೀನ್‌ಗೆ ಅನಾವಾದ ನೈಸರ್ಗಿಕ ಅಮೈನೊ ಆಮ್ಲದ 
ಸ್ಥಾನದಲ್ಲಿ ಅದನ್ನು ಸೇರಿಸಬಹುದು. ಈ ರೀತಿ ಉತ್ಪತ್ತಿಯಾದ “ತಪ್ಪು' 
ಪ್ರೊಟೀನ್‌ಗಳು, ಕೆಲವು ವೇಳೆ ವೇಗವರ್ಧಕ ಸಾಮರ್ಥ್ಯ ವನ್ನು ಹೊಂದಿರುವುದಿಲ್ಲ; 
ಇದರಿಂದ ಜೀವಿಸಂಖ್ಯೆ ಯ ಒಟ್ಟು ವೇಗವರ್ಧಕಸಾ RE ವ ಸಾಕಣೆಸಮರೂಪಿ 
ಯನ್ನು ಸೇರಿಸಿದಾಗ ಇದ್ದಷ್ಟೆ ಷ್ಟೇ ಇರುತ್ತ ದೆ. ಮುಂದೆ ವ್ಯತ್ಯಾಸಹೊಂದುವುದಿಲ್ಲ 

ಮತ್ತು. ಜೆಳವಣಿಗೆಯು ಕಿನಶ್ರೆ ೇಣಿಯದಾಗುತ್ತದೆ (ಚಿತ್ರ 9 12). 








ಚಿತ್ರ: 9.12 : p-ಫ್ಲೊರೊಫಿನೈಲ್‌ ಅಲನೀನ್‌ ಎಂಬ ಅಮೈನೊ ಆಮ್ಲ ಸಮರೂಪಿಯನ್ನು 
ಹೊಂದಿರುವ ಒಂದು ಬೆಳವಣಿಗೆ ಮಾಧ್ಯಮದಲ್ಲಿ ಎ. ಕೊಲಿಯ ರೇಖೀಯ ಬೆಳವಣಿಗೆ (ಘನ 
ರೇಖೆ p-ಫ್ಲೂರೊಫಿನೈಲ್‌ ಅಲನೀನ್‌ ಅನ್ನು ಹೊಂದಿರದ ಅದೇ ರೀತಿಯ ಒಂದು ಸಾಕಣೆಯ 
ಜೆಳವಣಿಗೆಯನ್ನು ಚುಕ್ಕೆ ಗೆರೆ ತೋರಿಸುತ್ತದೆ, 
ಜಿಳವಣಿಗೆಂಯು ಕಾರ್ಯಸಮರ್ಥತೆ , ಬೆಳೆವಣಿಗೆ ಉತ್ಪತ್ತಿಗಳು 

ಪ್ರಾರಂಭದ ಕೋಶರಾಶಿ ಅಥವಾ (ಕೋಶಗಳ ಸಂಖ್ಯೆ) ಮತ್ತು ನಿಲ್ಲುವ 
ಹಂತವನ್ನು ಜೀವಿ ಸಂಖ್ಯೆಯ ಪ್ರಷೇಶಿಸುವಾಗ ಉಂಟಾಗುವ ಕೊನೆಯ ಕೋಶ 
ರಾಶಿ (ಅಥವಾ ಕೋಶಗಳ ಸಂಖ್ಯೆ)ಗಳ ಮಧ್ಯೆ ಇರುವ ವ್ಯತ್ಯಾಸವು, ಒಂದು 
ಸಾಕಣೆಯ ಒಟ್ಟು ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಒಂದು ನಿರ್ದಿಷ್ಟ 
ಪೋಷಕದ ಸಾಂದ್ರತೆಯಿಂದ ಜೆಳವಣಿಗೆಯು ಮಿತಿಗೊಂಡರೆ, ಚಿತ್ರ 9.13ರಲ್ಲಿ 


206 ಸೂಕ್ಷ ಜೀವಿಗಳ ಜೀವದ್ರವ್ಯ... ,.. ಕಾರ್ಯಸಂಬಂದ 


ತೋರಿಸಿರುವಂತೆ, ಒಟ್ಟುಬೆಳವಣಿಗೆಗೂ ಮತ್ತು ಮಾಧ್ಯಮದಲ್ಲಿರುವ ಪೋಷಕದ 
ಸಾಂದ್ರತೆಗೂ ಒಂದು ನಿಗದಿಯಾದ ಸಂಬಂಧವಿರುತ್ತದೆ. ಹೀಗೆ ಒದಗಿಸಲಾದ 
ಪೋಷಕದ ಏಕಾಂಶ ತೂಕಕ್ಕೆ, ಉತ್ಪಾದಿತವಾಗುವ ಕೋಶಪದಾರ್ಥದ ತೂಕವು 
ಒಂದು ಸ್ಥಿ ರಾಂಕವಾಗಿರುತ್ತದೆ. ಇದನ್ನು ಜಿಳವಣಿಗೆಉತ್ಪತ್ತಿ ಎನ್ನುತ್ತಾರೆ. 


ಶಾ 


ತ್‌ 


ಕ್ತ ಹ 
p p ತಂ 
ಷ್ಟಿ 1.0 p 
ಇ 
$ 19 ಸ್ಟ 
೨12 05 ವ 
$3 1 
pe Ke 
ಇನ 0 0 ಸಿ 
ಸ ಕ 4 4 4 
3 ಸಕ್ಕರೆ ಸಾಂದ್ರತೆ, ಗ್ರ! 4 


ಚಿತ್ರ 9,13 : ಒಂದು ಅವಾಯುಶ್ವಸನ ಬ್ಯಾಕ್ಟೀರಿಯಮ್‌ನ (ಸ್ಕೂಡೊಮೊನಾಸ್‌ ಪ್ರಭೇದ) 
ಬೆಳವಣಿಗೆ ಉತ್ಪತ್ತಿಗೂ ಮತ್ತು ಬೆಳವಣಿಗೆಯನ್ನು ಮಿತಿಗೊಳಿಸುವ ಪೋಷಕವಾದ ಫ್ರಕ್ಟೊ ತ್ಟೀಸ್‌ನ 
ಪ್ರಾರಂಭದ ಸಾಂದ್ರತೆಗೂ ಇರುವ ಸಂಬಂಧ. ಇಂಗಾಲ ಮತ್ತು ಶಕ್ತಿಯ ಮುಖ್ಯ ಮೂಲವಾಗಿ 
ಫ್ರಕ್ಟೋಸ್‌ ಇರುವಂತಹ ಕೃತಕ ಮಾಧ್ಯಮದಲ್ಲಿ ಪ್ರಯೋಗವನ್ನು ನಡೆಸಲಾಗಿತ್ತು, 


ರಾಸಾಯನಿಕ ಪರಪೋಷಿತ ಸೂಕ್ಷ್ಮಜೀವಿಗಳಲ್ಲಿ, ಉಪಯೋಗಿಸಿದ ಮೂಲ 
ಪದಾರ್ಥದ ರೂಪದಲ್ಲಿ ಅಳೆದ ಬೆಳವಣಿಗೆಉತ್ಪತ್ತಿಯು ಜೀವಸಂಶ್ಲೇಷಣೆಯನ್ನು 
ಮೂಲ ಪದಾರ್ಥವು ಎಷ್ಟು ಕಾರ್ಯಸಮರ್ಥತೆಯಿಂದ ಬೆಂಬಲಿಸುತ್ತದೆ ಎಂಬುದನ್ನು 
ಸೂಚಿಸುತ್ತದೆ. ಇಂಗಾಲ ಮತ್ತು ಶಕ್ತಿಗಳ ಮುಖ್ಯ ಮೂಲವಾಗಿ ಫ್ರಕ್ಟೋಸ್‌ 
ಇರುವ ಕೃತಕ ಮಾಧ್ಯಮದಲ್ಲಿ ಬೆಳೆಯುತ್ತಿರುವ ಒಂದು ವಾಯುಜೀವಿ ರಾಸಾಯ 
ನಿಕ ಪರಪೋಷಿತ ಸ್ಕೊಡೋಪೊನಾಡ್‌ ನಿಂದ ಚಿತ್ರ 9.13 ರಲ್ಲಿರುವ ಅಂಶಗಳನ್ನು 
ಪಡೆಯಲಾಗಿದೆ. ನಕ್ಷೆಯನ್ನು ಗಮನಿಸಿದರೆ 1ಗ್ರಾಮ್‌ ಫ್ರಕ್ಟೋಸ್‌ನಿಂದ ಸುಮಾರು 
0.4 (ಒಣ ತೂಕ) ಕೋಶ ಪದಾರ್ಥ ದೊರೆಯುತ್ತದೆ ಎಂದು ತಿಳಿಯುತ್ತದೆ. 
ಫ್ರಕ್ಟೋಸ್‌ನ ಮತ್ತು ಕೋಶ ಪದಾರ್ಥದ ಇಂಗಾಲ ಅಂಶವು ಕ್ರಮವಾಗಿ ಶೇಕಡಾ 
40 ಮತ್ತು 50 ಇರುತ್ತವೆ. ಈ ವ್ಯತ್ಯಾಸವನ್ನು ಗಣನೆಗೆ ತೆಗೆದು ಕೊಂಡರೆ, , 
ಬೆಳವಣಿಗೆಉತ್ಪತ್ತಿ ಯು, ಕೋಶ ಇಂಗಾಲವಾಗಿ ಪರಿವರ್ತಿತಗೊಂಡ ಫ್ರಕ್ಟೋಸ್‌ 
ಇಂಗಾಲದ ಭಾಗವನ್ನು ಲೆಕ್ಕಹಾಕಲು ಅವಕಾಶವೀಯುತ್ತದೆ. ಆ ಭಾಗವು 0.5 
ಆಗಿರುತ್ತದೆ. ಹೀಗೆ, ಈ ಸೂಕ್ಷ್ಮಜೀವಿಯ್ಕು ಕೋಶಪದಾರ್ಥವನ್ನುಂಟು 
ಮಾಡಲು ಫ್ರಕ್ಟೋಸ್‌ಇಂಗಾಲದ ಅರ್ಧ ಭಾಗವನ್ನು ಉಪಯೋಗಿಸ'ತ್ತದೆ 


ಬೆಳವಣಿಗೆ 207 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಮತ್ತು ಉಳಿದರ್ಧವನ್ನು €೦, ಆಗಿ ಉತ್ಕರ್ಷಿಸುತ್ತದೆ. ಮುಖ್ಯ ಇಂಗಾಲ 
ಮೂಲಗಳಾಗಿ ಸಕ್ಕರೆಗಳೊಂದಿಗೆ ಬೆಳೆಯುವ ಇತರ ವಾಯುಜೀವಿ ರಾಸಾಯನಿಕ 
ಪರಪೋಷಿತ ಬ್ಯಾಕ್ಟೀರಿಯ ಇಗಳೆ.ಂದಿಗೆ ನಡೆಸಿದ ಆದೇ ರೀತಿಯ ಪ್ರಯೋಗಗಳು 
ಕೋಶ ಪದಾರ್ಥವಾಗಿ ಪರಿವರ್ತಿತಗೊಂಡ ಮೂಲ ಪದಾರ್ಥದ ಭಾಗವು ಜೀವಿ 
ಗಳನ್ನು ಅವಲಂಬಿಸಿ ಶೇಕಡಾ 20 ರಿಂದ 50ರ ವರೆಗಿರುತ್ತದೆ ಎಂಬುದನ್ನು ತೋರಿಸು 
ತ್ತವೆ. ಯಾವುದಾದರೂ ಇಂಗಾಲಮೂಲದ ಖರ್ಚಿನಲ್ಲಿ ಬೆಳವಣಿಗೆಉತ್ಪತ್ತಿಯ 
ವಿಷಯದಲ್ಲಿ ವಾಯುಜೀವಿಗಳ ಮಧ್ಯೆ ಇರುವ ವ್ಯತ್ಯುಸಗಳು ATP ಯನ್ನು 
ಮೂಲ ಪದಾರ್ಥವು ಎಷ್ಟು ಕಾರ್ಯ ಸಮರ್ಥತೆಯಿಂದ ಉತ್ಪಾದಿಸುತ್ತದೆಂಬ 
ಅಂಶದಲ್ಲಿರುವ ವ್ಯತ್ಯಾಸಗಳನ್ನು ತೋರಿಸುತ್ತವೆ. ಈ ವಿಷಯವನ್ನು ಸಮರ್ಥಿಸಲು 
ಒಂದು ಉದಾಹರಣೆಯನ್ನು ಕೆಳಗೆ ವಿವರಿಸಲಾಗಿದೆ. 


ಒಂದು ಸಂಕೀರ್ಣಮಾಧ್ಯಮದಲ್ಲಿ ಹುದುಗಿಸಬಲ್ಲ ಜೀವಿಗಳನ್ನು ಅವಾಯು 
ಜೀವಿ ಪರಿಸ್ಥಿ ತಿಗಳಲ್ಲಿ ಬೆಳೆಸಿದಾಗ, ವಿದ್ಯುತ್‌ ವಿಕಿರಣ ಸಮಸ್ಕಾ ನಿಕ ಅಳತೆಗಳಿಂದ 
ಹುದುಗಬಲ್ಲ ಮೂಲಪದಾರ್ಥವು ಪೂರ್ಣವಾಗಿ ಆಂತ್ಯ ಉತ್ಪನ್ನಗಳಾಗಿ ಪರಿವರ್ಕಿ 
ತಗೊಳ್ಳುತ್ತದೆಂಬುದನ್ನು ತೋರಿಸಬಹುದು. ಆಗ ಮಾಧ್ಯಮದಲ್ಲಿರುವ ಇತರ 
ಸಾವಯವ ಪೋಷಕಗಳ ಖರ್ಚಿನಲ್ಲಿ ಕೋಶ ಪದಾರ್ಥದ ಸಂಶ್ಲೇಷಣೆಯುಂಟಾಗು 
ತ್ತದೆ. ಈ ಪರಿಸ್ಥಿತಿಗಳಲ್ಲಿ ಹುದುಗಬಲ್ಲ ಪದಾರ್ಥವು ATP ಯನ್ನು ಒದಗಿಸಲೆಂದೇ 
ಕಾರ್ಯ ನಿರ್ವಹಿಸುತ್ತದೆ. ಹಲವು ಹುದುಗುವಿಕೆಗಳ ಮೂಲಕ ಉತ್ಪತ್ತಿಯಾದ 
ATP ಮೊತ್ತವು ತಿಳಿದಿರುತ್ತದೆ. ಆದುದರಿಂದ ಹುದುಗಬಲ್ಲ ಮೂಲ ಪದಾರ್ಥದ 
ಸಾಂದ್ರತೆಗೆ ಪ್ರಮಾಣಾತ್ಮಕವಾಗಿ ಅಳೆದ ಬೆಳವಣಿಗೆ ಉತ್ಪತ್ತಿಯಿಂದ ಕೋಶ ಪದಾ 
ರ್ಥದ ಸಂಶ್ಲೇಷಣೆಗೆ ಎಷ್ಟು ಕಾರ್ಯ ಸಮರ್ಥತೆಯಿಂದ ATP ಯು ಉಪಯೋಗಿ 
ಸಲ್ಪಡುತ್ತದೆಂಬುದನ್ನು ನೇರವಾಗಿ ಕಂಡು ಹಿಡಿಯಬಹುದು. ಇಂತಹ ಅಳತೆಗಳನ್ನು 
ಈಸ್ಟ್‌ ನೊಂದಿಗೆ ಮತ್ತು ಹಲವಾರು ಹುದುಗಿಸಬಲ್ಲ ಬ್ಯಾಕ್ಟಿ"ರಿಯಾಗಳೊಂದಿಗೆ 
ಮಾಡಲಾಗಿದೆ. (ಕೋಷ್ಟಕ 9.3) ಉತ್ಪಾದಿತವಾದ &7? ಗೆ ಪ್ರಮಾಣಾತ್ಮಕವಾಗಿ 
ಸುಮಾರು 10 ಗ್ರಾಮ್‌ ಕೋಶ ಪದಾರ್ಥವು ಉತ್ಪಾದನೆಯಾಗುತ್ತದೆ. ವಿವಿಧ ಹುದ: 
ಗುವಿಕೆಯ ಮಾರ್ಗಗಳ ವಿಶಿಷ್ಟತೆಯಿಂದಾಗಿ ATP ಉತ್ಪತ್ತಿಗಳಲ್ಲಿ ವ್ಯತ್ಯಾಸಗಳಿರುವು 
ದರಿಂದ ಒಂದು ಗ್ರಾಮ್‌ ಮೋಲ್‌ ಹುದುಗಿದ ಸಕ್ಕರೆಗೆ ಲೆಕ್ಕ ಹಾಕಿದ ಬೆಳವಣಿಗೆ 
ಉತ್ಪತ್ತಿಗಳು ವ್ಯತ್ಯಾಸ ಹೊಂದಿರುತ್ತವೆಂಬುದನ್ನು ಗಮನಿಸಬೇಕು. (ಆಧ್ಯಾ ರೆ 6: 
ನೋಡಿ) ಎಂಟ್ಲಿರ್‌-ಡೌಡೋರೋಪ್‌ ಮಾರ್ಗದ ಮೂಲಕ ಗ್ಲೂಕೋಸ್‌ನ ಮಧ್ಯ 
ಸಾರೀಯ ಹುದುಗುವಿಕೆಯು 1 ಮೋಲ್‌ ಮೂಲ ಪದಾರ್ಥಕ್ಕೆ ಒಂದೇ ಮೋಲ್‌ 
ATP ಯನ್ನುತ್ಪಾದಿಸುತ್ತದೆ; ಆದರೆ, ಎಮ್ಮೆನ್‌-ಮೇಯರ್‌ ಹಾಫ್‌ ಮಾರ್ಗದ 
ಮೂಲಕ ಈಸ್ಟ್‌ ನಡೆಸುವ ಗ್ಲೊಕೋಸ್‌ನ ಮಧ್ಯ ಸಾರೀಯ ಹುದುಗುವಿಕೆ ಮತ್ತು 


208 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಕೋಷ್ಟಕ 9.3 : ಗ್ಲೂಕೋಸ್‌ ಹುದುಗುವುದ' ಮತ್ತು ATP ಉಂಬಾಗುವು 
ದರ ಮೇಲೆ ಅಳೆಯಲಾದ ಹುಡುಗಿಸಬಲ್ಲ ಸೂಸ್ಷ್ಮಜೀವಿಗಳೆ ಬೆಳವಣಿಗೆ 
ಉತ್ಪಶ್ತಿಗಳು 





ಹುದುಗಿದ ಉತ್ಪಾದಿಸಲಾದ 





ಗ್ಲೂಕೋಸ್‌ ATP 
ಜೀವಿ ಹುದುಗುವಿಕೆ ಹುದುಗಿದ ಕೋಶ ಪದಾರ್ಥದ, 
ಮತ್ತು ಒಂದು ಮೋಲ್‌ಗೆ ಗ್ರಾಮ್‌ಗಳಾಗಿ ನಿರೂಪಿಸ 
ಮಾರ್ಗ ಮೋಲ್‌ ಲಾದ ಮೋಲಾರ್‌ 
ಗ್ಲೂ ಕೋಸ್‌ಗೆ ಬೆಳವಣಿಗೆ 
ಉತ್ಪಾದಿಸಲಾದ ಉತ್ಪತ್ತಿಗಳು 
ಈಸ್ಟ್‌ (ಸಾಖರೊ ಮಧ್ಯಸಾರೀಯ 
ಮೈ,ಸೀಸ್‌ ಸಿರಿವೆ, ಎಮನ್‌ ಮೇಯರ್‌ 
ಲ ಲ [oY 
ಸಿಯೆ ಹಾಫ್‌ 2 21 10.5 
ಸ್ರ ಪೊ ೀಕಾರಸ್‌ ಹೋ ಮೋಲ್ಕಾಕ್ಟಿಕ್‌ 
ಫಿಕಾಲಿಸ್‌ ಎಮ್ಮೆನ್‌ ಮೇಯರ್‌ 
ಹಾಫ್‌ 2 22 11 


ಲಾ ಕ್ಟ್ರೋಬ್ಲಾ A ಹೋಮೋಲ್ಯಾಕ್ಸಿಕ್‌ 
ಕೆ ಎಮ್ಮೆನ್‌ ಮೇಯರ್‌ 
ಹಾಫ್‌ 2 21 10.5 
ಜೆ ಶೈಮೊಮೋ ಮಧ್ಯಸಾರೀಯ 
ನಾಸ್‌ಮೊಬಿಲಿಸ್‌ ಎಂಟ್ನಥ್‌ 
ಡೌಡೋರೋಫ್‌ ] 8.6 8.6 





ಸ್ವೈಫ್ಟೋಕಾಕಸ್‌ ಥಿ ಕಾಲಸ್‌ ಹಾಗೂ ಲ್ಯಾಕ್ಟೋಬ್ಯಾಸಿಲ್ಲಸ್‌ ಡೆಲ್ಬು_ಕಿಗಳು ನಡೆಸುವ 
ಮೇಲಿನ ಹುದುಗುವಿಕೆಯ ರೀತಿಯ: ಸಮ ಹುದುಗಿದ. ಲ್ಯಾಕ್ಟಿಕ್‌ ಆಮ್ಲ ಹುಡುಗು 
ವಿಕೆಗಳು ಒಂದು ಮೋಲ್‌ ಮೂಲಪಡಾರ್ಥಕ್ಕೆ ATP ಯ 2 ಮೋಲ್‌ಗಳನ್ನು 
ಉತ್ಪಾದಿಸುತ್ತವೆ. ಕೋಷ್ಟಕ 9.3 ಠಲ್ಲಿ ತೋರಿಸಿರುವಂತೆ: ಹುದುಗಿದ ಸಕ್ಕರೆ 
ಪ್ರಮಾಣದ ಆಧಾರದ ಮೇಲೆ ಲೆಕ್ಕ ಹಾಕಿಡಾಗ ಜೈ ಮೊಬಲಿಸ್‌ನ ಬೆಳವಣಿಗೆ ಉತ್ಪ 
ಶ್ರಿಯು ಹೆಚ್ಚು ಕಡಮೆ ಈಸ್ಟ್‌ನ ಸಮ ಹುಡುಗಿಡ ಲ್ಯಾಕ್ಟಿಕ್‌ ಅಮ್ಲ ಬ್ಯಾಕ್ಟೀರಿಯಾ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ಬೆಳವಣಿಗೆ 209 


pe SE 


ಗಳ ಬೆಳವಣಿಗೆ ಉತ್ಪತ್ತಿಯ ಅರ್ಧದಷ್ಟಿರುತ್ತದೆ. ಒದಗಿಸಲಾದ ATP ಯ ಆಧಾ 
ರದ ಮೇಲೆ ಲೆಕ್ಕ ಹಾಕಿದಾಗ ಬೆಳವಣಿಗೆ ಉತ್ಪತ್ತಿಗಳು ಒಂದೇ ರೀತಿ ಇರುತ್ತವೆ. 


ಬೆಳವಣಿಗೆ ವೇಗ ಮತ್ತು ಬೆಳವಣಿಗೆ ಉತ್ಪತ್ತಿಗಳ ಮೇಲೆ ವಾತಾವರಣದ 
ಕೆಲವು ಪ್ರಭಾವಗಳು 


ಬೆಳವಣಿಗೆ ವೇಗದ ಮೇಲೆ ಪೋಷಕದ ಸಾಂದ್ರತೆಯ ಪ್ರಭಾವ 


ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ವೇಗವು ತಮ್ಮ ಪೋಷಕಗಳ 
ಕಡಮೆ ಸಾಂದ್ರತೆ ಬಹು ಮೌಲ್ಯಗಳಿಗೆ ಇಳಿಯುವವರೆಗೂ ಯಾವ ವ್ಯತ್ಯಾಸಕ್ಕೂ 
ಒಳಗಾಗುವುದಿಲ್ಲ. ಈ ಕಡಮೆ ಸಾಂದ್ರತೆಗಳಲ್ಲಿ ಬೆಳವಣಿಗೆ ವೇಗವು ಸಾಂದ್ರತೆಗೆ . 
ಬಹಳ ನಿಕಟವಾಗಿ ಪ್ರಮಾಣಾತ್ಮಕವಾಗಿರುತ್ತದೆ: ಆದರೆ, ಸಾಂದ್ರತೆ ಹೆಚ್ಚಿದಂತೆಲ್ಲ 
ಗರಿಷ್ಠ ಮೌಲ್ಯದವರೆಗೆ ಬೆಳವಣಿಗೆ ವೇಗವು ಶೀಘ್ರವಾಗಿ ಹೆಚ್ಚುತ್ತದೆ. ಪೋಷಕದ 
ಸಾಂದ್ರತೆಯು ನಿಷೇಧಕ ಮಟ್ಟ ವನ್ನು ತಲುಪುವವರೆಗೂ ಈ ವೇಗವು ಹಾಗೇ ಇರು 
ತ್ತದೆ. ಈ ನಿಷೇಧಕ ಮಟ್ಟದಲ್ಲಿ ಬೆಳವಣಿಗೆ ವೇಗವು ಪುನಃ ಕಡಮೆಯಾಗಲು 
ಪ್ರಾರಂಭವಾಗುತ್ತದೆ. ಚಿತ್ರ 9.14ರಲ್ಲಿ ತೋರಿಸಿರುವಂತೆ ಒಂದು ಇಂಗಾಲ 
ಮೂಲ ಅಥವಾ ಒಂದು ಅವಶ್ಯಕ ಬೆಳವಣಿಗೆ ಅಂಶವನ್ನು, ವೇಗವನ್ನು ಮಿತಿಗೊಳಿ 
ಸುವ ಪೋಷಕವಾಗಿ ಹೊಂದಿದಾಗ ಈ ಎರಡು ಪ್ರಸಕ್ತ ನಿಯತಾಂಕಗಳನ್ನು ಸಂಬಂ 
ಧಿಸುವ ಅದೇ ರೀತಿಯ ಹೈಪರ್‌ ಬೋಲಿಕ್‌ ವಕ್ರರೇಖೆಯನ್ನು ಪಡೆಯಲಾಗುತ್ತದೆ. 


ಬೆಳವಣಿಗೆಯ ಅರೆಗರಿಷ್ಠತಮ ವೇಗವನ್ನು ಬೆಂಬಲಿಸುವ ಸಾಂದ್ರತೆಗಳ 
ರೂಪದಲ್ಲಿ ಬೆಳವಣಿಗೆ ವೇಗದ ಮೇಲೆ ಬೇರೆ ಬೇರೆ ಪೋಷಕಗಳ ಪ್ರಭಾವಗಳನ್ನು . 
ಚೆನ್ನಾಗಿ ಹೋಲಿಸಬಹುದು. ಇಂಗಾಲ ಮತ್ತು ಶಕ್ತಿಮೂಲಗಳಿಗೆ ಈ ಸಾಂದ್ರತೆಯು 
ಸಾಮಾನ್ಯವಾಗಿ 10-8 ರಿಂದ 10-14 ಶ್ರೇಣಿಯಲ್ಲಿ ಇರುತ್ತದೆ. ಇದರಂತೆ ಗ್ಲೂಕೋ 
ಸ್‌ಗೆ 20 ರಿಂದ 200 mg! ಲೀಟರ್‌ ಮಧ್ಯೆ ಸಾಂದ್ರತೆಯು ಇರುತ್ತದೆ. ಇತರ 
ಪೋಷಕಗಳಿಗೆ (ಉದಾ: ಖನಿಜಗಳು ಬೆಳವಣಿಗೆ ಅಂಶಗಳು) ಅರ್ಧ ಪರ್ಯಾಪ್ತಗೊ 
ಳಿಸುವ ಸಾಂದ್ರತೆಯು ಸಾಮಾನ್ಯವಾಗಿ ಇನ್ನೂ ಕಡಮೆಯಿರುತ್ತದೆ. ಹೀಗೆ ಸೂಕ್ಷ್ಮ 
ಜೀವಿ ಕೋಶವು ತನ್ನ ಪೋಷಕಗಳಿಗೆ ಹೆಚ್ಚಿ ನ. ಆಕರ್ಷಣೆಯನ್ನು ಹೊಂದಿರುತ್ತದೆ. 
ಈ ಆಕರ್ಷಣೆಯು ಕಿಣ್ವಗಳಿಗೆ ತಮ್ಮ ಮೂಲ ಪದಾರ್ಥಗಳ ಮೇಲೆ ಇರುವ ಆಕ 
ರ್ಷಣೆಯ ಪ್ರಮಾಣದಷ್ಟೇ ಇರುತ್ತದೆ. 10ನೇ ಅಧ್ಯಾಯದಲ್ಲಿ ಚರ್ಚಿಸಲಾಗುವಂತೆ 
ಕೋಶದೊಳಕ್ಕೆ ಹಲವು ಪೋಷಕಗಳ ಪ್ರವೇಶವು ನಿರ್ದಿಷ್ಟ ಪರ್‌ ಮಿಯೇಸ್‌ ಕಿಣ್ವಗ 
ಇಂದ ಉಂಟಾಗುತ್ತದೆ. ಪೋಷಕದ ಸಾಂದ್ರತೆಯ ಮೇಲೆ ಗಮನಿಸಲಾದ ಬೆಳವಣಿಗೆ 
ವೇಗದ ಆವಲಂಬನೆಯು ಹಲವು ಸಂದರ್ಭಗಳಲ್ಲಿ ಚರ್ಚೆಯಲ್ಲಿರುವ ಪೋಷಕಕ್ಟೆ 
ನಿರ್ದಿಷ್ಟ ಪರ್‌ಮಿಯೇಸ್‌ ಕಿಣ್ವದ ಅಕರ್ಷಣೆಯಿಂದ ನಿರ್ಧರಿತವಾಗುತ್ತದೆ. ಬ್ಯಾಕ್ಟೀ 


210 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


[2 
ರಿಯಾಗಳ ಬೆಳವಣಿಗೆಗೆ ಸಹಾಯಕವಾಗುವ ಪರ್‌ಮಿಯೇಸ್‌ ಕಿಣ್ವಗಳ ಹೆಚ್ಚಿನ 
ಪ್ರಾಮುಖ್ಯತೆಯು ಪರ್‌ಮಿಯೇಸ್‌ ಕಿಣ್ವ ರಹಿತ ಉತ್ಪರಿವರ್ತಿತ ಬೆಳವಣಿಗೆಯಿಂದ 
ಸ್ಪಷ್ಟವಾಗಿ ಕಂಡು ಬರುತ್ತದೆ. ಉತ್ಪರಿವರ್ತನೆಯಿಂದ ಒಂದು ನಿರ್ದಿಷ್ಟ ಪರ್‌ವಿ 
ಯೇಸ್‌ ಕಿಣ್ವವನ್ನು ಒಂದು ಬ್ಯಾಕ್ಟೀರಿಯಂ ಉತ್ಪಾದಿಸಲು ಅಸಮ ೯ವಾದಾಗ 











ಬ 
ಗೆ ೫08 
ಜ್ಯ 
ತ್ತ ಸ 
¥ 12 ಕ್ಸ 
ಕ್ಸಿ 10 K 
ಸ] 0.8 0.4 
೪0.6 ¥ 
x 12 
ಜಂ ಇ 9.2 
0: % 
3 ೧8777777 ಶ್ವಾ A EN; 
ಶ್ಲ ಗ್ಲುಕೋಸ್‌ನ ಮೋಲಾರಿಟು105 ... ಟ್ರೆಪ್ಪೊಫ್ಯಾನ್‌ನ ಸಾಂದ್ರತೆ, ೧/ಗ! 
a b 


ಚಿತ್ರ 9.14 : ಎ) ಕೊಲಿಯ ಬೆಳವಣಿಗೆ ವೇಗದ ಮೇಲೆ ಪೋಷಕದ ಸಾಂದ್ರತೆಯ ಪ್ರಭಾವ 
(೩) ಗ್ಲೂಕೋಸ್‌ ಸಾಂದ್ರತೆಯ ಪ್ರಭಾವ (!) ಟ್ರಪ್ಪೋಫ್ಯಾನ್‌ ಸಾಂದ್ರತೆಯ ಪ್ರಭಾವ 
(ಟ್ರೆ.ಪ್ಪೋಪ್ಕಾನ್‌ ಅವಶ್ಯಕತೆ ಪಡೆದಿರುವ ಒಂದು ಉತ್ಪರಿವರ್ತಿತಕ್ಕೆ) ಪ್ರತಿ ಸಂದರ್ಭದಲ್ಲೂ 
ನೇರ ಚುಕ್ಕೆ ರೇಖೆಯು, ಅರೆ-ಗರಿಷ್ಠ ವೇಗದಲ್ಲಿ ಬೆಳವಣಿಗೆಯನ್ನು ಬೆಂಬಲಿಸುವ ಪೋಷಕದ 
ಸಾಂದ್ರತೆಯನ್ನು ಸೂಚಿಸುತ್ತದೆ, ಈ ವತೌಲ್ಕವು 0.222%10-*11-ಗ್ಲೊಕೋಸ್‌ಗೆ ಮತ 
1.1 18/171-ಟ್ರೆಪ್ಪೋಫ್ಯಾನ್‌ಗೆ ಇರುತ್ತದೆ. 

ಮತ್ತು ಪ್ರಸರಣದಿಂದ ಕೋಶಕ್ಕೆ ಅನುಗುಣ ಪೋಷಕದ ಪ್ರವೇಶವನ್ನು ಅದು ಅವ 
ಲಂಬಿಸಿರುತ್ತದೆ. ಈ ಪೋಷಕವು ಜನಕತಳಿಯ ಅತಿ ಹೆಚ್ಚಿನ ಬೆಳವಣಿಗೆ ವೇಗವನ್ನು 
ಬೆಂಬಲಿಸುವ ಸಾಂದ್ರತೆಯ 1000 ದಷ್ಟು ಹೆಚ್ಚಿನ ಸಾಂದ್ರತೆಯಲ್ಲಿ ಕೂಡ ಪರ್‌ಮಿ 
ಯೇಸ್‌ ಕಿಣ್ವ ರಹಿತ ಉತ್ಪರಿವರ್ತಿತಗಳನ್ನು ಇದಕ್ಕೆ ಹೋಲುವಂತಹ ವೇಗದಲ್ಲಿ 
ಬೆಳೆಯಲು ಅವಕಾಶ ಕೊಡುವುದಿಲ್ಲ. 


ಜಿಳವಣಿಗೆ ವೇಗದ ಮೇಲೆ ಉಷ್ಣತೆಯ ಪ್ರಭಾವ 


ಜೀವಿಗಳು ಬೆಳೆಯಬಲ್ಲಂತಹ ಒಟ್ಟು ಉಷ್ಣತೆಯ ವ್ಯಾಪ್ತಿ ಚಿಕ್ಕದು. ಇದು 
ಸುಮಾರು... - 5 ರಿಂದ. 809 ೮ ವರೆಗೆ ವ್ಯಾಪಿಸಿದೆ. ಜೈವಿಕ ಬೆಳವಣಿಗೆಯ 
ಮೇಲಿನ ಉಷ್ಣತೆಯ ಮಿತಿಯು ಕೋಶದ ಪ್ರೋಟೀನುಗಳ ಉಷ್ಣ ಅಸಹನತೆಯಿಂದ 
ನಿರ್ಧರಿತವಾಗುತ್ತದೆ. ಕೆಳಗಿನ ಉಷ್ಣತಾ ಮಿತಿಯು ನೀರಿನ ಶೀತ ಘನೀಕರಣ ಉಷ್ಣ 
ತೆಯಿಂದ ತಿಳಿಯುತ್ತದೆ. ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲೀನವಾಗುವ ಪದಾರ್ಥ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಬೆಳವಣಿಗೆ 211 


ಗಳಿದ್ದಾಗ ಈ ಉಷ್ಣ ತೆಯು ಸೊನ್ನೆಗಿಂತ ಹಲವು ಡಿಗ್ರಿಗಳು ಕಡಮೆಯಿರುತ್ತವೆ. 


ಬೆಳವಣಿಗೆಯು ಸಾಧ್ಯವಾಗುವಂತಹ ಅತಿ ಕಡಮೆ ಉಷ್ಣ ತೆಗಿಂತ ಬಹಳ ಕಡಮೆ 
ಉಷ್ಣತೆಗಳಲ್ಲಿ ಜೈವಿಕ ದೃಷ್ಟಿಯಿಂದ ಬದುಕುವ ಸಾಧ್ಯತೆಯಿದೆಯೆಂಬುದನ್ನು ಗಮನಿ 


ಸಬೇಕು. ಎಲ್ಲ ಜೀವ ದ್ರವ್ಯ ಪರ್ಯಾಯ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆ 


1.000]- 


ಸಂತತಿ ಸಮಯ, ನಿಮಿಸಗಳು 
ಕ 


103030 40 30 


ಉಷ್ಣ ತೆ, °C 


ಚಿತ್ರ 9.15 : ಒಂದು ಎತದರಿ ನಡುಉಷ್ಣಪ್ರಿಯವಾದ ಎ ಕೊಲಿಯ ಬೆಳವಣಿಗೆ ವೇಗದ 
ಮೇಲೆ ಉಷ್ಣತೆಯ ಪ್ರಭಾವ. J. C. Inerham ಅವರ growth of Psychroplitic 
bacteria ವಾದ J. Bacteriol 76, 75 (1958). * 


ಗಳು ತಡೆಗಟ್ಟಲಾದ ಪರಿಸ್ಥಿತಿಗಳಲ್ಲಿ ಕಡಮೆ ಉಷ್ಣತೆಗಳಲ್ಲಿ ಘನೀಕರಿಸಲ್ಪಟ್ಟ ಸ್ಥಿತಿ 
ಯಲ್ಲಿ ಸೂಕ್ಷ್ಮಜೀವಿಗಳು ಬಹಳ ಕಾಲದವರೆಗೂ ಜೀವಿಸಿರಬಲ್ಲಂತಹ ಶಕ್ತಿಯನ್ನು 
ಉಳಿಸಿಕೊಳ್ಳಬಲ್ಲವು. ವಾಸ್ತವವಾಗಿ ದ್ರವರೂಪದ ಸಾರಜನಕದ ಉ ಪ್ಲತೆಯಲ್ಲಿ 
(-19690) ಬ್ಯಾಕ್ಟೀರಿಯಾಗಳ ತಳಿಗಳನ್ನಿಡುವುದು ಅವುಗಳನ್ನು ಕೆಡದಂತೆ ಕಾಪಾ 
ಡುವ ಅತ್ಯುತ್ತಮ ವಿಧಾನವಾಗಿದೆ. 


ಯಾವ ಒಂದು ನಿರ್ದಿಷ್ಟ ಸೂಕ್ಷ್ಮಜೀವಿಗಾದರೂ ಬೆಳವಣಿಯನ್ನು ಸಮ 
ರ್ಥಿಸುವ ಉಷ್ಣತೆಯು 3590 ಅನ್ನು ಮಾರಿರುವುದಿಲ್ಲ. ಬ್ಯಾಕ್ಟೀರಿಯಮ್‌ ಬೆಳವ 
ಣಿಗೆ ವೇಗವನ್ನು ಉಷ್ಣತೆಗೆ ಎದುರಾಗಿ ಗುರುತಿಸಿದರೆ ವಿಶಿಷ್ಟ ಆಕಾರದ ವಕ್ರರೇಖೆ 
ಯನ್ನು ಪಡೆಯಬಹುದು. ಇದನ್ನು ಚಿತ್ರ 9.15 ರಲ್ಲಿ ಎ. ಕೊಲಿಯ ವಿಷಯದಲ್ಲಿ 
ಚಿತ್ರಿಸಲಾಗಿದೆ. 


.... ಪೂರ್ವ ಕೇಂದ್ರೀಯ ಸೂಕ್ಷ್ಮಜೀವಿಗಳಲ್ಲಿ ಬೆಳವಣಿಗೆಯನ್ನು ಬೆಂಬಲಿಸುವ 
ಉಷ್ಣತೆಯ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಇರುವ ವ್ಯತ್ಯಾಸಗಳು ನಿರ್ದಿಷ್ಟವಾಗಿ ಗಣ 
ನೀಯವಾಗಿರುತ್ತವೆ. ಈ ಗುಣಕ್ಕೆ ಅನುಗುಣವಾಗಿ ಮೂರು ಮುಖ್ಯ ಶಾರೀರ 


212 ಸೂಕ್ಷ್ಮಜಿವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಶಾಸ್ತ್ರೀಯ ಗುಂಪುಗಳಾದ ಉಷ್ಣ ಪ್ಪಿ ಬ್ರಯಗಳು, ನಡುಉಪ್ಣ ಪ್ರಿ ಬ್ರ್ರಿಯಗಳು ಮತ್ತು 
ಶೀತಪ್ರಿಯಗಳೆಂದು ವಿಭಾಗಿಸಲು" ಸಾಧ್ಯವಾಗುತ್ತದೆ. ಸ(ಕೋಷ್ಟ ಕ9.4) ಎ. 
ಕೊಲಿಯು ನಡು ಉಷ್ಣಪ್ಪಿಯ ಗುಂಪಿನ ಒಂದು ಮಾದರಿ ಜೀವಿಯಾಗಿದೆ. ನಡು 
ಉಷ್ಣ ಪ್ರಿಯಗಳ ಅನುಕೂಲತಮ ಉಷ್ಣ ತೆಯು 30 ಮತ್ತು 4560 ಮಧ್ಯೆ 
ಇರುತ್ತದೆ. ಅತಿ ಕಡಮೆ ಉಷ್ಣತೆಯು 10 ಮತ್ತು 1590 ಗಳ ಮಧ್ಯೆ ಇರುತ್ತದೆ. 
ಉಷ್ಣ ಪ್ರಿಯಗಳಲ್ಲಿ ಬೆಳವಣಿಗೆವೇಗ ಮತ್ತು ಉಷ್ಣ ತೆಗಳಿಗೆ ಸಂಬಂಧಿಸಿರುವ 
ಪೂರ್ಣ ವಕ್ರ ರೇಖೆಯು ಹೆಚ್ಚಿನ ಶ್ರೇಣಿಗೆ ವರ್ಗಾವಣೆ ಹೊಂದುತ್ತದೆ. ಅನುಕೂಲ 
ತಮ ಉಷ್ಣತೆಯು 55 ಮತ್ತು 75*0ಗಳ ಮಧ್ಯೆ ಇರುತ್ತದೆ. ಅತಿ ಕಡಮೆ ಉಷ್ಣ 
ತೆಯು 35 ರಿಂದ 4090ಗಿಂತ ಕಡಮೆ ಎಂದಿಗೂ ಇರುವುದಿಲ್ಲ. ಮತ್ತು ಅದಕ್ಕಿಂತ 
ಸ್ವ ಲ್ಪ ಹೆಚ್ಚಾ ಗಿಯೇ ಇರುತ್ತದೆ. ಶೀತಪ್ರಿಯಗಳ ವ್ಸ ಕಿ ಎರಡು ಉಪವಿಭಾಗಳನ್ನು 
ಹುದು. ಭೊವನನಿಸುದಾಗಿ ಐಚ್ಛಿಕ. ಶೀತಪ್ರಿಯಗಳು. ಇವು 
ಅನುಕೂಲತಮ ಉಷ್ಣ ತೆ ಹಾಗೂ ಗರಿಷ್ಠ ತಮ ಉಷ್ಣ ತೆಗಳನ್ನು ನಡು ಉಷ್ಣಪ್ಪಿಯ 
ಗಳ ಸಾಂಪ್ರದಾಯಿಕ yA €ಣಿಯಲ್ಲೇ ಹೊಂದಿವೆ. ಆದರೆ ಫಡು ಉಷ್ಣಪ್ಪಿ ಪ್ರಿಯಗಳಂತೆ 
ಅದೆಲ್ಲವು 6೧ ನ ಹತ್ತಿ ರ ಅಥವಾ ಅದಕ್ಕಿಂತ ಕಡಮೆ ಉಷ್ಣ ಷತೆಯಲ್ಲ ನಿಧಾನ 
ವಾಗಿ ಬೆಳೆಯಬಲ್ಲವು. ಎರಡನೆಯದಾಗಿ ಇತ್ತೀಚೆಗೆ ಕಂಡು ಹಿಡಿಯಲಾದ ಬದ್ಧ 
ಶೀತಪ್ರಿಯಗಳು 209೦ ಅಥವಾ ಹೆಚ್ಚಿನ ಉಷ್ಣ ತೆಗಳಲ್ಲಿ ಬೇಗನೆ ನಾಶವಾಗುವವು. 
ಅವುಗಳ ಅತಿ ಕಡಮೆ ಉಷ್ಣತೆಯು ಐಚ್ಛಿಕ ಗುಂಪಿನಷ್ಟೇ ಇದ್ದರೂ ಅನುಕೂಲತಮ 
ಉಷ್ಣತೆಯು 15 ರಿಂದ 1890 ಗಳೊಳಗೆ ಇರುತ್ತದೆ. 


pS 


ಸೂಕ್ಷ್ಮಜೀವಿ ಬೆಳವಣಿಗೆ ವೇಗದ ಮೇಲೆ ಉಷ್ಣ ತೆಯ ಪ್ರಭಾವವನ್ನು 
ನಿರ್ದಿಷ್ಟ ರೀತಿಯಲ್ಲಿ ವ್ಯಕ್ತ ಕ್ರ ಪಡಿಸಬೇಕಾದರೆ ರಾಸಾಯನಿಕ ಪ್ರತಿಕ್ರಿಯೆಗಳ ವೇಗದ 
ಮೇಲೆ "ಉಷ್ಣತೆಯ ಪ್ರ ಪ್ರಭಾವವನ್ನು ಗಮನಿಸುವುದು ಅವಶ್ಶ ಕವಾಗುತ್ತ ವೆ. 10°C 
ಉಷ್ಣ ತೆ ಹೆಚ್ಚಾದರೆ ಹಲವು ರಾಸಾಯನಿಕ ಪ್ರತಿಕ್ರಿಯೆಗಳ ವೇಗವು ಹೆಚ್ಚು ಕಡಮೆ 
ದ್ವಿಗುಣವಾಗುತ್ತದೆ. ಪ್ರತಿಕ್ರಿಯೆ ವೇಗ ಮತ್ತು ಉಷ್ಣತೆಗಳ ಸಂಬಂಧವನ್ನು ಅರ್‌ 
ಹೇನಿಯಸ್‌ನ ನಿಯಮದಿಂದ ಗಣಿತ ಶಾಸ್ತ್ರೀಯವಾಗಿ ವಿವರಿಸಬಹುದು. 


10810? 


ಇದರಲ್ಲಿ ೪, ಪ್ರತಿಕ್ರಿಯೆ ವೇಗವನ್ನು ಪ್ರತಿನಿಧಿಸುತ್ತದೆ. --/ಿ೫ ಪ್ರತಿಕ್ರಿಯೆ 
ಯನ್ನು ಕ್ರಿಯಾಶಕ್ತಗೊಳಿಸುವ ಶಕ್ತಿಯನ್ನೂ, ಇ ವಾಯುವಿನ ಸ್ಥಿರವನ್ನೂ 
ಮತ್ತು 7 ಕೆಲ್ವಿನ್‌ ಡಿಗ್ರಿಗಳಲ್ಲಿ ಸಮಗ್ರ ಉಷ್ಣ ತೆಯನ್ನೂ ಪ್ರತಿನಿಧಿಸುತ್ತವೆ 
ನದಿಗೆ. &ಔ ಮತ್ತು ೮ ಇವು ಸಿ ರಾಂಕಗಳಾದ್ದ ರಿಂದ ಪ್ರತಿಕ್ರಿಯೆ ವೇಗದ ಲಘು 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ, .....ಬೆಳವಣಿಗೆ 213 


ಗಣಕ ಮತ್ತು ಸಮಗ್ರ ಉಷ್ಣತೆಯ ವಿಲೋಮಗಳ ಮಧ್ಯೆ ಒಂದು ರೇಖೀಯ 
ಸಂಬಂಧವಿರುತ್ತದೆ. ಅರ್‌ಹೆ (ನಿಯಸ್‌ ಸಮಾಕರಣದಂತೆ ಉಷ್ಣತೆಗೆ ಎದುರಾಗಿ 
ಸೂಕ್ಷ್ಮಜೀವಿಗಳ, ಬೆಳವಣಿಗೆ ವೇಗಗಳನ್ನು ಗುರುತಿಸಿದರೆ ಉಪ್ಪ ತೆ ಶ್ರೇಣಿಯ ಸ್ವಲ್ಪ 
ಭಾಗದವರೆಗೆ (ಚಿತ್ರ 9, 16) ವೇಗ ಮತ್ತು ಸಮಗ್ರ ಉಷ್ಣತೆಯ ಎಲೋಮದ 
ಮಧ್ಯೆ ರೇಖೀಯ ಸಂಬಂಧವನ್ನು ಗಮನಿಸಬಹುದು, ಆದರೂ ಗರಿಷ್ಠ ಮತ್ತು ಕನಿಷ್ಠ 
ಉಷ್ಣ ಗಳ ಸಮಾಪದ ಉಷ್ಣ ತೆಗಳಲ್ಲಿ ರೇಖೀಯ ಸಂಬಂಧವು ಗಮನಾರ್ಹವಾಗಿ 
ಭಿನ್ನ ವಾಗಿರುತ್ತ ದೆ. ಉಪ್ಪ ತೆ ವ್ಶಾ ಪ್ರಿಯ ಕನಿಷ್ಠ ಹಾಗೂ ಗರಿಷ್ಠೆ ತುದಿಗಳಲ್ಲಿನ ಈ 
ದಿಕ್ಕು ತಿಯನ್ನು ಹೇಗೆ 'ವಿತತಿಸಟಹುಡುೆ 


4 


ಲಘುಗಣಕ (ಬೆಳವಣಿಗೆ ವೇಗ) 


40 30 20 19 00 


ಎ. ಡಿಕ ಬ್ಬ ತಾ 
00031 | 0003 | 0.0035 | 9.0037 
0.0032 0.0034 0.0036 


ಉಷ್ಣತೆ, 1/08 


ಚಿತ್ರ 9.16: ಚಿತ್ರ 9.15ರಲ್ಲಿರುವ ವಿಷಯಗಳಿಂದ ಲೆಕ್ಕ ಹಾಕಿ ಎ. ಕೊಲಿಯ ಬೆಳವಎಣಗೆ 
ವೇಗ ಮುತ್ತು ಉಷ್ಣತೆಗಳ ಮಧ್ಯೆ ಇರುವ ಸಂಒಂಧದ ಒಂದು ಅರ್‌ಹೇನಿಯಸ್‌ ನಕ್ಷೆ ಬೆಳವಣಿಗೆ 
ವೇಗವನ್ನು 1 ಗಂಟೆಗೆ ಇಷ್ಟು ಸಂತತಿಗಳು ಎಂಬುದಾಗಿ ಪರಿಗಣಿಸಲಾಗಿದೆ. ], 1, Ingraham 


ಅವರ growth of psychrophilic bacteria J. Bacteriol, 76 75 (1958). 


ಗರಿಷ್ಠ ಉಷ್ಣತೆಯ ಬಳಿ ಉಂಟಾಗುವ ದಿಕ್ಚ್ಯುತಿಯನ್ನು ಸುಲಭವಾಗಿ ವಿವರಿ 
ಸಬಹುದು. ಉಷ್ಣತೆ ಹೆಚ್ಚಿದಂತೆ ಸೂಕ್ಷ್ಮಜೀವಿ ಬೆಳವಣಿಗೆಯು ಜೀವಕಣ 
ಪ್ರೋಟೀಮಗಳ ಉಷ್ಣ ಗುಣಾಪಹರಣದಿಂದ ಸ್ತ ಗಿತಗೊಳ್ಳು ತ್ತದೆ. ಅನುಕೂಲತಮ 
ಉಷ್ಣತೆಗಿಂತ ಹೆಚ್ಚಿನ ಉಷ್ಣ ತೆಯಲ್ಲಿ ಈ ಅಂಶವು ಬೆಳವಣಿಗೆ ವೇಗದಲ್ಲಿ ಹೆಚ್ಚಿನ 
ಇಳಿತವನ್ನು ಉಂಟು ಮಾಡಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಕೋಶದ ಆತ್ರ 
ಪಶ್ಯಕ ಅತಿ ಹೆಚ್ಚಿನ ಉಷ್ಣಸಹಿಷ್ಣು ಪ್ರೋಟೀನ್‌ ನಾಶಹೊಂದಿದಾಗ ಬೆಳವ 
ಗೆಯು ನಿಂತು ಹೋಗುತ್ತದೆ ಎಂಬುದು ಗಮನಿಸಬೇಕಾದ ಅಂಶವಾಗಿದೆ. ರಿಸಿ 
ತಿಯ ಮಾರಕ ಉತ್ಪರಿವರ್ತಿತಗಳು ಎಂದು ತಿಳಿದಿರುವ (ಅಧ್ಯಾಯ 13 ನೋಡಿರಿ) 
ಕೆಲವು ಉತ್ಪರಿವರ್ತಿತಗಳ ಗುಣಗಳಿಂದ ಇರನ್ನು ಸ್ಪಷ್ಟ ವಾಗಿ ತೋರಿಸಲಾಗಿದೆ. 


7214 ಸೂಕ್ಷ ಒಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಕೋಷ್ಟಕ 9.4 : ಬೆಳವಣಿಗೆ ವೇಗ ಮತ್ತು ಉಷ್ಣತೆ ಇವುಗಳ ಮಧ್ಯೆ 
ಸಂಬಂಧದ ರೊಪದಲ್ಲಿ ಬ್ಯಾಕ್ಟೀರಿಯಾಗಳ ಮುಖ್ಯ ಶರೀರ ಶಾಸ್ತ್ರೀಯ 








ಗುಸು ಉಷ್ಣತೆ 090 
ಅತಿಕಡಮೆ ಅನುಕೂಲತಮ ಗರಿಷ್ಠ 

ಉಪ ಪ್ಕಿಯಗಳು 40-4೨ ನ.15 60-80 

೪ 

: ಗಹ ೨. 
ನಡು ಉಷ್ಣಪ್ರಿಯ 

ಗಳು 10-15 30.45 35-47 

ಶೀತಪ್ಪಿಯಗಳು 
ಬದ್ಧ (- 54-5) 15-18 19-22 
ಐಚ್ಛಿಕ (- 54-5) 25-30 30-35 





ಇಂತಹ ಉತ್ಪರಿವರ್ತಿತಗಳಲ್ಲಿ ಅವಶ್ಯಕ ಕೋಶಗಳ ಪಾತ್ರವನ್ನು ವಹಿಸುವ ಒಂದು 
ಕಿಣ್ವವು ಬದಲಾವಣೆ ಹೊಂದಿರುತ್ತದೆ. ಈ ಬದಲಾವಣೆ ಅದರ ವೇಗವರ್ಧಕ 
ಕಾರ್ಯವನ್ನೇನೂ ತಗ್ಗಿ ಸುವುದಿಲ್ಲ; ಆದರೆ, ಜನಕ ಕಿಣ್ವಕ್ಕಿಂತ ಹೆಚ್ಚಾ ಗಿ ಶಾಖಗುಣಾ 

ಪಹರಣದಿಂದ ಪ ಶ್ರಭಾವಿತವಾಗುವಂತೆ ಮಾಡುತ್ತದೆ. ಇಂತಹ ಉತ್ಪರಿವರ್ತಿತಗಳು 
ಕಡಮೆ ಉಷ್ಣತೆಗಳಲ್ಲಿ ಸಾಧಾರಣವಾಗಿ ಬೆಳೆಯಬಲ್ಲವು. ಆಗ ಅವುಗಳ ನಡತೆಯ 

ಜನಕಗಳ ನಡತೆಯಂತೆ ಇರುತ್ತದೆ; ಆದರೆ.  ಕಾಡುರೀತಿಯ ಜೀವಿಗಳ ಸಾಧಾರಣ 
ಬೆಳವಣಿಗೆಗೆ ಅವಕಾಶ ಕೊಡುವಂತಹ ಹೆಚ್ಚಿನ ಉಷ್ಣತೆಗಳಲ್ಲಿ ಉತ್ಪರಿವರ್ತಿತ ಕಿಣ್ವ 
ಗಳು ಉಷ್ಣ ತೆಯಿಂದ ನಿಷ್ಕ್ರಿಯವಾಗುವುದರಿಂದ ಅವುಗಳ ಬೆಳವಣಿಗೆ ನಿಂತು 
ಹೋಗುತ್ತದೆ, ಹೀಗೆ ಒಂದೇ ಒಂದು ವಂಶವಾಹಿಯ ಉತ್ಪರಿವರ್ತನೆಯಿಂದ 
ಒಂದು ಜೀವಿಯ ಗರಿಷ್ಠ ಉಷ್ಣತೆಯನ್ನು . ಗಣನೀಯವಾಗಿ ಬದಲಾಯಿಸಲು 
ಸಾಧ್ಯವಿದೆ. 


ಈ ವಿಶ್ಲೇಷಣೆಯ ದೃಷ್ಟಿಯಿಂದ ಉಷ್ಣಪ್ರಿಯ ಸೂಕ್ಷ್ಮಜೀವಿಗಳು ಅಸಾಧಾ 
ರಣವಾದ ಹೆಚ್ಚಿನ ಉಸ್ಮ ಸ್ಟಿರತೆಯಿರುವ ಜೀವಕಣ ಪ್ರೋಟೀನುಗಳ ಪೂರ್ಣ ಅನುಪೂರಕ 
ವನ್ನು ಹೊಂದಿರಬೇಕು ಎಂದು ತಿಳಿದು ಬರುತ್ತದೆ, ಉಷ್ಣ ಪ್ರಿಯಗಳು ಮತ್ತು ನಡು 
ಉಷ್ಣ ಪ್ರಿಯಗಳಿಂದ ಬೇರ್ಪಡಿಸಲಾದ ಕೆಲವು ಕಿಣ್ವಗಳ ಅಧ್ಯಯನಗಳಿಂದ ಮೇಲಿನ 
ಊಹೆಯು ಪ್ರಾಯೋಗಿಕವಾಗಿ ದೃಢಪಟ್ಟಿದೆ. ಇದುವರೆಗೂ . ಪರೀಕ್ಷಿಸಲಾದ ಪ್ರತಿ 
ಸಂದರ್ಭದಲ್ಲೂ ಒಂದು ನಿರ್ದಿಷ್ಟ ವೇಗವರ್ಧಕ ಕಾರ್ಯವಿರುವ ಉಷ್ಣ ಪ್ರಿಯಗಳಿಂದ 
ಬೇರ್ಪಡಿಸಲಾದ ಕಿಣ್ವವು ನಡುಉಷ್ಣ ಪ್ರಿಯ ಬ್ಯಾಕ್ಟೀರಿಯಾಗಳಿಂದ ಬೇರ್ಪಡಿಸ 


ತಾ ಕಾರ್ಯಸಂಬಂಧ 215 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಲಾದ ಇಂತಹ ಕಿಣ್ವಕ್ಕ ಹಂತ ಗಣನೀಯವಾಗಿ ಶಾಖಗುಣಾಪರಣಕ್ಕೆ ಹೆಚ್ಚು ನಿರೋಧ 
ಕವಾಗಿತ್ತೆಂಬುದು ತೆ ಬಂದಿದೆ. 


ಕಡಮೆ ಉಷ್ಣತೆಗಳಲ್ಲಿ ಅರ್‌ಹೇನಿಯಸ್‌ ನಕ್ಷೆಯ ರೇಖೀಯತೆಯಿಂದಾಗುವ 
ದಿಕ್ಕು ತಿಯನ್ನು ಸುಲಭವಾಗಿ ವಿವರಿಸಲು ಆಗುವುದಿಲ್ಲ. ಒಂದು ರಾಸಾಯನಿಕ ಪ್ರತಿ 
ಕ್ರಿಯೆಯ ಗುಣಗಳನ್ನು ಗಮನಿಸಿ ಉಷ್ಣ ಸ್ಲತೆಯು ಕಡಮೆಯಾದಂತೆ ಪೂರ್ಣ ೩ ಸ್ಟ ಇರು 
ಫನ್ಚೂ ತಿ ಹೊಂದುವವರೆಗೂ ಎಲ್ಲ ಬಾ ಕ್ಟೀರಿಯಕಾಗಳು ತಮ್ಮ ಬೆಳವ ಣಿಗೆಯನ್ನು ಲ್ನ 
(ಪ್ರ ಗತಿ ಪರವಾಗಿ ಕಡಮೆ ವೇಗಗಳಲ್ಲೆ € ಆದರೂ) ಮುಂದುವರೆಸುತ್ತವೆಂದು ಊಹಿ 


೧೧ 


ಸಬಹುದು. ಹಲವಾರು ನಡುಉಷ್ಣ ಪ್ರಿಯಗಳು 11 ರಿಂದ 1560 ವರೆಗಿನ ಉಷ್ಣ ತೆ 
ಯಲ್ಲಿ ತಮ್ಮ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ ಹಾಗೂ 41 ರಿಂದ 4590ರಷ್ಟು 
ಹೆಚ್ಚಿನ ಉಷ್ಣತೆಯಲ್ಲಿ ಹಲವು. ಉಷ್ಣ ಪ್ರಿಯಗಳು ತಮ್ಮ ಬೆಳವಣಿಗೆಯನ್ನು ನಿಲ್ಲಿಸು 
ತ್ತವೆ ಎಂಬ ವಾಸ್ತವಾಂಶಕ್ಕೆ ಇತ್ತೀಚಿನವರೆಗೂ ಸಮರ್ಪಕವಾದ ವಿವರಣೆ ಸಿಕ್ಕಿಲ್ಲ. 
ಆದರೂ ಈಗ ಅತಿ ಕಡಮೆ ಉಷ್ಣ ತೆಯನ್ನು ಕೋಶ ನಿಯಂತ್ರಣ ರಚನೆಯಿಂದ 
ನಿರ್ಧರಿಸಲಾಗುತ್ತದೆಂದು ಗೊತ್ತಾ. ಗಿದೆ. ಕಡಮೆ ಉಷ್ಣ ತೆಗಳಿಗೆ ಫೀಡ್‌ ಬ್ಯಾಕ್ಸ್‌ 

ಹತೋಟಿ ವ್ಯವಸ್ಥೆಗಳಿಗಿರುವ ಸೂಕ್ಷ್ಯ್ಮತೆಯು ಅವು ಹ ತೋಟಿಯಲ್ಲಿಟ್ಟು ಕೊಳ್ಳುವ 
ವಿವಿಧ ತಾಪ: ಪರ್ಯಾಯ ಚಹಾ ಹಂತಗಳ ಸೂಕ್ಟ ತೆಗಿಂತ ಹೆಚ್ಚಾಗಿರುತ್ತದೆ 
ಹೀಗೆ ಉಷ್ಣ ತೆಯು ಕಡಮೆಯಾದಂತೆ ನಿಯಂತ್ರ ಣಕ್ಕೊಳಗಾಗದ ಕಿಣ್ವದ ಕ್ರಿ ಯೆಗೆ 
ಇನ್ನೂ ಅವಕಾಶವಿರುಮತಹ ಉಪ್ಪ ್ಸೃತೆಯಲ್ಲಿ ಅಂತ್ಯ ಉತ್ಪ ನ್ನ್ನ ದಿಂದದಮನವು ವೆ ಮೊತ್ತ 
ವಾಗುತ್ತದೆ ಮತ್ತು ಬೆಳವಣಿಗೆ ನಿಂತು ಹೋಗುತ್ತ ಡಿ "ಸಡಮೆ ಉಷ್ಣತೆಗಲ್ಲಿ ಶೀತ 
ಪ್ರಿಯಗಳ ಹತೋಟಿ ವ್ಯವಸ್ಥೆ ಗಳು ನಡುಉಷ್ಣ ಪ್ರಿಯಗಳ ಹತೋಟಿ ವ್ಯವಸ್ಥೆಗಳ 


ಗಿಂತ ಬಹು ಕಡಮೆ ರೀತಿ ಅವ್ಯವಸ್ಥೆ ಗೊಳಗಾಗುತ್ತವೆ ಎಂದು ಹೇಳಬಹೆದು. 


ಕೋಷ್ಟ ಕ 9.5 ರಲ್ಲಿ ತೋರಿಸಿರುವಂತೆ ಅನುಕೂಲತಮ ಉಷ್ಣ ತೆಯನ್ನು 
ತಲ್ಜಪುವವವಗೂ ಒಂದು ಸೂಕ್ಷ ಎಮೇವಿಯ ಬೆಳವಣಿಗೆ ಉತ್ಪತ್ತಿಯು ಸಾಮಾನ್ಯ 
ವಾಗಿ ಉಷ್ಣತೆ ಹೆಚ್ಚು ತ್ತಾ ais ಸ್ಥಿ ರವಾಗಿರುತ್ತದೆ, ಆದರೆ; ಅನುಕೂಲತವ 
ಹಾಗೂ ಗರಿಷ್ಠ ಉಷ್ಣ ತೆಗಳ ಮಧ್ಯೆ ಬಹು ವೇಗವಾಗಿ ಬೆಳವಣಿಗೆ ಉತ್ಪತ್ತಿ ಕಡವೆ 
ಯಾಗುತ್ತದೆ. ಗರಿಷ್ಠ ಉಷ್ಣ ತೆಗಳಲ್ಲಿ ಶಕ್ತಿಉತ್ಪಾದಕ oper ಹೋಂ 
ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆ ಮತ್ತು ಜೀವ. ಸಂಶ್ಲೇಷಣೆಗಳ ಮಧ್ಯೆ ಜೊತೆ 
ಗೂಡುವಿಕೆಯು ದುರ್ಬಲಗೊಳಿಸುತ್ತದೆಂಬ ಅಂಶವನ್ನು ಇದು ತೋರಿಸುತ್ತದೆ. 


ಸೂಕ್ಷ್ಮಜೀವಿಗಳ ಅವಿಚ್ಛಿನ್ನ ಬೆಳೆಸುವಿಕೆ 
ಈಗಾಗಲೇ ಚರ್ಚಿಸಿದಂತೆ ಪೋಷಕಗಳನ್ನು ಹೊಸದಾಗಿ ಸೇರಿಸದೇ ಇರುವಂ 


216 ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಕಾರ್ಯಸಂಬಂಧ 


ಕೋಷ್ಟಕ 9.5: ಒಂದು ಕೃತಕ ಮಾಧ್ಯಮದಲ್ಲಿ ಗ್ಲುಕೋಸ್‌ನ ಖರ್ಚಿನಲ್ಲಿ 
ನಾಯು ಜೀವಿಯ ರೀತಿಯಲ್ಲಿ ಬೆಳೆಯುತ್ತಿರುವ ಎರೊಬ್ಯಾಕ್ಟ ರ್‌ ಎರೋ 
ಜಿನ್ಸ್‌ನ ಬೆಳವಣಿಗೆ ವೇಗ ಮತ್ತು. ಜಿಳವಣಿಗೆ ಉತ್ಪತ್ತಿಯ ಮೇಲೆ ಉಷ್ಣ ಕೆಯ 
ಪ್ರಭಾವ 





ಉಷ್ಣತೆ ೪೮ ಬೆಳವಣಿಗೆ ಬೆಳವಣಿಗೆ ಉತ್ಪತ್ತಿ ಒಂದು ಗ್ರಾಮ್‌ 

ವೇಗಿ ಗ್ಲೂಕೋಸ್‌ಗೆ ಜೀವಕಣಗಳ ಗ್ರಾಂಗಳು 

(ಒಣ ತೂಕ) 
23 0.552 0.354 
27 0.751 "ಸ್ಥಿ 
32 0.967 0.336 
37 1 305 0.324 
38.8 0.833 0.217 
39.7 0.600 6.172 
40.8 0-400 0.095 
42 0 0 





೩: J.L. Seuez, Bacteriol Rev. 26, 104 (1962) ನಿಂದ 


ತಹ ಒಂದು ಸಾಕಣೆಯಲ್ಲಿ ಸೂಕ್ಷ್ಮಜೀವಿ ಬೆಳವಣಿಗೆಯು ಕೇವಲ ಕೆಲವು ಸಂತತಿಗಳ 
ಪರೆಗೆ ಮಾತ್ರ ಚಲಘಾತವುಳ್ಳದ್ದಾ ಗಿಶುತ್ತದೆ. ಸ್ಪಲ್ಪ ಸಮಯದ ಮಧ್ಯಂತರಗಳಲ್ಲಿ 
ಹೊಸ ಮಾಧ್ಯಮಗಳಿಗೆ ಜೀಪಿಸಂಖ್ಮೆಯನ್ನು ಆಗಿಂದಾಗ್ಯೆ ವರ್ಗಾಯಿಸುವುದರಿಂದ 
ಅದು ಚಲಘಾತವುಳ್ಳ ಹಂತದಲ್ಲೇ ಇರುವಂತೆ ಮಾಡಬಹುದು. ಅವಿಚ್ಛಿನ್ನ ಸಾಕಣೆ 
ಯನ್ನು ಪಯೆ. ೋಗಿಸುವುದರಿಂದ ಒಂದು ಸೂಕ್ಷ್ಮ ಒಜೀವಿ ಸಂಖ್ಯೆ ಯನ್ನು ಚಲಘಾತವುಳ್ಳ 
ಬೆಳವಣಿಗೆ ಸಿ ತಿಯಲ್ಲಿ ಬಹಳ ಕಾಲದವರೆಗೂ. "ರುವಂತೆ ನನ ಸಾಧಿಸಬ 
ಹುದು. (ಚಿತ್ರ 9.17) ಬೆಳವಣಿಗೆಯ ಗೂಡನ್ನು ಸೂಕ್ಷ ಜೀವಿ ರಹಿತಗೊಳಿಸಿದ 
ಮಾಧ್ಯ ಮವಿರುವ ತೊಟ್ಟಿ ಗೆ' ಸೇರಿಸಲಾಗುತ್ತದೆ. ಬೆಳವಣಿಗೆಯು ಪ್ರಾರಂಭವಾದ 
ಕೂಡಲೇ ಹೊಸ ಪೋಷಕಗಳನ್ನು ಅವಿಚ್ಛೆ ನ್ನವಾಗಿ ತೊಟ್ಟಿಯಿಂದ ಒಡೆಗಿಸಲಾಗು 
ತ್ತದೆ. ಬೆಳವಣಿಗೆ ಗೂಡಿನಲ್ಲಿ ದ್ರವದ ಫಸ "ಅಳತೆಯು ಸ್ಥಿ 'ಕವಾಗಿರುಪೊತೆ ಹೆಚ್ಚೆ ದ 
ಜೀವಿಸಂಖ್ಯೆಯನ್ನು ಅವಿಚ್ಛಿನ್ನವಾಗಿ ಇಳಿಗೊಳುವೆಯ ಮೂಲಕ ತೆಗೆದು : ಹಾಕಲಾ 
ಗುತ್ತದೆ ಇಂತಹ ತೆರೆದಿಡುವಂತಹ ವ ವಸ್ಥೆ ಯಲ್ಲಿ ಚಲಘಾತವುಳ್ಳ ಬೆಳವಣಿಗೆಯನ್ನು 

ಕೆಲವು ದಿನಗಳವರೆಗೆ ಅಥವಾ ಕೆಲವು ವೇಳೆ ವಾರಗಳವರೆಗೂ ಕಾಪಾಡಬಹುದು. 


ಅವಿಚ್ಛಿನ್ನ ಸಾಕಣೆಗೆ ಪ್ರಾಯೋಗಿಕ ಹಾಗೂ ತಾತ್ತಿ ಎರವಾದ ಹಲವು 1 ಉಪ 


ಸೂಕ್ಚ್ಮಜೀವಿಗಳ ಜೀವದ್ರವ್ಯ ಬೆಳವಣಿಗೆ 217 


ಯೋಗಗಳಿವೆ. ಪ್ರಾಯೋಗಿಕವಾಗಿ, ಒಂದೇ ರೀತಿ ಇರುವ ಮತ್ತು ಅನುಕೂಲತಮ 
ಶರೀರ ಶಾಸ್ತ್ರೀಯ ಸ್ಥಿತಿಯಲ್ಲಿರುವ ಕೋಶಗಳನ್ನು. ಪ್ರಯೋಗಗಳಿಗೆ ಅವಿಚ್ಛಿನ್ನ 
ವಾಗಿ ಇದು ಒದಗಿಸುತ್ತದೆ. ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಹಲಪು 







ಪಾ ಸೂಕ್ಷ್ಮಜೀವಿರಹಿತಗೊಳಿಸಿದ 
ಮಾಧ್ಯಮದ ತೊಟ್ಟಿ, 


ಹರಿಯುವ ವೇಗವನ್ನು 
ಹತೋಟಿಯಲ್ಲಿಡುವ ಕವಾಟಿ ್‌ಷ್ಟು 


ಮ ಹೆಚ್ಚಾ ದ ದ್ರವವನ್ನು 
ಹೊರದೂಡುವ ಇಳಿಗೊಳಿವೆ 


____ಇನಾಕುಲೇಟ್‌ ಮಾಡಲು ಮತ್ತು 
ಬೆಳವಣಿಗೆ ಗೂಡು -___ * ಗಾಳಿ ಹೊರಕ್ಕೆ ಬರಲು ದ್ವಾರ 


9.17: ಒಂದು ಅವಿಚಿ ನ್ನ ಸಾಕಣೆ ವ್ಯವಸ್ಥೆ ಯ ಸರಳವಾದ ಚಿತ್ರ, 
ಪ್ರಸಕ್ತ ನಿಯತಾಂಕಗಳ ಮೇಲೆ ಮಾಧ್ಯಮಗಳನ್ನು ಬದಲಾಯಿಸಿದಂತಹ ಸಾಕಣೆ 
ಗಿಂತ, ಅವಿಚ್ಛಿನ್ನ ಸಾಕಣೆಗಳಲ್ಲಿ ಬಹಳ ಸುಲಭವಾಗಿ ಮತ್ತು ಕರಾರುವಕ್ಕಾಗಿ ಅಧ್ಯ 
ಯನ ನಡೆಸಬಹುದು. 
ಅನಿಚ್ಛಿನ್ನ ಬೆಳವಣಿಗೆಯ ಗಣಿತಶಾಸ್ತ್ರೀಯ ತತ್ವ 

ಒಂದು ಅವಿಚ್ಛಿನ್ನ ಸಾಕಣೆ ವ್ಯವಸ್ಥೆ ಯಲ್ಲಿ ಇಳಿಗೊಳವೆ, ಬೆಳವಣಿಗೆ ಗೂಡಿ 


218 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ನಲ್ಲಿ ಸಾಕಣೆ ಒಂದು ನಿಗದಿಯಾದ ಘನ ಅಳತೆಳ ಮಿಲಿ ಅನ್ನು ಹೊಂದಿರು 
ವಂತೆ ನೋಡಿಕೊಳ್ಳುತ್ತದೆ. ಹೊಸ ಮಾಧ್ಯಮವು ಒಂದು ಘಂಟೆಗೆ ೫ ಮಿಲಿ 
ವೇಗದಲ್ಲಿ ಹರಿದು ಪ್ರವೇಶಿಸುತ್ತದೆ; ಒಳಗೆ ಹರಿದು ಬರುವ ಮಾಧ್ಯಮವನ್ನು ಸಾಕ 
ಣೆಯೊಂದಿಗೆ ತಗಡು ಬೆರೆಸುವುದರಿಂದ, ಏಕರೀತಿಯ ಪರಿಸ್ಥಿ ತಿಗಳನ್ನು ಕಾಪಾಡ 
ಲಾಗುತ್ತದೆ. ಸಾಕಣೆ ತೆಳ ಫೈಗಾಗುವುದರ ಘಂಟಿಗನುಗುಣವಾದ ವೇಗವು ೫/೫ ಆಗಿರು 
ತ್ತದೆ. ಮತ್ತು ಇದನ್ನು D ಎಂದು ಕರೆಯೋಣ. 


ಬೆಳವಣಿಗೆ ಗೂಡಿನಲ್ಲಿ ಜೀವಿ ಸಂಖ್ಯೆ ಯ ಗಾತ್ರಡ ಮೇಲೆ ಎರಡು ವಿರುದ್ಧ 
ಅಂಶಗಳು ಪ್ರಭಾವ ಬೀರುತ್ತವೆ. ಚೇತನಗಳುಡೆ, ಜೀವಿಸಂಖ್ಯೆ ಯು ಅವಿಚ್ಛಿ ನ 
ವಾಗಿ ಹೆಚ್ಚುತ್ತದೆ, ಅದೇ ಸಮಯದಲ್ಲಿ ಅದು ಇಳಿಗೊಳವೆಯ ಮೂಲಕ ಹರಿದು 
ಹೋಗುವುದರಿಂದ ಅವಿಚ್ಛಿನ್ನ ನ್ನವಾಗಿ ಕಡಮೆಯಾಗುತ್ತದೆ. ಈ ಎರಡು ವಿರುದ್ಧ 
ಪ್ರಕ್ರಿಯೆಗಳ ವೇಗಗಳನ್ನು ಗಣಿತಶಾಸ್ತ್ರ್ರೀಯವಾಗಿ ವಿವರಿಸಬಹುದು. 
ಬೆಳವಣಿಗೆ ಸಮೀಕರಣದಿಂದ ಪಡೆದದ್ದು 
= 0!!! 
ಜೀವಿ ಸಂಖ್ಯೆಯ ನಿರ್ನಿಷ್ಟ ಕ್ಷಣದಲ್ಲಿರುವ ಬೆಳವಣಿಗೆ ವೇಗವು, 
dN 
WTS 
ಹರಿದುಹೋಗುವುದರಿಂದ ಜೀವಕಣಗಳು ಕಳೆದುಹೋಗುವುದರ ವೇಗವನ್ನು ಈ 
ರೀತಿ ನಿರೂಪಿಸಬಹುದು. 
dN 
TE 
ಇದರಲ್ಲಿ N= ಮೊದಲ ಜೀವಿಸಂಖ್ಯೆಯ ಗಾತ್ರ ಮತ್ತು 0 ತೆಳ್ಳ ಗಾಗಿಸುವಿಕೆ 
ವೇಗ. ್‌ 


= —-DN 


ಬೆಳವಣಿಗೆ ಗೂಡಿನಲ್ಲಿ ಜೀವಿಸಂಖ್ಯೆ ಗಾತ್ರದಲ್ಲಾಗುವ ಒಟ್ಟು ಬದಲಾವ 
ಣೆಯನ್ನು ಹೀಗೆ ಈ ಎರಡು ಅಂಶಿಕ ಸಾಧಿತಗಳನ್ನು ಬೀಜಗಣಿತ ಶಾಸ್ತ್ರೀಯವಾಗಿ 
ಕೂಡುವುದರಿಂದ ಕಂಡುಹಿಡಿಯಬಹುದು. 


aN 
ದ್ವ =MN-DN=(#-D)N 
ಈಗ ನಾವು ಜೀವಿಸಂಖ್ಯೆ ಗಾತ್ರ ೫, ಸಮಯಕ್ಕೆ ತಕ್ಕಂತೆ ಹೇಗೆ ವ್ಯತ್ಯಾಸ 
ಹೊಂದುತ್ತದೆ ಎಂದು ಕೇಳಬಹುದು. ನಿಗದಿಯಾದ ವಾತಾವರಣ ಪರಿಸ್ಥಿತಿಗಳಲ್ಲಿ 
ಬೆಳೆಯುವ ಯಾವ ಸೂಕ್ಚ್ಮಜೀವಿಯಾದರೂ. ಬೆಳವಣಿಗೆ ವೇಗ 4 ಅನ್ನು ಒಂದು 


ಇಕ್ಷ್ಮಜೀವಿಗಳ ಜೀವದ್ರವ್ಯ......ಬೆಳವಣಿಗೆ 219 


ನಿರ್ದಿಷ್ಟ, : ಗರಿಷ್ಠ ಮೌಲ್ಯಕ್ಕಿಂತ ಹೆಚ್ಚಾಗಿ ಹೊಂದಲಾರವು. ಇದನ್ನು pmax 


ಬ ಅ ಶೆ 
ಎಂದು ಕರೆಯೋಣ. ತೆಳ್ಳಗಾಗಿಸುವಿಕೆ ವೇಗ, D ಯು max ಗಿಂತ ಹೆಚ್ಚಾಗಿ 
ದ್ದರೆ, 5 ಯು ಖುಣ ಮೌಲ್ಯವನ್ನು ಹೊಂದುತ್ತದೆ. ಈ ಪರಿಸ್ಥಿತಿಗಳಲ್ಲಿ ಬೆಳವ 
3 dt ಶಿ ಇ ಎ PY ನ 


ಣಿಗೆ ಗೂಡಿನಲ್ಲಿ ಜೀವಿ ಸಂಖ್ಯೆಯು ಪೂರ್ಣವಾಗಿ ಇಲ್ಲದಂತಾಗುವವರೆಗೂ ಕಡಮೆ 
ಯಾಗುತ್ತದೆ. 


ತೆಳ್ಳಗಾಗಿಸುವಿಕೆ ವೇಗ ಯು ಗರಿಷ್ಠತಮ ಬೆಳವಣಿಗೆ ವೇಗ ಉಖಗಿಂತ 
ಕಡಮೆ ಇದ್ದರೆ 614/61 ಮೌಲ್ಯವು ಧನವಾಗಿರತ್ತದೆ ಮತ್ತು ಜೀವಿ ಸಂಖ್ಯೆಯ 
ಗಾತ್ರ ಹೆಚ್ಚುತ್ತದೆ. ಒಳಗೆ ಹರಿಯುವ ಮಾಧ್ಯಮದಲ್ಲಿನ ಮಿತಿಗೊಳಿಸುವ 
ಪೋಷಕದ ಸಾಂದ್ರತೆಯಿಂದ ಬೆಳವಣಿಗೆ ವೇಗವು ಮಿತಿಗೊಳ್ಳ ಕೈಲು ಪ್ರಾರಂಭವಾಗುವ 
ವರೆಗೂ ಈ ಹೆಚ್ಚಳವು ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಬೆಳವಣಿಗೆ ವೇಗ 
ಹ ವು ಕಡಮೆ ಮೌಲ್ಯಕ್ಕೆ ಇಳಿಯುತ್ತದೆ. 4.೦ ಗೆ ಸಮನಾದಾಗ ಬೆಳವಣಿಗೆ ಗೂಡಿ 
ನಲ್ಲಿ ಜೀವಿಸಂಖ್ಕೆಯ ಗಾತ್ರವು ಸ್ಥಿರವಾಗುತ್ತದೆ. ಹೀಗೆ ಈ ಪರಿಸ್ಥಿತಿಗಳಲ್ಲಿ ಬೆಳವ 
ಣಿಗೆಯು ಸ್ವತಃ ನಿಯಂತ್ರಣಕ್ಕೊಳಗಾಗುವಂತಹದ್ದಾಗಿರುತ್ತದೆ. ಇದು ಅವಿಚ್ಛಿನ್ನ 
ಸಾಕಣೆ ವಿಧಾನದ ತತ್ವವಾಗಿದ್ದು ಇದನ್ನು ಕೀಮೊಸ್ಟಾಟ್‌ ಎನ್ನುತ್ತಾರೆ. 


ಕೀಮೊಸ್ಟಾಟ್‌ 


ಕೀಮೊಸ್ಟಾಟ್‌ನಲ್ಲಿ, ಜೀವಿಸಂಖ್ಯೆ ಗಾತ್ರದ ಸ್ಥಿರತೆಯನ್ನು ಆಂತರಿಕ ಫೀಡ್‌ 
ಬ್ಯಾಕ್‌ ಹತೋಟಿಯಿಂದ ಪಡೆಯಲಾಗುತ್ತ ದೆ. ಬೆಳವಣಿಗೆ ವೇಗವು ಎಂದಿಗೂ ಗರಿ 
ಷ್ಮತಮವಾಗಿರುವುದಿಲ್ಲ. ಬೆಳವಣಿಗೆ ಗೂಡಿನಲ್ಲಿನ ಮಿತಿಗೊಳಿಸುವ ಪೋಷಕದ ಸ್ಥಿರ- 
ಸ್ಥಿತಿ ಸಾಂದ್ರೀಕರಣದಿಂದ ನಿರ್ಧರಿಸಲಾಗುವ ಉಪ ಗರಿಷ್ಠತಮ ಮೌಲ್ಯದಲ್ಲಿ ಬೆಳ 
ವಣಿಗೆ ವೇಗವು ಕಾಪಾಡಲ್ಪಡುತ್ತದೆ. ಹೊಸ ಮಾಧ್ಯಮವು ಒಳಕ್ಕೆ ಹರಿಯುವ 
ವೇಗ, D ಯಿಂದ ಮೇಲಿನ ಸಾಂದ್ರತೆಯನ್ನು ನಿರ್ಧರಿಸಲಾಗುತ್ತದೆ. ಹರಿಯುವ 
ವೇಗವು ಹೆಚ್ಚಿದರೆ. ಬೆಳವಣಿಗೆ ವೇಗವು ಹೆಚ್ಚುತ್ತದೆ. ಹರಿಯುವ ವೇಗವು ಕಡಮೆ 
ಅದರೆ ಬೆಳವಣಿಗೆ ವೇಗವು ಕಡಮೆಯಾಗುತ್ತದೆ. ಹೀಗೆ ಕೀಮೊಸ್ಟಾಟ್‌ನಲ್ಲಿ ಹರಿಯು 
ವಿಕೆ ವೇಗವನ್ನು ಬದಲಾಯಿಸುವುದರಿಂದ ನಮ್ಮ ಇಷ್ಟದಂತೆ ಜೀವಿಸಂಖ್ಯೆ ಯ ಬೆಳವ 
ಣಿಗೆ ವೇಗವನ್ನು ಹೆಚ್ಚಿನ ಏರಿಳಿತದಲ್ಲಿ ಬದಲಾಯಿಸಬಹುದು (ಹೊನ್ನೆ ಯ 
ಹತ್ತಿರದ ಒಂದು ಮೌಲ್ಯ! ದಿಂದ ಸುಮಾರು 0.5 & mu: ವರೆಗೂ). 


ಸ್ವಿರ-ಸ್ವಿತಿ ಪರಸ್ಲಿಗಳಲ್ಲಿ ಒಂದು ಕೀಮೊಸ್ಟಾಟ್‌ನಲ್ಲಿ ನಿರ್ದಿಷ್ಟ ಕ್ಷಣದ 
ಬೆಳವಣಿಗೆ ವೇಗ ವು, ಸುಲಭವಾಗಿ ಅಳೆಯಬಹುದಾದಂತಹ ಹರಿಯುವಿಕೆ ವೇಗ 


220 ಸೂಕ್ಷ ಒಬೇವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


W/V ಗೆ ಸಮನಾಗಿರುತ್ತದೆ. ಹರಿಯುವಿಕೆ ವೇಗದಿಂದ, ಸರಾಸರಿ ಸಂತತಿ ಸಮಯ 
G ಯನ್ನು ಕೆಳಗಿನ ಸಂಬಂಧದಿಂದ ಕಂಡುಹಿಡಿಯಬಹುದು. 
7-1 = In2069V 
ಆಟ (5 1 w 
ಈ ಸಂಬಂಧವು ತೋರಿಸುವಂತೆ 0.69% ಗೆ ಸಮನಾದ ಘನೆ ಅಳತೆಯು 
ಬೆಳವಣಿಗೆ ಗೂಡಿನ ಮೂಲಕ ಹರಿಯುವ ಪ್ರತಿ ಸಲವೂ, ಬೆಳವಣಿಗೆ ಗೂಡಿನ ಜೀವಿ 
ಸಂಖ್ಯೆಯು ದ್ವಿಗುಣವಾಗುತ್ತದೆ. 


ಬೆಳವಣಿಗೆ ಗೂಡಿನಲ್ಲಿ ಜೀವಿಸಂಖ್ಯೆಯ ಸ್ಥಿರ-ಸ್ಥಿ ತಿಗಾತ್ರವು ಒಳಕ್ಕೆ ಹರಿಯುವ 
ಮಾಧ್ಯಮದಲ್ಲಿರುವ, ಬೆಳವಣಿಗೆಯನ್ನು ಮಿತಿಗೊಳಿಸುವ ಪೋಷಕದ ಸಾಂದ್ರತೆಗೆ 
ಪ್ರಮಾಣಗನುಗುಣವಾಗಿರುತ್ತದೆ. 


ಕೋಶಗಳ ರಚನೆ ಮತ್ತು ಗಾತ್ರಗಳ ಮೇಲೆ ಬೆಳವಣಿಗೆಯ ಪ್ರಭಾವ 

ಒಂದು ಕೀಮೊಸ್ಟಾಟ್‌ ಅನ್ನು ಉಪಯೋಗಿಸಿ, ಇತರ ಎಲ್ಲ ವಾತಾವರಣದ 
ಪರಿಸ್ಥಿತಿಗಳು ಸ್ಥಿ ರವಾಗಿರುವಾಗ ಹರಿಯುವಿಕೆ ವೇಗವನ್ನು ಬದಲಾಯಿಸುವುದರಿಂದ, 
ಸೂಕ್ಷ್ಮಜೀವಿಯ ಬೆಳವಣಿಗೆ ವೇಗವನ್ನು ವ್ಯಾಪಕವಾಗಿ ಬದಲಾಯಿಸಬಹುದು. 
ಹೀಗೆ ಜೀವಕಣದ ಗಾತ್ರ ಮತ್ತು ರಾಸಾಯನಿಕ ರಚನೆಗಳ ಮೇಲೆ ಬೆಳವಣಿಗೆ ವೇಗದ 
ನಿರ್ದಿಷ್ಟ ಪ್ರಭಾವವನ್ನು ಸ್ಪಷ್ಟಪಡಿಸಬಹುದು, ಬಹುಶಃ ಅಂತದೃರ್ಷ್ಟಿಯ ನಿರೀಕ್ಷೆಗೆ 
ವಿರುದ್ಧವಾಗಿ ಕೋಷ್ಟಕ 7.6 ರಲ್ಲಿ ತೋರಿಸಿದಂತೆ ಬೆಳವಣಿಗೆ ವೇಗವು ಪ್ರಮುಖ 
ಪ್ರಭಾವಗಳನ್ನು ಹೊಂದಿದೆ. ಕೋಶಗಳ ಗಾತ್ರವು, ಅವುಗಳ ಬೆಳವಣಿಗೆ ವೇಗಕ್ಕೆ 
ನೇರವಾಗಿ ಸಂಬಂಧಿಸಿರುತ್ತದೆ. . (ಕಾಲಂ 1) ಕೋಶದಲ್ಲಿರುವ ಐ. ಮತ್ತು 
ಪ್ರೋಟೀನ್‌ ಅಂಶಗಳು ಬೆಳವಣಿಗೆ ವೇಗಕ್ಕೆ ವಿಲೋಮವಾಗಿ ಸಂಬಂಧಿಸಿರುತ್ತವೆ. ಈ 
ಅಂಶಗಳು ನಿಧಾನವಾಗಿ ಬೆಳೆಯುವ ಕೋಶಗಳಲ್ಲಿ ಅತಿ ಹೆಚ್ಚಿ ನ ಪ್ರಮಾಣದಲ್ಲಿರು 
ತ್ತವೆ. (2 ಮುತ್ತು 3 ಕಾಲಂಗಳು) ಅಂಶದಲ್ಲಿ ಬಹುಪ್ರಮುಖ ರಚನಾತ್ಮಕ 
ಬದಲಾವಣೆಗಳು ಕಂಡುಬರುತ್ತವೆ. (ಕಾಲಂ 4) ಇದು ಬೆಳವಣಿಗೆ ವೇಗಕ್ಕೆ ನೇರ 
ವಾಗಿ ಸಂಬಂಧಿಸಿರುತ್ತದೆ. ಮತ್ತು ಬೆಳವಣಿಗೆ ವೇಗವು ಹತ್ತರಷ್ಟು ಹೆಚ್ಚಾದರೆ ಇವೃ 
ಎರಡು ಅಥವಾ ಮೂರರಷ್ಟು ಹೆಚ್ಚಾ ಗುತ್ತದೆ, ೩೫೬ ಅಂಶದಲ್ಲಿನ ಈ ಬದಲಾ 
ವಣೆಯು, ಹೆಚ್ಚು ಕಡಮೆ ಪೂರ್ಣವಾಗಿ ಪೈಜೋಸೊಮಲ್‌ RNA ಯಲ್ಲಿನ ಬದ 
ಲಾವಣೆಯನ್ನು ತೋರಿಸುತ್ತದೆ. ನಿಧಾನವಾಗಿ ಬೆಳೆಯುವ ಕೋಶಗಳಲ್ಲಿಗಿಂತ, ವೇಗ 
ವಾಗಿ ಬೆಳೆಯುವ ಕೋಶಗಳಲ್ಲಿ ಹೆಚ್ಚು ರೈಬೋಸೋಮ್‌ನ ಅಂಶವಿರುತ್ತದೆ, ಬೆಳವ 
ಣಿಗೆ ಪರಿಸ್ಥಿತಿಗಳು ಬದಲಾವಣೆ ಹೊಂದಿದಾಗ, ರೈಬೊಸೋಮ್‌ನ ಅಂಶದಲ್ಲಿ ಈ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ಬೆಳವಣಿಗೆ 221 


ಬದಲಾವಣೆಗಳು ಹೇಗೆ ಉಂಟಾಗುತ್ತವೆ ಎಂಬುದನ್ನು ಅಧ್ಯಾಯ 8 ರಲ್ಲಿ ಚರ್ಚಿಸ 
ಲಾಗಿದೆ. 


ಕೋಷ್ಟಕ 9.6 ಸಾಲ್ಮೊನೆಲ್ಲಾ ಟೈಫಿಮ್ಕುರಿಯಮ್‌ನ ಕೋಶಗಳೆ 
ಸ್ಮೂಲಕಣ ರಚನೆ ಮತ್ತು ಗಾತ್ರಗಳ ಮೇಲೆ ಬೆಳವಣಿಗೆ ನೇಗದ ಪ್ರಭಾವ * 











ಬೆಳವಣಿಗೆ ಕೋಶಗಳ ಕೋಶಗಳ ರಚನೆ ೫8/8 ಒಣಿತೂಕ 
ವೇಗ ಸಂಖ್ಯೆ (೬1012) 

ಒಂದು ಗ್ರಾಮ್‌ 

ಒಣ ತೂಕಕ್ಕೆ DNA ಪ್ರೋಟೀನ್‌ RNA 
2.4 1.3 30 670 310 
1.2 3.1 35 740 220 
0.6 4.8 37 780 180 
0.2 6.3 40 830 120 





a: ೦. Maale ಮತ್ತು N. ಐ, Kjeldgaard ಯಿಂದ Newyork : Benjamin, 
1966 Control of Macromolecular Synthesis 


ಏಕಕಾಲಿಕ ಬೆಳವಣಿಗೆ 


ಯಾವುದಾದರೂ ಒಂದು ದೊಡ್ಡ ಏಕ ಕೋಶ ಸೂಕ್ಷ್ಮಜೀವಿ ಸಂಖ್ಯೆಯಲ್ಲಿ 
ಪ್ರತಿಯೊಂದು ಜೀವಿಯ ವಿಭಜನೆಯ ಸಮಯಗಳು ನಿಗದಿಯಾಗಿರುವುದಿಲ್ಲ. ಆದರೂ 
ಕೆಲವೆ ವಿಧಾನಗಳಿಂದ ಮೊದೆಲು ಏಕಕಾಲಿಕವಾಗಿರದ ಕೋಶಗಳು ಸುಮಾರಾಗಿ 
ದೊಡ್ಡ ದಾದ ಒಂದು ಜೀವಿಸಂಖ್ಯೆಯ ಮೇಲೆ ಎರಡು ಅಥವಾ ಮೂರು ಸಂತತಿಗಳ 
ವರೆಗೂ ಏಕಕಾಲಿಕ ವಿಭಜನೆಯನ್ನುಂಟು ಮಾಡಬಹುದು. ಹೀಗೆ ಮಾಡುವ ಮುಖ್ಯ 
ವಿಧಾನಗಳು ಉತಾವುವೆಂದರೆ: ಉಷ್ಣತೆಯ ಚಕ್ರೀಯ ಬದಲಾವಣೆಗಳಿಗೆ ಜೀವಿಸಂಖೈ 
ಯನ್ನು ಒಳಪಡಿಸುವುದು, ಕೋಶಗಳ ಜೀವನ ಚಕ್ರದ ಅದೇ ಘಟ್ಟದಲ್ಲಿರುವ ಎಲ್ಲ 
ಕೋಶಗಳನ್ನು ಜೀವಿಸಂಖ್ಯೆಯಲ್ಲಿ ಭೌತಿಕ ವಿದಾನಗಳಿಂದ ಬೇರ್ಪಡಿಸುವುದು; 
ಮತ್ತು ಯಾವ ಒಂಡು ಪಟಲದಿಂದ ಕೋಶ ವಿಭಜನೆಯ ಒಂಡು ಉತ್ಪನ್ನವು ಹೊರ 
'ಬೀಳುತ್ತದೆಯೋ, ಅದಕ್ಕೆ ಬೆಳೆಯುತ್ತಿರುವ ಕೋಶಗಳನ್ನು ಜೋಡಿಸುವುದು. 


ಸಾಲ್ಮೊನೆಲ್ಲಾ ಟೈಫಿಮುರಿಯಮ್‌ ನ ಒಂದು ಸಾಕಣೆಯನ್ನು 25 ಮತ್ತು 379 
ಉಷ್ಣ್ಯತೆಗಳಲ್ಲಿ ಬೆಳವಣಿಗೆಯ. ಪರ್ಯಾಯ ಚಕ್ರಗಳಿಗೆ, ನಿಗದಿಯಾದ ಮಧ್ಯಂತರಗ 


222 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


ಒಳಪಡಿಸಿದಾಗ, ಪೂರ್ಣಜೀವಿ ಸಂಖ್ಯೆಯು ಏಕಕಾಲಿಕವಾಗಿ ವಿಭಜನೆ ಹೊಂದು 
ತ್ತದೆ (ಚಿತ್ರ 9.18). ಜೀವಂತ ಎಣಿಕೆಗಳು ತೋರಿಸುವಂತೆ 37°€ ಉಷ್ಣತೆಗೆ 
ಪ್ರತಿ ಸಲ ಸ್ಪಲ್ಪ ಸಮಯ ತೆರೆದಿಟ್ಟಾ ಗ ವಿಭಜನೆಯುಂಟಾಗುತ್ತದೆ. ಆದರೆ 220 














ಲಘುಗಣಕ ಸಮುದಾಯ ಎಣಿಕೆಗಳು 





ಚಿತ್ರ 9.18 : ಉಷ್ಣತೆಯ ಚಕ್ರೀಯ ಬದಲಾವಣೆಗಳಿಂದ ಸಾ, ಟ್ವಿಫಿಮುರಿಯಮ್‌ನ ದ್ರವ 
ಸಾಕಣೆಯ ಒಂದು ಏಕಕಾಲಿಕ ಬೆಳವಣಿಗೆ 0. Maa] ಮತ್ತು K. ೧, Lark. ಇವರ 
Recent developments in cell-Physiology ನಿಂದ (J.A. Kitching 
editor). P 159 London : Butter worth. 


ಉಷ್ಣತೆಯಲ್ಲಿ ಬೆಳವಣಿಗೆಯ ಮಧ್ಯವರ್ತಿ ಸಮಯಗಳಲ್ಲಿ ಜೀವಿಸಂಖ್ಯೆಯ ಮಟ್ಟವು 

ಸಿ ರವಾಗಿರುತ್ತ ದೆ. ಕೋಶರಾಶಿಯು ಎರಡೂ ಉಷ್ಣತೆಗಳಲ್ಲಿ ಹೆಚ್ಚುತ್ತದೆ. ಆದರೆ ` 
37೦ ಉಷ್ಣತೆಯು ಅನುಕೂಲತಮ ಉಷ್ಣತೆಗೆ ಹತ್ತಿರವಾಗಿರುತ್ತದೆಯಾದ್ದರಿಂದ 
379C ಉಷ್ಣ ತೆಗಿಂತ 259೮ ಉಷ್ಣ ತೆಯಲ್ಲಿ ಹೆಚ್ಚ ಳದ "ವೇಗವು ಕಡಮೆಯಿರುತ್ತ ದೆ. 
ಸಾಕಣೆಯನ್ನು. ಅದರ ಅನುಕೂಲತಮ ಉಷ್ಣ (ತೆಯಲ್ಲಟ್ಟಾ ಗ, ಅಂತಹ ಚಿಕ್ರೀಯ 


A 
ಕ 
3 
p> § 
pe 
& 
tl 

EL 
El 
( 
pd 
ತ 
4 
2. 


...... ಬೆಳವಣಿಗೆ 223 


ಸಂಸ್ಕರಣದ ನಂತರ ಏಕಕಾಲಿಕತೆಯು ಹಲವು ಸಂತತಿಗಳವರೆಗೂ ಮುಂದುವರೆಯು 
ತ್ತದೆ. ಏಕಕಾಲಿಕ ಬೆಳವಣಿಗೆಯನ್ನುಂಟುಮಾಡಲು ಬೇಕಾದ ಉಷ್ಣತೆ ಚಕ್ರವನ್ನು 
ಅಧ್ಯಯನ ನಡೆಸುವ ಪ್ರತಿಯೊಂದು ಜೀವಿಗೂ ಅನುಭವದಿಂದ ನಿರ್ಧರಿಸಬೇಕು. 
ಏಕಕಾಲಕತೆಯು ಹೇಗೆ ಉಂಟಾಗುತ್ತದೆ ಎಂಬುದನ್ನು ಹೀಗೆ ವಿವರಿಸಬಹುದು : 
ಕೋಶ ವಿಭಜನೆಯಲ್ಲಿನ ಘಟ್ಟಗಳಲ್ಲಿ ಯಾವುದಾದರೊಂದು ಘಟ್ಟವು ವಿಶೇಷವಾಗಿ 
ಉಷ್ಣ ತೆಯನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಕಡಮೆ ಉಷ್ಣ ತೆಗಳಲ್ಲಿ ವಿಭಜನೆ 
ಚಕ್ರದ. ಈ ಭಾಗದಲ್ಲಿ ಕೋಶಗಳ ಬೆಳವಣಿಗೆಯು ನಿಂತು ಹೋ ಗುವುದು ಕಂಡುಬರು 
ತ್ತದೆ. ಇದರಿಂದ, ಈ ಘಟ್ಟವನ್ನು ಆಗಲೇ ತಲುಪಿದ ಇತರ ಕೋಶಗಳನ್ನು ಸೇರಲು 
ಜೀವಿಸಂಖ್ಯೆಯ ಜೀವಿಗಳಿಗೆ ಒಂದು ಅವಕಾಶವುಂಟಾಗುತ್ತದೆ, ಉಷ್ಣತೆಯನ್ನು 
ಏಕಾಏಕಿ ಹೆಚ್ಚಿಸಿದಾಗ ವಿಭಜನೆಯು ಪೂರ್ಣಗೊಳ್ಳಲು ಇರುವ ಗತಿವಿಲಂಬವು ನಿವಾ 
ರಿಸಲ್ಪಡುತ್ತದೆ ಮತ್ತು ಪೂರ್ಣ ಜೀವಿಸಂಖ್ಯೆ ಯು ನೇರವಾಗಿ ವಿಭಜಿಸಲು ಮುಂಡು 
ವರೆಯುತ್ತದೆ. ಉಷ್ಣ ದ ಪ್ರಭಾವಕೊ ಳಗಾಗುವ ವಿಭಜನೆಯ ಘಟ್ಟವನ್ನು ನಿಷ್ಕೃಷ್ಟ 
ವಾಗಿ ಹತೋಟಿಯಲ್ಲಿಡಲು ಆಗುವುದಿಲ್ಲ. ಇದರಿಂದ ಚಕ್ರದ ಹಲವು ಪುನರಾವರ್ತನೆ 
ಗಳ ಅವಶ್ಯಕತೆಯುಂಟಾಗುತ್ತದೆ. 


ಬೆಳೆಯುತ್ತಿರುವ ಜೀವಿಸಂಖ್ಯೆಯನ್ನು, ಅತಿ ಚಿಕ್ಕ ಕೋಶಗಳು ಮಾತ್ರ 
ಹಾಯ್ದು ಹೋಗಲು ಅವಕಾಶ ಕೊಡುವಂತಹ ಶೋಧಕ ಕಾಗದದ ಮೂಲಕ 
ಸೋಸುವುದರಿಂದಲೂ ಏಕಕಾಲಿಕತೆಯನ್ನು ಉಂಟು ಮಾಡಬಹುದು. 

ಹೊಸದಾಗಿ ನಡೆದ ಕೋಶ ವಿಭಜನೆಯ ಉತ್ಪನ್ನಗಳನ್ನು ಈ ಜೀವಿಗಳು 
ಪ್ರತಿನಿಧಿಸುವುದರಿಂದ ಅವೆಲ್ಲವೂ ಹೆಚ್ಚು ಕಡಮೆ ಕೋಶ ಜೀವನ ಚಕ್ರದ ಒಂದೇ 
ಘಟ್ಟದಲ್ಲಿರುತ್ತವೆ ಮತ್ತು ಮುಂದೆ ಏಕಕಾಲಿಕವಾಗಿ ವಿಭಜನೆ ಹೊಂದುತ್ತವೆ. ಈ 
ವಿಧಾನವು ಶರೀರ ಶಾಸ್ತ್ರೀಯ ವ್ಯತ್ಯಾಸಕ್ಕೆ ಒಳಗಾಗಿರದಂತಹ ಏಕಕಾಲಿಕ ಜೀವಿ 
ಸಂಖ್ಯೆಯನ್ನು ಉತ್ಪಾದಿಸಲು ಉಪಯುಕ್ತವಾಗಿದೆ. 


ಅಧ್ಯಾಯ ಹತ್ತು 


ಪೂರ್ವ ಕೇಂದ್ರೀಯ ಕೋಶಗಳ ರಚನೆ ಹಾಗೂ ಕಾರ್ಯಗಳ ಸಡಾವಣ 
ಸಂಬಂಧಗಳು 





ಪೂರ್ವಕೇಂದ್ರೀಯ ಕೋಶಗಳನ್ನು ನಿಜಕೇಂದ್ರೀಯ ಜೀವಕಣಗಳಿಂದ ಪ್ರತ್ಯೇ 

ಸುವ ರಚನಾತ್ಮಕ ಗುಣಗಳನ್ನು ಅಧ್ಮಾಯ 2ರಲ್ಲಿ ಮತ್ತು ಪೂರ್ವಕೇಂದ್ರೀಯ 

ಕೋಶಗಳ ಗುಣಗಳನ್ನು ಅಧ್ಯಾಯ 5ರಲ್ಲಿ ವಿವರಿಸಲಾಗಿದೆ. ಪೂರ್ವಕೇಂದ್ರೀಯ 

ಕೋಶಗಳ ರಚನೆಯು ಬಹಳ ಸರಳವಾಗಿದೆಯಾದ್ರರಿಂದ ಕೋಶಗಳ, ಅಂಶಭಾಗಗಳ 

ಕಾರ್ಯ, ರಚನೆ ಮತ್ತು ಜೀವಸಂಶ್ಲೇಷಣೆಗಳ ಮಧ್ಯೆ ಇರುವ ಆಂತರಸಂಬಂಧ 

ಗಳನ್ನು ಅಧ್ಯಯನ ಮಾಡಲು ಅವು ಬಹಳ ಅನುಕೂಲಕರ ವ್ಯವಸ್ಥೆ ಗಳಾಗಿವೆ. ಇದೇ 
ವಿಷಯವನ್ನು ಈ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 


ಪೂರ್ವಕೇಂಡ್ರೀಯ ಕೋಶಗಳ ಮೇಲ್ಮೈ ಪದರಗಳು 


ಪೂರ್ವಕೇಂದ್ರೀಯ ಕೋಶವನ್ನು ಮೂರು ಮೇಲ್ಮೈ ಪದರಗಳು ಸುತ್ತುವರಿ 
ದಿವೆ. ಈ ಪದರಗಳು ಸೂಕ್ಷ್ಮ ರಚನೆ, ರಾಸಾಯನಿಕ ರಚನೆ ಹಾಗೂ ಕಾರ್ಯಗಳಲ್ಲಿ 


ಕೋಶದ ಬಾಹ್ಯ 


ಕವಚ ಆಥವಾ ಬಂಕೆ ಪದರ , 

ಕಡಿಮೆ ಸಾಂದ್ರತೆ, ದಪ್ಪ ಹೆಚ್ಚಾಗಿ 
ವ್ಯತ್ಯಾಸವಾಗುತ್ತದೆ ; ಹಲವು ವೇಳೆ ಇರುವುದಿಲ್ಲ 
ಕೋಶಭಿತ್ತಿ, ಸಮವಾದದ್ದು 

ಅಥವಾ ಬಹುಪದರವುಳ್ಳದ್ದು 

(ದಪ್ಪ ವ್ಯತ್ಯಾಸವಾಗುತ್ತದೆ : 100-8004) 
ಕೋಶಪೊರೆ (75-80 ದಪ್ಪ) 





\ ಕೋಶದ್ರವ್ಯ ಭಾಗ 

ಚಿತ್ರ 101: ಪೂರ್ವಕೇಂದ್ರೀಯ ಕೋಶದ ಮೇಲ್ಮೆ ಗ ಷದರಗಳ ಸಾಂಕೇತಿಕ ಚಿತ್ರ, 
ಭಿನ್ನವಾಗಿರುತ್ತವೆ. ಇವೇ ಜೀವಕಣ ಪಟಲ ಕೋಶಭಿತ್ತಿ ಮತ್ತು ಕವಚ ಅಥವಾ 
ಲೋಳೆ ಪದರಗಳು (ಚಿತ್ರ 10.1). ಯಾವ ಜೀವಕಣಕ್ಕಾದರೂ ಜೀವಿಸಲು ಅದರ 
ಪಟಲವು ಅತ್ಯವಶ್ಯಕವಾಗಿದೆ; ಇದು, ಮೈ ಕೊಪ್ಲಾಸ್ಮಾ ಗುಂಪಿನಲ್ಲಿ ಏಕೈಕ ಆವರಿಸುವ 
ಮೇಲ್ಮೈ ಪದರವಾಗಿದೆ. ಆದರೆ, ಇತರ ಎಲ್ಲ ಪೂರ್ವಕೇಂದ್ರೀಯ ಜೀವಿಗುಂಪು 


0೬ 


“ರ್ವಕೇಂದ್ರೀಯ ಕೋಶಗಳ..... ನಡ:ವಣ ಸಂಬಂಧಗಳು 225 


ಗಳು ಪಟಲದ ಜೊತೆಗೆ ಕೋಶಭಿತ್ತಿಯನ್ನೂ ಹೊಂದಿವೆ. ಖಯಣಕಣ ಸೂಕ್ಷ ಹ 
ದರ್ಶಿನಿಬುಲ್ಲಿ, ಪಟಲವು, ಮೂರು ಪದರ ಹೊಂದಿರುವ ಸುಮಾರು 75 ರಿಂದ 80. 
ದಪ್ಪವಿರುವ ರಚನೆಯಾಗಿ ಕಂಡುಬರುತ್ತದೆ. ಅದರ ಆಂತರಿಕ ಮೇಲ್ಮೆ ೪ ಸಮೀಪ 
ದಲ್ಲಿ ರೈಬೊಸೊಮ್‌ ತುಂಬಿದ ಕೋಶದ್ರವ್ಯದ ಭಾಗವಿರುತ್ತದೆ. ಹಲವು ಪೂರ್ವ 
ಕೇಂದ್ರೀಯ ಕೋಶಗಳಲ್ಲಿ, ಅದು ಬಹಳವಾಗಿ ಒಳಕ್ಕೆ ಮಡಿಚಿಕೊಂಡಿರುವುದರಿಂದ 
ಪದರ ಪದರವಾಗಿರುವ ಸಣ್ಣ ಸಣ್ಣ ಕೋಶಗಳನ್ನುಳ್ಳ ಸ ಅಥವಾ ಬಹಳ ಸಂಕೀರ್ಣ 
ವಾದ (ಮಿಸೊಸೊಮಲ್‌) ಓರೆ ಚೀಲಗಳುಂಟಾಗುತ್ತವೆ. ಈ ಓರೆಚೀಲಗಳು ಕೆಲವು 
ವೇಳೆ ಕೋಶದೊಳಕ್ಕೆ ಆಳವಾಗಿ ವಿಸ್ತರಿಸಿರುತ್ತವೆ, ಪೂರ್ವಕೇಂದ್ರೀಯ ಕೋಶ 
ಭಿತ್ತಿಗಳ ದಪ್ಪ ಮತ್ತು ಸೂಕ್ಷ್ಮ ರಚನೆಗಳು ಒಂದು ಗುಂಪಿನಿಂದ ಇನ್ನೊಂದು 
ಗುಂಪಿಗೆ ಬಹಳ ಭಿನ್ನ ವಾಗಿರುತ್ತವೆ ಚಿತ್ರ (10.2). ಬಹುತೇಕ ಗ್ರಾಂ-ಧನ 
ಬ್ಯಾಕ್ಟೀರಿಯಾಗಳಲ್ಲಿ ಇದು ಸಾಮಾನ್ಯವಾಗಿ 200 ರಿಂದ 800A ದಪ್ಪವಿರುವ, 
ಒತ್ತಾದ ಸಮರೂಪದ ಒಂದು ಪದರವಾಗಿದೆ. ಇತರ ಪೂರ್ವಕೇಂದ್ರೀಯ ಗುಂಪು 
ಗಳಲ್ಲಿ (ಗ್ರಾಂ-ಯಬುಣ ಯಜು. ಬ್ಯಾಕ್ಟೀರಿಯಾಗಳು, ನೀಲ- ಹರಿದ್ವರ್ಣ ಪಾಚಿಗಳು) 





ಚಿತ್ರ 10.2: ಒಂಡು'ಗ್ರಾಜಧನ ಜ್ಯಾಕ್ಟಿ €ರಿಯಮ್‌ (೩) ಮತ್ತು ಒಂದು ಗ್ರಾಂ-ಯಣ 
ಬ್ಯಾಕ್ಟೀರಿಯಮ್‌ (ರ)ಗಳ ಮೇಲ್ಮೈ ಪದರಗಳ ಸೀಳಿಕೆಗಳ ಯಣಕಣ ಸೂ ಕ್ಷ್ಮಚಿತ್ರಗಳು, 
ಇವುಗಳ ಕೋಶಭಿತ್ತಿಗಳ ಪಾರ್ಶ್ವದೃಶ್ಯಗಳಲ್ಲಿರುವ ವೃತ್ಯಾಸಗಳನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ; 
೮, ಕೋಶವ್ರವ್ಯ; ೦, ಕೋಶ ಪಟಲ; ೪, ಭಿತ್ತಿ. ಗ್ರಾಂ-ಧನ ಬ್ಯಾಕ್ಟೀರಿಯಮ್‌ನ ಭಿತಿ 
ಆ 
ಯಲ್ಲಿ ದಪ್ಪನಾದ ಹಾಗೂ ಅವಿಚ್ಚಿನ್ನವಾದ ಒಂದೇ ಪದರವಿರುತ್ತದೆ, ಗ್ರಾಂ-ಯಣ ಬ್ಯಾಕ್ಟೀರಿ 
ಯಮನ ಭಿತ್ತಿಯಲ್ಲಿ ಬಹುಪದರಗಳಿರುತ್ತವೆ; ಈ ನಿರ್ದಿಷ್ಟ ಜೀವಿಯಲ್ಲಿ ಒಂದು. ತೆಳುವಾದ 
ಒಳ (ಮುರೈನ್‌) ಪದರ, ಪಾರ್ಶ್ವದೃಶ್ಶ ದಲ್ಲಿ ಕೋಶಪಟಲವನ್ನು ಹೋಲುವ ಒಂದು ಮಧ; 
ಪರ್ತಿ ಪದರ ಮತ್ತು ಒಂದು ಸಡಿಲವಾದ ಹೊರಪದರಗಳಿರುತ್ತವೆ. 


ಇದು ಬಹು ಪದರಗಳಿಂದ ಕೂಡಿದೆ, ಮತ್ತು ಜುಣಕಣಗಳಿಂದ ಒತ್ತಾಗಿರುವ ಒಂದು 


ಒಳಪದರವನ್ನು ಹೊಂದಿದೆ (ಹಲವು ಗ್ರಾಂ ಯಣ ಬ್ಯಾಕ್ಟೀರಿಯಾಗಳಲ್ಲಿ 20 ರಿಂದ 
30 A ನಷ್ಟು ಮಾತ್ರ ದಪ್ಪವಿರುತ್ತದೆ ಹಾಗೂ ಸುಮಾರು 100 ರಿಂದ 300 


226 ಸೂಕ್ಷ ಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ದಪ್ಪವಿರುವ, ಕಡಮೆ ಒತ್ತಾಗಿರುವ ಒಂದು ಅಥವಾ ಹೆಚ್ಚು ಹೊರಪದರ 
ಗಳಿಂದ ಆವೃತವಾಗಿರುತ್ತದೆ. ಕವಚಗಳು ಅಥವಾ ಲೋಳೆ ಪದರಗಳು ಪೂರ್ವ 
ಕೇಂದ್ರೀಯ ಜೀವಿಗಳಲ್ಲಿ ಹೆಚ್ಚಾಗಿ ಕಂಡುಬಂದರೂ ಸಾರ್ವತ್ರಿಕವಾಗಿರುವುದಿಲ್ಲ. 
ಈ ಪದರವು ಸರ್ವೇಸಾವಣನ್ಯವಾಗಿ ದಪ್ಪವಾಗಿರುತ್ತದೆ ಮತ್ತು ಕೋಶಭಿತ್ರಿಗಿಂತ 
ಕಡಮೆ ಒತ್ತಾಗಿರುತ್ತದೆ. ಸಾಮಾನ್ಯವಾಗಿ ಇದನ್ನು ಯಣಕಣ ಸೂಕ್ಷ್ಮ ದರ್ಶಿನಿ 
ಯಿಂದ ಚೆನ್ನಾಗಿ ನೋಡಲು ಆಗುವುದಿಲ್ಲ: ಅಲ್ಲಿ ಬಹಳ ಕ್ಷೀಣವಾಗಿ ಕಾಣಿಸುತ್ತದೆ. 
ಇಂಡಿಯಾ ಶಾಯಿಯಲ್ಲಿ ಕೋಶಗಳ ಒಂದು ವಿಲಂಬಿಯನ್ನು ಬೆಳಕು ಸೂಕ್ಷ್ಮ ದರ್ಶಿನಿ 
ಯಿಂದ ಪರೀಕ್ಷಿಸುವುದರಿಂದ ಇದನ್ನು ಹೆಚ್ಚು ಸ್ಪಷ್ಟವಾಗಿ ಕಾಣಬಹುದು. ಶಾಯಿಯ 
ಇಂಗಾಲ ಕಣಗಳು ಕವಚದ ಪದರವನ್ನು ಪ್ರವೇಶಿಸಲಾರವು; ಆದ್ದರಿಂದ ಇವು 
ಪದರದ ಬಾಹ್ಯ ರೇಖೆಯನ್ನು ಹೆಚ್ಚು ಕಡಮೆ ಸ್ಪಷ್ಟವಾಗಿಯೇ ತೋರಿಸುತ್ತವೆ 
(ಚಿತ್ರ 10.3). 





ಚಿತ್ರ 10.3 : ಇಂಡಿಯಾ ಶಾಯಿಯಲ್ಲಿ ಕೋಶಗಳನ್ನು ಹರಡುವುದರಿಂದ ಬ್ಯಾಕ್ಟೀರಿಯಲ್‌ 
ಕವಚಗಳನ್ನು ತೋರಿಸಲಾಗಿದೆ. ಚಿತ್ರದಲ್ಲಿ ತೋರಿಸಿರುವ ಜೀವಿ ಜ್ಯಾಸಿಲ್ಲಸ್‌-ಮೆಗಟೆರಿಯಮ್‌ 
(X 2,700) ೮. F. Robino ಅವರ ಕೃಪೆ, 


ತಂತುರೂಪದ ಎರಡು ಬೇರೆ ಬೇರೆ ರೀತಿಯ ಅನುಬಂಧಗಳು ಕೋಶದ 
ಮೇಲ್ಮೈ ಪದರಗಳ ಮೂಲಕ ವಿಸ್ತರಿಸಬಲ್ಲವು. ಯಜು ಬ್ಯಾಕ್ಟೀರಿಯಾಗಳ 
ಚಲನಾಂಗಗಳಾದ ಶಶಾಂಗಗಳು 120 ರಿಂದ 185 & ವ್ಯಾಸವನ್ನುಳ್ಳ ಸುರುಳಿಯಾ 
ಕಾರದ ತಂತುಗಳಾಗಿರುತ್ತವ. ಹಳಿ ಅಥವಾ ಫಿಂಬ್ರಿಯೆ:ಗಳು ಗಟ್ಟಿಯಾದ ನೆಟ್ಟ 
ಗಿರುವ ದಂಡಾಕೃತಿಗಳಾಗಿದ್ದು, 40 ರಿಂದ 350 &ವರೆಗೆ ವೃತ್ಯಾಸವುಳ್ಳವುಗಳಾಗಿ 
ರುತ್ತವೆ. ನ 


ಪೊರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 227 


ಮೇಲ್ಮೈ ಪದರಗಳ ರಾಸಾಯನಿಕ ಸಂಯೋಜನೆ 


ಈಗ ವಿವರಿಸಲಾದ ಹಲವು ಮೇಲ್ಮೆ ಈ ರಚನೆಗಳನ್ನು ಪ್ರತ್ಯೇಕಿಸಿ, ರಾಸಾಯ 
ನಿಕ ವಿಶ್ಲೇಷಣೆ ನಡೆಸಲು ಅವಕಾಶವೀಯುವ ಬೇರ್ಪಡಿಸುವಿಕೆ ಹಾಗೂ ಶುದ್ದೀ 
ಕರಿಸುವವಿಧಾನಗಳು ಕಳೆದ 20 ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದಿವೆ. ನಿಜಕೇಂದ್ರೀಯ 
ಕೋಶಗಳ ಪಟಲಗಳಂತೆ; ಕೋಶ ಪಟಲವು ಹೆಚ್ಚಾಗಿ ಪ್ರೋಟೀನ್‌ ಅನು A (ಒಣ 
ತೂಕದ ಶೇಕಡಾ 50ರಿಂದ 75 ಭಾಗ್ಯ ಮತ್ತು ಲಿಪಿಡ್‌ ಅನ್ನು (ಒಣತೂಕದ ಶೇ 
20 ರಿಂದ 36 ರಷ್ಟು) ಹೊಂದಿದೆ. ಲಿಪಿಡ್‌, ಪ್ರಮುಖವಾಗಿ ಫಾಸ್ಟೊಲಿಪಿಡ್‌ 
(ಉದಾ: ಫಾಸ್ಟೊಟಿಡೈಲ್‌ ಇಥನಾಲ್‌ ಅಮೈನ್‌) ಆಗಿದೆ ಮತ್ತು ಸೆ ಗೈ ರಾಲ್‌ಗಳಿರು 
ವುದಿಲ್ಲ. ಪಟಲ ಪ್ರೋಟೀನ್‌ಗಳು ಫಾಸ್ಟೊ ಫ್ರೀಲಿಪಿಡ್‌ಗಳಿಗೆ ಭದ್ರವಾಗಿ ಬಂಧಿತವಾಗಿ 
ರುತ್ತವೆ. ಆದರೆ, ಶುದ್ಧಿ ಕಾರಕಗಳಿಂದ ಪಟಲಭಾಗವನ್ನು ಸಂಸ್ಕರಿಸುವುದರಿಂದ ಅವು 
ಗಳನ್ನು ವಿಯೋಜಿಸಬಹುದು. ಶುದ್ಧಿ ಕಾರಕದಿಂದ ಸಂಸ್ಕರಿಸಿದ ಪಟಲಗಳನ್ನು 
ವದ್ಯುತ್ವಣ ಸಂಚಲನದಿಂದ ಬೇರ್ಪಡಿಸಿದಾಗ, ತಮ್ಮ ಧನತ್ವ ಅಥವಾ ಖಣತ್ವ 
ಗಳಿಗನುಗುಣವಾಗಿ ಬೇರ್ಪಡುವಂತಹ ಬೇರೆ ಬೇರೆ ಪ್ರೋಟೀನ್‌ಗಳು ಗಣನೀಯ 
ಸಂಖ್ಯೆಯಲ್ಲಿರುತ್ತವೆಂದು ತಿಳಿಯಬಹುದು. ಇದಲ್ಲದೆ, ವಾಯುಜೀವಿ ಬ್ಯಾಕ್ಟೀರಿ 
ಯಾಗಳು ಉಸಿರಾಟದ ಯಣಕಣ ವರ್ಗಾವಣೆ ವ್ಯವಸ್ಥೆಯ ಎಲ್ಲ ಆಂಶಗಳೂ 
ಸೇರಿದಂತೆ ಕೆಲವು ಮೂಲ ಪದಾರ್ಥ ಡೀ ಹೈಡ್ರೋಜಿನೇಸ್‌ಗಳನ್ನೂ (ಸಕ್ಷಿನಿಕ್‌ 
ಮತ್ತು ಮ್ಯಾಲಿಕ್‌ ಡೀ ಹೈಡ್ರೊಜಿನೇಸ್‌ಗಳು) ಹೊಂದಿರುತ್ತವೆ. ನೇರಳೆ ಬಣ್ಣದ 
ಬ್ಯಾಕ್ಟೀರಿಯಾಗಳಲ್ಲಿ, ವರ್ಣದ್ರವ್ಯ ವ್ಯವಸ್ಥೆ ಹಾಗೂ ಸಂಬಂಧಪಟ್ಟ ದ್ಯುತಿಸಂಶ್ಲೇ 
ಷಕ ಖುಣಕಣ ವರ್ಗಾವಣೆಯ ರಚನೆಗಳು ಪಟಲದೊಳಗೆ ಅಥವಾ ಅದರ ವಿಸ್ತರಣ 
ಗಳೊಳಗೆ ಸೇರಿಕೊಂಡಿರುತ್ತವೆ. 

ಅಧ್ಯಾಯ 5ರಲ್ಲಿ ತಿಳಿಸಿರುವಂತೆ, ಪೂರ್ವಕೇಂದ್ರೀಯ ಕೋಶಭಿತ್ತಿಗಳ 
ರಾಸಾಯನಿಕ ಸಂಕೀರ್ಣತೆ ಮತ್ತು ವೈವಿಧ್ಯತೆಗಳು ಗಮನಾರ್ಹವಾಗಿವೆ. ಬಲ 
ನೀಡುವ ಭಿತ್ತಿ ಯ ಮುಖ್ಯ ಅಂಶಗಳನ್ನು ಒದಗಿಸುವ ವಿಭಿನ್ನಬಹುತಯಗಳ ಒಂದು 
ವಿಚಿತ್ರ ಗುಂಪಾದ ಮುರೈನ್‌ಗಳು ಇವುಗಳಲ್ಲಿವೆ. ಇದಲ್ಲದೇ ಇತರ ಗುಂಪುಗಳ 
ಬಹುತಯಗಳೂ ಇವುಗಳ ಜೊತೆಗಿರಬಹುದು. ಪಾಲಿಸಾಖರೈಡ್‌ಗಳು, ಟೈ- 
ಬೊಯಿಕ್‌ ಆಮ್ಲ ಗಳು ಮತ್ತು ಬಹಳ ಅಪರೂಪವಾಗಿ ಪ್ರೋಟೀನ್‌ಗಳು ಗ್ರಾಂ-ಧನ 
ಬ್ಯಾಕ್ಟೀರಿಯಾಗಳ ಭಿತ್ರಿಗಳಲ್ಲಿ ಕಂಡುಬರುತ್ತವೆ; ಲಿಪೊಪಾಲಿಸಾಖರೈಡ್‌ಗಳು, 
ಲಿಪೊಪ್ರೋಟೀನ್‌ಗಳು ಮತ್ತ ಪ್ರೋಟೀನ್‌ಗಳು ಇತರ ಗುಂಪುಗಳ ಭಿತ್ತಿಗಳಲ್ಲಿ 
ಕಂಡುಬರುತ್ತವೆ... 

ಸಾ ವಾಗಿ ಕವಚಗಳು ಅಥವಾ ಲೋಳೆ ಪದರಗಳು ಸರಳ ರಚನೆಯಿಂದ 
ಕೂಡಿರುತ್ತವೆ. ಬಹು ಸಂದರ್ಭಗಳಲ್ಲಿ, ಅವುಗಳ ಒಂದೇ ಒಂದು ಪಾಲಸಾಖ- 


228 ಸೂಕ್ಷ್ಮಜೀವಿಗಳ ಜೀವದ್ರವ್ಯ. .. .ಕಾರ್ಯಸಂಬಂಧ 


ರೆ ಗೈಡ್‌ ಅಥವಾ ಒಂದೇ ಒಂದು ಅಮೈನೊ ಆಮ್ಲವಿರುವ ಒಂದು ಪಾಲಿಪೆಪ್ಟೆ ಅಡ್‌ 
ಇರುತ್ತದೆ. ಒಂದೊಂದು ಬಾರಿ ಎರಡು ಬೇರೆ ಬೇರೆ ಬಹುತಯಿಕ ಅಂಶಗಳನ್ನುಳ್ಳ 
*ಮಿಶ್ರ' ಕವಚಗಳುಂಟಾಗುತ್ತವೆ. ಕಶಾಂಗ ಮತ್ತು ಪಿಲಿಗಳೆರಡೂ ಪ್ರೋಟೀನ್‌ 
ನಿಂದ ರಚಿತವಾಗಿವೆ. 


ಪ್ರತಿ ವಿಷಜನಕಗಳಾಗಿ ಮತ್ತು ಫೂಜ್‌ ಗ್ರಾಹಕಗಳಾಗಿ ಮೇಲ್ಮೈ ರಚನೆಗಳ 
ಪಾತ್ರಗಳು. 

ಬ್ಯಾಕ್ಟೀರಿಯಾಗಳ ಕೋಶಗಳು ಬೇರೆ ಬೇರೆ ಪ್ರಕಿದಿಷಜನಕದ ನಿರ್ಧಾರಕಗಳನ್ನು 
ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿರುವುದರಿಂದ. ಅವು ಹೆಚ್ಚಿನ ಪ್ರತಿವಿಷಜನಕದ ನಿರ್ದಿಷ್ಟತೆ 
ಯನ್ನು ತೋರಿಸುತ್ತವೆ. ಈ ನಿರ್ದಿಷ್ಟತೆ ಎಷ್ಟೊಂದು ಹೆಚ್ಚಾಗಿದೆಯೆಂದರೆ, ಒಂದೇ 
ಪ್ರಭೇದಕ್ಕೆ ಸೇರಿದ ಹಲವಾರು ತಳಿಗಳ ಮೇಲೆ ಡೆಸಿದ ವಿವರವಾದ ಪ್ರತಿವಿಷಜನ 
ಕದ : ವಿಶ್ಲೇಷಣೆಗಳು, ಅವುಗಳನ್ನು ಸೋಂಕು ರಕ್ಷಣಾಶಾಸ್ತ್ರೀಯವಾಗಿ ಹಲವು 
ನಿರ್ದಿಷ್ಟ ಗುಂಪುಗಳಾಗಿ ಅಥವಾ ಶರಸಿಕೆಮಾದರಿಗಳಾಗಿ ಉಪವಿಭಾಗಿಸಲು ಅವ 
ಕಾಶವೀಯುತ್ತವೆ. ಮುಂದೆ ಇಂತಹ ಪ್ರತಿವಿಷಜನಕಪ ನಿರ್ದಿಷ್ಟತೆಯನ್ನು ತೋರುವ 
ನಿರ್ಧಾರಕಗಳು ಕೋಶದ ಬೇರೆಬೇರೆ ಮೇಲ್ಮೈ 4 ಅಂಶಗಳಾದ ಕವಚ, ಕಶಾಂಗ 
ಮತ್ತು ಕೋಶಬಿತ್ರಿಗಳಲ್ಲಿರುತ್ತವೆಂದು ಸ್ಪಷ್ಟವಾಗಿದೆ. ಕಶಾಂಗ, ಪಿಲಿ ಮತ್ತು ಕವಚ 
ಗಳು, ಸ್ವಲ್ಪ ಹೆಚ್ಚುಕಡಮೆ ಒಂದೇ ರೀತಿಯ ಸಂಯೋಜನೆ ನ್ನು ಹೊಂದಿವೆ. 
ಆದುದರಿಂದ ಅವು, ಸಾಮಾನ್ಯವಾಗಿ ಕೇವಲ ಒಂದ) ಅಥವಾ ಕೆಲವು ನಿರ್ಧಾರಕ 
ಗಳನ್ನು ಮಾತ್ರ ಹೊಂದಿರುತ್ತವೆ. ಆದರೆ ಕೋಶಭಿತ್ತಿ ಯಲ್ಲಿ ಕೆಲವು ವೇಳೆ ಹಲ 
ವಾರು ಬೇರೆ ಬೇರೆ ಪ್ರತಿವಿಷಜನಕ ನಿರ್ಧಾರಕಗಳಿರುತ್ತವೆ (ದೈಹಿಕ ಅಥವಾ 0 
ಪ್ರತಿನಿಷಜನಕಗಳು). ಇದರಿಂದ ಬ್ಯಾಕ್ಟೀರಿಯ ಕೋಶಗಳ ಪ್ರತಿವಿಷಜನಕದ ಸಂಕೀ 
ಣರ್ತೆ ಮತ್ತು ನಿರ್ದಿಷ್ಟತೆಗಳುಂಟಾಗುತ್ತವೆ. ಭಿತ್ತಿಯ ಅಂಶಗಳಲ್ಲಿ ಪ್ರೋಟೀನ್‌ಗಳು, 
ಟೈಖೊಯಿಕ್‌ ಆಮ್ಲಗಳು ಮತ್ತು ಲಿಪೊಪಾಲಿಸಾಖರೈಡ್‌ಗಳನ್ನು ಬ್ಯಾಕ್ಟೀರಿಯಾ 
ಗಳ ಪ್ರತಿವಿಷಜನಕದ ನಿರ್ದಿಷ್ಟತೆಯ ನಿರ್ಧಾ ರಕಗಳಾಗಿ ಭಾವಿಸಲಾಗಿದೆ. ಗ್ರಾಂ- 
ಖಣ ಬ್ಯಾಕ್ಟೀರಿಯಯಾಗಳ ಸಂಬಂಧದಲ್ಲಿ. ಮೇಲಿನ ವಿಷಯವನ್ನು ಹೆಚ್ಚು ವಿವರ 
ವಾಗಿ ಚರ್ಚಿಸಲಾಗುವುದು. 

ಒಂದು ಬ್ಯಾಕ್ಟೀರಿಯಂ. ಬ್ಯಾಕ್ಟೀರಿಯಾಗಳ ವೈರಸ್‌ಗಳಿಂದ (ಫಾಜ್‌ಗಳಿಂದ) 
ಸೋಂಕಿಗೆ ಒಳಗಾಗಲು, ವೈರಸ್‌ ಕಣಗಳು ಬ್ಯಾಕ್ಟೀರಿಯಮ್‌ನ ಮೇಲ್ಮೈಗೆ ಮೊದಲು 
ಅಂಟಿಕೊಳ್ಳಬೇಕು (ಅಧ್ಯಾಯ 11] ನೋಡಿ). ಈ ಮೇಲ್ಮೈ ಮಂದಗಟ್ಟುವಿಕೆಯು 
ಬಹಳ ವಿಶೇಷವಾದ ಒಂದು ಘಟನೆಯಾಗಿದೆ. ಇದು ಬ್ಯಾಕ್ಟೀರಿಯಲ್‌ ಕೋಶಗಳ 
ಮೇಲ್ಮೆಯ ಮೇಲೆ ಸೂಕ್ತವಾದ ಗ್ರಾಹಕನೆಲೆಯಿರುವುದನ್ನು ಅವಲಂಬಿಸಿದೆ. ಒಂದು 
ಸಾಮಾನ್ಯ ಸೂತ್ರದಂತೆ, ಇಂತಹ ಗ್ರಾಹಕ ಸೆಲೆಗಳು ಕೋಶ'ಭಿತ್ತಿಯಲ್ಲಿರುತ್ತವೆ. 


ಪೊರ್ವಕೇಂದ್ರೀಯ ಕೋಶಗಳ ನಡ:ವಣ ಸಂಬಂಧಗಳು 229 


ಟಿ-ಶ್ರೇಣಿಗಳು ಘಾಜ್‌ಗಳಿಗಾಗಿ ಎ ಕೊಲಿಯ ಗ್ರಾಹಕ ನೆಲೆಗಳ ಮೇಲಿನ ವಿವರವಾದ 
ಅಧ್ಯಯನಗಳು, ಕೆಲವು ಈ ಫಾಜ್‌ಗಳ ನಿರ್ದಿಷ್ಟ ಗ್ರಾಹಕಗಳು ಭಿತ್ತಿಯ ಲಿಪೊ- 
ಪಾಲಿಸಾಖರೈಡ್‌ ಪದರದಲ್ಲಿರುತ್ತವೆ ಎಂಬುದನ್ನೂ ಮತ್ತು ಇತರ ಘಾಜ್‌ಗಳಿಗೆ 
ಗ್ರಾಹಕಗಳು ಲಿಪೊಪ್ರೋಟನ್‌ ಪದರದಲ್ಲಿರುತ್ತವೆ ಎಂಬುದನ್ನೂ ತೋರಿಸಿವೆ. 





ಚಿತ್ರ 10.4 : ಬ್ಯಾಕ್ಟೀರಿಯಲ್‌ ಕಶಾಂಗಕ್ಕೆ ಅಂಟಿಕೊಳ್ಳುವ ಬ್ಯಾಸಿಲ್ಲಸ್‌ ಸಟಲಿಸ್‌ನ ಬ್ಯಾಕ್ಟೀ 
ರಿಯೊಫಾಜ್‌ನ ಯಣಕಣ ಸೂಕ್ಷ್ಮಚಿತ್ರಗಳು. (೩) ಸುರುಳಿಯಾಕಾರದ ಬಾಲತಂತುಗಳನ್ನು ಳ್ಳ 
ಒಂದು ಮುಕ್ತ ಫಾಜ್‌ ಕಣ (120,000) (ರ) ಒಂದು ಬ್ಯಾಕ್ಟೀರಿಯಲ್‌ ಕಶಾಂಗಕ್ಕೆ ಅಂಟಿ 
ಕೊಂಡಿರುವ ಒಂದು ಫಾಜ್‌ ಕಣ ಕಶಾಂಗಕ್ಕೆ ಬಾಲತಂತುಗಳು ಸುತ್ತಿಕೊಂಡಿವೆ. (X120,000 
(೦) ಹಲವು ಕಶಾಂಗಗಳಿಗೆ ಅಂಟಿಕೊಂಡಿರುವ ಫಾಜ್‌ ಕಣಗಳ ಒಂದು ಗುಂಪು (2೭61.00) 
L.M. Raimondo, N. 7. Lundh S33 R. J. Martinez ಅವರ Primary 
adsorption Site of phage 8091 : the flagellum of Bacillus subtilis 
ನಿಂದ J. Uriol 2 256 (1968). 

ಕೆಲವು ಫಾಜ್‌ಗಳಿಗೆ ನಿರ್ಧಿಷ್ಟ ಗ್ರಾಹಕ ನೆಲೆಗಳು ಕೋಶದ ತಂತುರೂಪದ ಅನುಬಂಧ 
ಗಳಲ್ಲಿರುತ್ತವೆ (ಪಿಲಿ ಅಥವಾ ಕಶಾಂಗೃ. ಹೀಗೆ ಎ ಕೊಲಿಯ ಪುಂ-ನಿರ್ದಿಷ್ಟ ಫಾಜ್‌ 
ಗಳು ಅಥವಾ ಔಣ ಕೋಶಗಳನ್ನು ಮಾತ್ರ ಹೊಂದಿರುವ ೯ ಪೈಲಸ್‌ 
ಎಂಬ ಒಂದು ರೀತಿಯ ಪೈಲಸ್‌ಗೆ ವಿಶೇಷವಾಗಿ ಅಂಟಿಕೊಳ್ಳುತ್ತವೆ. ಇತರ ಫಾಜ್‌ 
ಗಳು ಕಶಾಂಗಕ್ಕೆ ವಿಶೇಷವಾಗಿ ಅಂಟಿಕೊಳ್ಳುತ್ತವೆ, ಇವುಗಳಲ್ಲಿ ಬಹಳ ಗಣನೀಯ 
ವಾಡ ಫಾಜ್‌ಯಾವುದೆಂದರೆ, ಬ್ಯಾಸಿಲಸ್‌ ಸಟಲಸ್‌ ಗೆ ನಿರ್ದಿಷ್ಟವಾದ ಫಾಜ್‌. 


230 ಸೂಕ್ಷ ಜೀವಿಗಳ ಜೀವದ್ರವ್ಯ..,..,ಕಾರ್ಯಸಂಬಂಧ 


ಇದು ಸುರುಳಿಯಾಕಾರದ ಬಾಲದ ಎಳೆಗಳ ಸಹಾಯದಿಂದ `ಕಶಾಂಗಗಳಿಗೆ ಅಂಟಿ 
ಕೊಳ್ಳುತ್ತದೆ. (ಚಿತ್ರ 10.4) ತಂತುರೂಪದ ಅನುಬಂಧಗಳಿಗೆ ಅಂಟಿದ ನಂತರ, 
ಮುಂಚೆಯೇ ಊಹಿಸಲಾದಂತೆ ಅನುಬಂಧದ ತಳದಲ್ಲಿರುವ ಕೋಶ ಮೇಲ್ಮೆ ಗೆ ಫಾಜ್‌ 
ಕಣದ ವರ್ಗಾವಣೆಯಾಗುತ್ತದೆ. ಇದರಿಂದ ಕೋಶ ದ್ರವಕ್ಕೆ ಫಾಜ್‌ ನ್ಯೂ ಕ್ಲಿಯಿಕ್‌ 
ಆಮ್ಲವು ಸೇರಲು ಅವಕಾಶವಾಗುತ್ತದೆ; ಈ ವರ್ಗಾವಣೆಯ ವಿವರಗಳು "ಇನ್ನೂ 
ಸ್ಪಷ್ಟವಾಗಿ ತಿಳಿದಿಲ್ಲ. ಕ 
ಭಿತ್ತಿ ಮತ್ತು ಪಟಲಗಳ ಕಾರ್ಯಗಳು ; 

ಸಿ. ವೈಬುಲ್‌ ಅವರಿಂದ ಬ್ಯಾಸಿಲ್ಲಸ್‌ ಮೆಗಜೀರಿಯಮ್‌ನಲ್ಲಿ ಭಿತ್ತಿ ಮತ್ತು ಪಟ 
ಲಗಳ ಕಾರ್ಯಗಳು ಮೊದಲ ಬಾರಿಗೆ ಸ್ಪಷ್ಟವಾಗಿ ತಿಳಿದುಬಂದವು. ಲೈಸೊಜೈಮ್‌ 
ನಿಂದಸಂಸ್ಕೆರಿಸಿದರೆ ನಾಶವಾಗುವಂತಹ ಕೋಶಭಿತ್ತಿ ಇದಕ್ಕಿದೆ. ಕೋಶಗಳನ್ನು ಹೆ ಪೊ 
ಟೊನಿಕ್‌ ಲೈಸೊಜೈಮ್‌ ದ್ರಾವಣದ ಸಂಪರ್ಕಕ್ಕೊಳಪೆಡಿಸಿದಾಗ ಅವು ವೇಗವಾಗಿ 
ಅಭಿಸರಣಾಲಯನಕ್ಕೊಳಗಾಗುತ್ತವೆ ಆದರೆ ಕೋಶ ಅಂಶಗಳಷ್ಟೇ ಸಮಸಾಂದ್ರತೆ 
ಯುಳ್ಳ ಐಸೊಟೊನಿಕ್‌ ಮಾಧ ್ಯೈಮದಲ್ಲಿ ಲೈ ಸೊಜೈಮ್‌ ಸಂಸ್ಕ ರಣವನ್ನು ನಡೆಸಿ 
ದಾಗ (ಉದಾ ಸುಕ್ರೋಸನ್ನು ಹೆಚ್ಚಿ ನ ಸಾಂದ್ರತೆಯಲ್ಲಿ ಹೊಂದಿರುವಂತಹ 
ದಲ್ಲಿ) ಭಿತ್ತಿಯು ನಾಶವಾಗುವುದರಂದ, ದಂಡಾಕಾರದ ಕೋಶಗಳು ಗೋ 
ಪ್ರೊಟೊಪ್ಲಾ ಸ್ಟ್‌ ಗಳಾಗಿ ಮಾರ್ಪಾಟಾಗುತ್ತವೆ. ಇವು ಐಸೊಟೊನಿಕ್‌ ಮಾಧ್ಯಮಗ 
ಳಲ್ಲಿ ಕೆಲವು ಘಂಡಿಗಳವರೆಗೆ ಸ್ಸ ರವಾಗಿರುತ್ತವೆ (ಚಿತ್ರ 10 5) ಪ್ರೊಟೊಪ್ಲಾಸ್ಟ್‌ಗ 
೪ಗೆ ಅಭಿಸರಣಾ ತಡೆಯಿದೆ. ಅವುಗಳು ಯಾವ ಕೋಶಗಳಿಂದ ಉಂಟಾಗಿರುತ್ತ 
ವೆಯೋ ಅವುಗಳ ಉಸಿರಾಟದ ಕ್ರಿಯಾಶಕ್ತತೆಯನ್ನು ಪೂರ್ಣವಾಗಿ ಉಳಿಸಿಕೊಳ್ಳು 
ತ್ತವೆ. ಅವು ಪ್ರೋಟೀನುಗಳನ್ನು ಮತ್ತು ನ್ಯೂಕ್ಲಿ ಯಿಕ್‌ ಆಮ್ಲಗಳನ್ನು ಸಂಶ್ಲೇಷಿಸ 
ಬಲ್ಲವು ಮತ್ತು ಲೈಸೊಜೈಮ ಸಂಸ್ಕರಣದಿಂದ. "ತ್ತಿ ಯ ನಿರ್ದಿಷ್ಟ ಘ್‌ ಗ್ರಾಹಕ 
ಗಳನ್ನು ತೆಗೆದುಹಾಕುವ ಮುನ್ನವೇ ಸೋಂಕು ಉಂಟಾದರೆ, ತಾ ಬೆಳವಣಿಗೆ 
ಯನ್ನು ಅವು ಬೆಂಬಲಿಸುತ್ತವೆ. ಆದರೆ ಅವು ಲೈಸೊಜೈಮ್‌ ಅನ್ನು ತೆಗೆದು ಹಾಕಿದ 
ನಂತರ ಒಂದು ಹೊಸ ಕೋಶಭಿತ್ತಿಯನ್ನು ಸಂಶ್ಲೇಷಿಸಲಾರವು, ಅವು ದಂಡಾಕಾರಕೆ 
ಪುನಃ ಹಿಂತಿರುಗುವುದು ಕಂಡುಬಂದಿಲ್ಲ. ಇದಲ್ಲದೆ, ಅವು ಒಣ ತೂಕದಲ್ಲಿ ಹೆಚ್ಚ 
ಬಲ್ಲವು. ಎಭಜನೆಯ ಸಾಧ್ಯತೆ ಸಹ ಇವುಗಳಲ್ಲಿದೆ. ಆಡರೂ ಅನಿರ್ದಿಷ್ಟವಾಗಿ ಅವು 
ಸಂಖ್ಯೆಯಲ್ಲಿ ಹೆಚ್ಚಲಾರವು. ಈ ಸಂಶೋಧನೆಗಳು ಕೋಶಭಿತ್ತಿಯ ಮುಖ್ಯ ಕಾರ್ಯಗೆ 
ಳನ್ನು ತಿಳಿಸುತ್ತವೆ, ಕಡಮೆ ಸಾಂದ್ರತೆಯುಳ್ಳ ಒಂದು ವಾತಾವರಣದಲ್ಲಿ ಅಭಿಸರಣಾ 
ಲಯನದಿಂದ ಆವೃತ ಕೋಶವನ್ನು ಕಾಪಾಡುವ ಮುಖ್ಯ ಪಾತ್ರವನ್ನು ಭಿತ್ತಿ ವಜ 
ಸುತ್ತದೆ, ಅದು ಕೋಶಕ್ಕೆ ಒಂದು ನಿರ್ದಿಷ್ಟ ಆಕಾರವನ್ನು . ಕೊಡುತ್ತದೆ, ಸಾಧಾರಣ 
ಕೋಶ ವಿಭಜನೆಯಲ್ಲಿ ಒಂದು ಮುಖ್ಯ ಪಾತ್ರವನ್ನು ಅದು ವಹಿಸುವಂತೆ ಕಂಡುಬರು 


ಪೂರ್ವಕೇಂದ್ರೀಯೆ ಕೋಶಗಳ ನಡುವಣ ಸಂಬಂಧಗಳು 231 


ತ್ತದೆ. ಇದೂ ಅಲ್ಲದೆ ಒಂದು ಬಾರಿ ಅದನ್ನು ಕೋಶದಿಂದ ಪೂರ್ಣವಾಗಿ ತೆಗೆದು 
ಹಾಕಿದ ಮೇಲೆ ಅದನ್ನು ಪುನಃ ಉತ್ಪಾದಿಸಲು ಆಗುವುದಿಲ್ಲ. ಪಟಲವೊಂದೇ ಪೂ 3 
ಸುವಂಥ ಕೋಶದ ಅಭಿಸರಣಾ ತಡೆಯನ್ನು ಭಿಕ್ತಿಯೊಂದೇ ಮಾಡುವುದಿಲ್ಲ. ಮತ್ತು 
ಬಹುಶಃ ಭಿತ್ತಿ ಬಹುತಯಗಳ ವಿಭಜನೆಯಲ್ಲಿ ಅಥವಾ ಸಂಶ್ಲೇಷಣೆಯಲ್ಲಿ ತೊಡ 
ಗುವ ಕಿಣ್ವಗಳನ್ನು ಬಿಟ್ಟು, ಕಿಣ್ಮೀಯ ಕ್ರಿಯಾಶಕ್ತತೆಯನ್ನು ಹೊಂದಿರುವ ಇತರ 
ಪ್ರೋಟೀನುಗಳು ಇದರಲ್ಲಿರುವುದಿಲ್ಲ. ಪಟಲವು ಹಲವು ಬೇರೆ ಬೇರೆ ಮತ್ತು ಬಹಳ 
ಮುಖ್ಯವಾದ ಕಿಣ್ವೀಯ ಚಟುವಟಿಕೆಗಳ ಸ್ಪಷ್ಟ ನೆಲೆಯಾಗಿರುತ್ತದೆ. ಈಗಾಗಲೇ 
ತಿಳಿಸಲಾದ, ಉಸಿರಾಟ ಮತ್ತು ದ್ಯುತಿಸಂಶ್ಲೇಷಕ ಕಾರ್ಯಗಳಲ್ಲಿ ತೊಡಗಿದ ಬಹು- 
ಕಿಣ್ವ ವ್ಯವಸ್ಥೆಗಳು ಇದರಲ್ಲಿವೆ. ಅಲ್ಲದೆ ಇದು, ATP ಯೇಸ್‌ನಲ್ಲದೆ ಭಿತ್ತಿ ಬಹು 
ತಯಗಳ ಸಂಶ್ಲೇಷಣೆಯ ಕೊನೆಯ ಘಟ್ಟಗಳಲ್ಲಿ ಕಾರ್ಯ ನಡೆಸು 





ಚಿತ್ರ 1.05: ಚ್ಯಾಸಿಲ್ಲಸ್‌ ಮೆಗಟೇರಿಯಂ (ಸ್ಥಿ ತಿ-ವೈದೃಶ್ಶ್ಯ ೫2,600) (೩) ಅಖಂಡ ಕೋಶ 
ಗಳು; (8) ಐಸೋಟೋನಿಕ್‌ ಮಾಧ್ಯಮದಲ್ಲಿ ಲೈಸೊಜೈವ.*ನೊಂದಿಗೆ ಕೋಶಭಿತ್ತಿ ಕಿಣ್ಣೀಯವಾಗಿ 
ಕರುಗುವುದರಿಂದ ಉಂಟಾದ ಗೋಳಾಕಾರದ ಪ್ರೋಟೋಪ್ಲಾಸ್ಟ್‌ ಗಳು, (€) ಹೈಪೋಟೋನಿಕ್‌ 
ಮಾಧ್ಯಮದಲ್ಲಿ ಅಭಿಸರಣಾ ನಾಶದಿಂದ ಉಂಟಾದ ಕುರುಹುಗಳು, (ಖಾಲಿ ಕೋಶ ಬ್ರವ್ಯ ವಟಲ 
ಗಳು) ೮, Weibull ಅವರ ಕೃಪೆ, 


ವಂತಹ ಕಿಣ್ವಗಳು ಮತ್ತು ವಾಹಕಗಳು ಹಾಗೂ ಕೋಶದೊಳಕ್ಕೆ ಪ್ರೋಟೀನುಗಳು 
ಹಾಯುವುದಕ್ಕೆ 'ಅನುಕೂಲ ಮಾಡಿಕೊಡುವ ಕಿಣ್ವ ವ್ಯವಸ್ಥೆ ಗಳನ್ನೂ (ಪರ್ಮಿಯೇಸ್‌ 
ವ್ಯವಸ್ಥೆ ಗಳು) ಹೊಂದಿರುತ್ತದೆ ಎಂಬುದನ್ನು ತೋರಿಸಲಾಗಿದೆ. ವಾಸ್ತವವಾಗಿ ಪಟ 
ಲಗಳಿಗೆ' ಸಂಬಂಧಿಸಿದ ವೇಗವರ್ಧಕ ಕಾರ್ಯಗಳ ವ್ರ ದ್ಧಿ ಯನ್ನು ಗಮನಿಸಿದರೆ, ಎಲ್ಲಾ 
ಪಟಲ ಪ್ರೋಟೀನುಗಳೂ ನಿರ್ದಿಷ್ಟ ವೇಗವರ್ಧಕ” ಚಟುವಟಿಕೆಗಳನ್ನು ಹೊಂದಿರುವ 


ಸಾಧ್ಯತೆ ಕಂಡುಬರುತ್ತದೆ. 


232 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 
ಕನಚಗಳು ಮತ್ತು ಲೋಳ ಪದರಗಳು ನಿರ್ವಹಿಸುವ ಕಾರ್ಯಗಳು : 


ಕವಚ ಅಥವಾ ಲೋಳೆ ಪದರವು ಸ್ಪಷ್ಟ ವಾಗಿ ಪೂರ್ವ ಕೇಂದ್ರೀಯ ಕೋಶದ 
ವರ್ಜನಸಾಧ್ಯ ರಚನೆಂ ಠಾಗಿದೆ. ಆಲ್ಲದೆ ರಾಸಾಯನಿಕ ರಚನೆಯಲ್ಲಿ ಇದರಲ್ಲಿ ವ್ಯತ್ಕಾ 
ಸಗಳಿವೆ. (ಒಂದೇ ಪ್ರಭೇಧದಲ್ಲಾ ದರೂ (ಕೋಷ್ಟಕ 10.1) ಹಲವು ಬ್ಯಾಕ್ಟೀರಿ 
ಗಳು ಅಂತಹ ಮೇಲ್ಮೈ ಪದರವನ್ನು ಹೊಂದಿರುವುದಿಲ್ಲ ಮತ್ತು ಹೊಂದಿರುವಂತಹ 
ಕೆಲವು ಅವು ಜೀವಿಸಿರುವುದಕ್ಕೆ ಯಾವ ತೊಂದರೆಯೂ ಆಗದಂತೆ ಹಾಗೂ ಬೆಳವ 
ಣಿಗೆ ವೇಗದ ಮೇಲೆ ಪ್ರಭಾವ ಉಂಟಾಗದಂತೆ ಆ ಮೇಲ್ಮೈ ಪದರವನ್ನು ಕಳೆದುಕೊ 
ಳ್ಹಬಲ್ಲವು, ಕೆಲವು ಸಂದರ್ಭಗಳಲ್ಲಿ ಲೋಳೆ ಪದರದ ಉತ್ಪಾದನೆಯನ್ನು ವಾತಾವರ 
ಣದಿಂದ ನಿರ್ಧರಿಸಲಾಗುತ್ತದೆ. ಕೋಶ ಬಾಹ್ಯದಲ್ಲಿ ಡೆಕ್ಟ್ರಾನ್ಸ್‌ ಗಳನ್ನು (ಪಾಲಿಗ್ಗುಕೋ 
ಸ್‌ಗಳು) ಅಫವಾ ಲೆವೆನ್‌ಗಳನ್ನು (ಪಾಲಿಪ್ರಕ್ಕೊ ಕೀಸ್‌ಗಳು) ಉತ್ಪಾದಿಸುವ ಬ್ಯಾಕ್ಸೀ 
ರಿಯಾಗಳಲ್ಲಿ ಇದು ನಿಜವಾಗಿದೆ. ಈ ನಿರ್ದಿಷ್ಟ ಪಾಲಿಸ್ಕಾಖರೈಡ್‌ಗಳನ್ನು, ಡೈಸ್ಯಾ 
ಖನೈಡ್‌ ಸುಕ್ರೋಸ್‌ನಿಂದ ಮಾತ್ರ ಸಂಶ್ಲೇಷಿಸಬಹುದು: ಇತರ ಸಕ್ಕರೆಗಳಿಂದ ಆಗು 
ವುದಿಲ್ಲ. ಆದ್ದರಿಂದ ಸುಕ್ರೋಸ್‌ನ ನೆರವಿನಿಂದ ಕೋಶಗಳು ಬೆಳೆದಾಗ ಅವು ಸಮೃ 
ದೃವಾದ ಲೋಳೆ ಪದರದಿಂದ ಆವೃತವಾಗಿರುತ್ತವೆ. ಆದರೆ ಇತರ ಸಕ್ಕರೆಗಳ ನೆರ 
ವನಿಂದ ಬೆಳೆದಾಗ ಈ ರೀತಿ ಉಂಟಾಗುವುದಿಲ್ಲ, (ಚಿತ್ರ: 10.6) ಬೆಳವಣಿಗೆಯ ಎಲ್ಲ 
ಪರಿಸ್ಥಿ ತಿಗಳಲ್ಲೂ ಒಂದು ಕವಚವನ್ನು ಸಾಮಾನ್ಯವಾಗಿ ಉತ್ಪಾ ದಿಸುವಂತಹ ಜ್ಯಾಕ್ಟೀ 
ರಿಯಾಗಳಲ್ಲಿ ಆ ಗುಣವು ಅಪ್ರಚೋದಿತ ಉತ್ಪರಿವರ್ತನೆಯಿಂದ ಕಳೆದು ಹೋಗ 
ಬಹುದು. ಇದನ್ನು ಕೆಲವು ವೇಳೆ 8.-೩ ಉತ್ಪರಿವರ್ತನೆಯೆಂದು ಹೇಳಬಹುದು. 
ಏಕೆಂದರೆ ಅದು ಸಮುದಾಯಗಳ ಮೇಲ್ಮೈಗಳನ್ನು ಅವುಗಳ ಮೃದು ಹಾಗೂ 
ಹೊಳೆಯುವ ರಚನೆ (8) ಯಿಂದ ಹೆಬ್ಬು ಒರಟಾದ ರಚನೆಗೆ (೧) ಬದಲಾಯಿಸು : 
ತ್ತದೆ. ಇಂತಹ ಉತ್ಪರಿವರ್ಶನೆಯು ಸೈಪ್ರೋಕಾರಸ್‌ ನ್ಯೂಮೊನಿಯೇ ದಂತಹ ಸಾಮಾ 
ನೃವಾಗಿ ಕಐಚವನ್ನುಳ್ಳ ರೋಗಕಾರಕ ಬ್ಯಾಕ್ಟೀರಿಯಾಗಳಲ್ಲಿ ನಡೆದಾಗ ಸಾಧಾರಣ ' 
ಕೋಗಗ್ರಾಹಿ ಅತೆಫೇಯ ಪ್ರಾಣಿಗೆ ಸಾಂಕ್ರಾಮಿಕ ರೋಗವನ್ನು ಹರಡುವ ಸಾಮರ್ಥ್ಯವನ್ನು 
ಅವು ಕಳೆದುಕೊಳ್ಳುತ್ತವೆ. 


ಕವಚಮುಕ್ತ ಉತ್ಪರಿವರ್ತಿತಗಳು ಕವಚವನ್ನು ಹೊಂದಿರುವ ಕಾಡು ರೀತಿಯ 
ಕೋಶಗಳಿಗಿಂತ ಬಹಳ ಸುಲಭವಾಗಿ ಸೂಕ್ಷ್ಮಾಣುಭಕ್ಷಕಗಳಿಂದ ನುಂಗಲ್ಪಟ್ಟು ನಾಶ 
ಹೊಂದುತ್ತವೆ. : ಎಂಬುದನ್ನು ತೋರಿಸಲಾಗಿದೆ. ಪ್ರಾಣಿಯ ದೇಹದಲ್ಲಿ ಈ 
ಸೂಕ್ಷ್ಮಾಣು ಭಕ್ಷಣಾನಾಶಕ್ಕೆ ಒಳಗಾಗುವುದಠ ಸಾಧ್ಯತೆ ಹೆಚ್ಚುವುದರಿಂದ ಜಯಪ್ರದ - 
ವಾಗಿ ಸೋಂಕನ್ನುಂಟು ಮಾಡಲು ಅವು ಅಸಮರ್ಥವಾಗುತ್ತವೆ' ಎಂದು ಸ್ಪಷ್ಟವಾ - 
ಗಿದೆ. ಈ ಸಂಶೋಧನೆಯ ವಿಸ್ತರಣದಿಂದ ರೋಗಕಾರಕವಲ್ಲದ ಬ್ಯಾಕ್ಟೀರಿಯಾಗಳಿಗೆ - 


ರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 233 


ದು 
ನೈಸ ಸರ್ಗಿಕ ವಾತಾವರಣಗಳಲ್ಲಿ ಕೂಡ ಕವಚವು ಉಪಯೋಗಕರ ಎಂಬುದ; ನ್ನು ಊಹಿ 
ಸಬಹುದು; ಏಕೆಂ 5 ಭರ. ಭಕ್ಷಕ ಪ್ರೋಟೊಜೊವಗಳಿಂದ ಸೂಕ್ಷ್ಮಾಣು 
€ಧಕ sph ಅದು ಒದಗಿಸ (RN ರೋಗಕಾರಕ 





ಚಿತ್ರ 10.6: ಬ್ಯಾಕ್ಟ್ರೀ ೀರಿಯಾಗಳು ಕೋಶ ಬಾಹ್ಯ 

ಸುವಿಕೆ, ಗ್ಲೂಕೋಸ್‌ ಮಾಧ್ಯಮದ (೩) ಮೇಲೆ ಮತ್ತು ಸುಕ್ರೋಸ್‌ ಮಾಧ್ಯಮದ ( 

ಎಳೆಯಲಾದ ಲ್ಯೂಕೋನಾಸ್ಟಾಕ್‌ ಭಾ: ಸ್‌ನ ಎರಡು ತಟ್ಟೆಗಳು ಕೋಶಗಳ 

ಡೆಕ್ಸಾ, ಟನ್‌ ಹೆಚ್ಚಾ ಗಿ ಸಂಶ್ಲೆ ಹಸೆ ಬಿಟ್ಟು ಶೇಖರ ರವಾ ಇಗುವುಡರಿಂದ ಸುಕ್ರೋಸ್‌ನ ಮೇಲೆ 
ಆಗ್‌ ದೊಡ್ಡ ಗಾತ್ರದಲ್ಲಿ ತಿಕ ಕೆಂಡುಬರುತ್ತೆವೆ, 

ಕೋಶಭಿತ್ತಿಯ ರಚನೆ ಮತ್ತು ಸಂಶ್ಲೇಷಣೆ 


ಮುರೈನ್‌ ಪದರ 

1952ರವರೆಗೆ ಬ್ಯಾಕ್ಟೀರಿಯಾಗಳ ಕೋಶಭಿತ್ತಿಗಳ ರಾಸಾಯನಿಕ ರಚನೆಯು 
1952ರವರೆಗೆ ತಿಳಿದಿರಲಿಲ್ಲ. . ಸಾಲ್ಬನ್‌ 1952ರಲ್ಲಿ ಅವುಗಳ ಬೇರ್ಪಡಿಸುವಿಕೆ 
ಮತ್ತು ಶುದ್ಧೀಕರಣಕ್ಕಾಗಿ ವಿಧಾನಗಳನ್ನು ಅಭಿವೃದ್ಧಿ ಪಡಿಸಿದರು. 


a 
3% 
ಗ್ರ 
ಲ 
© 
2 
ey 
ಟಿ 
೮ 
1! 
(3 
pl 
EY 
2೬ 


234 ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಕಾರ್ಯಸಂಬಂಧ 


ಕೋಷ್ಟಕ 10.1 ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಕವಚದ ರಾಸಾಯನಿಕ 
ಸಂಯೋಜನೆ 


ಜೀವಿ ಕವಚದ ಸ್ವರೂಪ ರಾಸಾಯನಿಕ ಉಪಯೋಗಗಳು 
ಬ್ಯಾಸಿಲ್ಲಸ್‌ ಆ್ಯಂಥ್ರಸಿಸ್‌ ಪಾಲಿಪೆಪ್ಟೈಡ್‌ ಏ-ಗ್ಲುಟಾಮಿಕ್‌ ಆಮ್ಲ 
ಲ್ಯೂಕೊನಾಸ್ಕಾ ಕ್‌ 
ಷಿ xe ಣು 
ಮೆಸೆಂಟೆರಾಯ್ಡಿ ಸ ಡೆಕಾ ನ್‌ ಗ್ಲುಕೋಸ್‌ 


ಸೈಪೊ ಕಾಕ್‌ ನ್ಯೂಮೊ ಸಂಕೀರ್ಣ ಪಾಲಿ 
ನಿಯೇ (ನ್ಯೂಮೊ ಸ್ಯಾಖರೈಡ್‌ಗಳು, 


ಕಾಕಸ್‌) (ಹಲವು ವಿಧಗಳು), 
ಉದಾ 
11ನೇ ವಿಧ. ರ್ಯಾಮ್ನೊಸ್‌, ಗ್ಲುಕೋಸ್‌, 
ಗ್ಲುಕೊರೊನಿಕ್‌ ಆಮ್ಲ 
111 ನೇ ವಿಧ ಗ್ಲುಕೋಸ್‌, ಗ್ಲುಕೊರೊನಿಕ್‌ ಆಮ್ಲ 
೫1 ನೇ ವಿಧ ಗ್ಯಾಲಕ್ಕೊ ಫ್ರೀಸ್‌, ಗ್ಲುಕೋಸ್‌, 
ರ್ಯಾಮ್ನೋಸ್‌ 


೫1೪ ನೇ ವಿಧ ಗ್ಯಾಲಕ್ಟೋಸ್‌, ಗ್ಲುಕೋಸ್‌ 
೫-ಅಸಿಟೈಲ್‌ಗ್ಲು ಕೋಸಾಮೈನ್‌ 
XVII ನೇ ವಿಧ, ರ್ಯಾಮ್ನೋಸ್‌, ಗ್ಲುಕೋಸ್‌. 


ಸ್ಟ್ರೆಪ್ಕೊ ಶ್ಬಕಾಕಸ್‌ ಹಯಾಲ್ಕೂ- N-ಅಸಿಟ್ಟೈಲ್‌ ಗ್ರ ಕೊಸಾಮೈನ್‌, 
ಪ್ರಭೇದಗಳು ರೊನಿಕ್‌ ಆಮ್ಲ, ್ಹಗ್ಲುಕೊರೊನಿಕ್‌ ಆಮ್ಲ 
ಸ್ಟ್ರೆಪ್ಪೊ ತ್ಬಕಾಕಸ್‌ಸಾಲಿ 
ವೆರಿಯಸ್‌ ಲೆವನ್‌ ಫ್ರಕ್ಕೊ ಕೀಸ್‌ 
ಅಸಿಟೊಬ್ಯಾಕ್ಟರ್‌ 
ಕ್ಲೈಲಿನಮ್‌ ಸೆಲ್ಕೂಲೋಸ್‌ ಗ್ಲುಕೋಸ್‌ 
ಎರೊಬ್ಯಾಕ್ಟರ್‌ ಸಂಕೀರ್ಣ ಪಾಲಿ- ಗ್ಲು ಕೋಸ್‌, ಫ್ಯೂಕೋಸ್‌, 
ಎರೊಜೀನ್ಸ್‌ ಸ್ಕಾಖರೈಡ್‌ ಗ್ಲುಕುರೊನಿಕ್‌ ಆಮ್ಲ 





ಶುದ್ಧಿ ಕರಿಸಿದ ತಯಾರಿಕೆಗಳ ವಿಶ್ಲೇಷಣೆಗಳು ಕೋಶಭಿತ್ತಿಯ ಸಂಕೀರ್ಣತೆ 
ಹಾಗೂ ವೈವಿಧ್ಯತೆಗಳನ್ನು ತೋರಿಸಿವೆಯಾದರೂ, ಎಲ್ಲ ಪೂರ್ವಕೇಂದ್ರೀಯ 
ಕೋಶಗಳ, ಭಿತ್ತಿಗೆ ಬಲವನ್ನು ಕೊಡುವ ಮತ್ತು ಆಕಾರವನ್ನು ನಿರ್ಧರಿಸುವ 
ಮುಖ್ಯ ಅಂಶಗಳಾಗಿ ಮುಕ್ಕೆನ್‌ಗಳೆಂಬ (ಷೆಸ್ಟಿಡೊಗ್ಗೈಕನ್ಸ್‌ ಅಥವಾ ಮೂಕೊ 


‘An 


ಪೂರ್ವಕೇಂದ್ರೀಯ ಕೋಶಗಳ. .., ನಡುವಣ ಸಂಬಂಧಗಳು 23 
[| 

ಪೆಪ್ಟೈಡ್‌ಗಳೆಂದು ಹೇಳಲಾಗುವ) ಒಂದು ರಾಸಾಯನಿಕ ಅಂಶವನ್ನು ಸಾವತಾನ 

ಈ. ಳಿ 


ವಾಗಿ ಹೊಂದಿರುತ್ತವೆಂಬುದು ಸ್ಪಷ್ಟವಾಗಿದೆ. ಮುರೈನ್‌ಗಳು, ಚೈ ವಿಕ ವಿಭಿನ 


[4 


ಬಹುತಯಗಳ ಒಂದು ವಿಶೇಷ ಗುಂಪಿಗೆ ಸೇರಿವೆ. ಒಂದು ಮುರೈನ್‌ ನ್‌ನ ಮಾದರಿ 
ಪವಿಭಾಗಗಳ ಸ್ವ ರೂಪವನ್ನು ಮತ್ತು ಅವು ಕಂಡುಬರುವ ೭ ಶಿಷ್ಟ “ ಅಣುರೂಪದ 


ಆ 


ಪ್ರಮಾಣ ಗಳನ್ನು "ಕೋಪ ಸಕ 10. 2ರಲ್ಲಿ ಕೊಡಲಾಗಿದೆ. ಗ್ರಾಂ-ಧನ ಏಕಕೋಶ 
ಬ್ಯಾಕ್ಟೀರಿಯಾಗಳು ಮತ್ತು ಆಕ್ಸಿನೋಮೈ ಸಿಟಿಸ್‌ಗಳಲ್ಲಿ ಭಿತ್ತಿಯ ಒಟ್ಟು ಒಣತೂಕದ 





ಚಿತ್ರ 10.7: ಬ್ಯಾಸಿಲಸ್‌ ಮೆಗಟೆರಿಯಮೇನ ಬೇರ್ಪಡಿಸಿದ ಮತ್ತು ಶುದ್ಧೀಕರಿಸಿದ 
ಕೋಶಭಿತ್ತಿಗಳ ಬಣಕಣ ಸೂಕ್ಷ ಚಿತ್ರಗಳು. ವೃದ್ಧಿಯ ಆಳತೆಯನ್ನು ಗಮನಿಸಲು ತಯಾರಿ 
ಕೆಗೆ ಸೇರಿಸಲಾದ 0.25ರ ವ್ಯಾಸದ ಲ್ಯಾಟೆಕ್ಸ್‌ ಕಣಗಳೇ ಬಿ ಗೋಳಗಳು 

R.Y. Stanier ಅವರ *“Some Singular Features of Bacteria as Ryna- 
mic Systems” ನಿಂದ ತೆಗೆದ:ಕೊಳ್ಳ ಲಾಗಿದೆ. ಪುಟ 20, M.R.). Salton ಅವರ 
ಅನುಮತಿಯಿಂದ ಪುನಃ ಮುದ್ರಿಸಲಾಗಿದೆ, ಆಕ್ಕಾಡೆಮಿಕ್‌, ಪ್ರೆಸ್‌. 1/70., ಮತ್ತು 


ಆರ್‌, ವಿಲಿಯಮ್ಸ್‌, 

ಶೇಕಡಾ 50 ಭಾಗವು (ಕೆಲವು ವೇಳೆ ಇನ್ನೂ ಹೆಚ್ಚು) ಮುರೈನ್‌ ಆಗಿರುತ್ತದೆ. ಆದರೆ 
ಗ್ರಾಂ.ಯಣ ಬ್ಯಾಕ್ಟೀರಿಯಾಗಳಂತಹ ಇತರ ಪೂರ್ವಕೇಂದ್ರೀರ ಯ ಗುಂಪುಗಳಲ್ಲಿ ಇದು 
ಭಿತ್ತಿಯ ಒಣತೂಕದ ಶೇಕಡಾ 10 ಭಾಗಕ್ಕಿಂತ ಕಡಮೆಯಿರುತ್ತದೆ. 

ಗ್ರಾಂ-ಧನ ಮತ್ತು ಗ್ರಾಂ-ಯಣ ಬ್ಯಾ ಕ್ಸಿ ESE ಭಿತ್ತಿಗಳ ಪರಸ್ಪರ ಅಮೈನೊ 
ಸಕ್ಕರೆ ಅಂಶಗಳ ಮೇಲಿನ ಕೆಲವು ಅಂಕಿ ಅಂಶಗ ಳಿಂದ ಈ ಪ್ರಮಾಣಾತ್ಮಕ ವ್ಯತ್ಯಾಸ 


ವ್‌ 
ಲ್ರ 
ಗಳನ್ನು ವಿವರಿಸಲಾಗಿದೆ (ಕೋಷ್ಟಕ 10 3). 
« ಬ 


236 ಸೂಕ್ಷ ಜೀವಿಗಳ ಜೀವದ್ರವ್ಯ ,,,, ಕಾರ್ಯಸಂಬಂಧ 


ಕೋಷ್ಟಕ 10.2 ನಬರೈನ್‌ಗಳ ಅಣುರೂಪದ ಸಂಯೋಜನೆ ಸ್ಥಿರ 
ಲಕ್ಷಣಗಳು 





ಮುರೈನ್‌ಗಳು ಅಣುರೂಪದ ಪ್ರಮಾಣ 





ಅಮೈನೊ ಸಕ್ಕರೆಗಳು 


N- ಅಸಿಟ್ಛೈ ಲ್‌ಗ್ಲು ಕೆ.-ಸಾಮೆ ನ್‌ || 

N- -ಅಸಿಟ್ಟೈ ಲ್‌ ಮುರ್ಯಾ ಮಿಕ್‌ ಆಮ್ಲ j 
ಅಮೈ ನೊ ಆಮ್ಲ ಟಾ 

[.-ಆಲ ನೀನ್‌ 1 


0-ಗ್ಲುಟಾಮಿಕ್‌ ಆಮ್ಲ 

ಮೆಸೊ-ಡೈ ಅಮೈನೊ. ಪಿಮಿಲಿಕ್‌ ಆಮ್ಲ ಅಥವಾ 

11.-ಡೈ ಅಮೈನೊ ಪಿಮಿಲಿಕ್‌ ಆಮ್ಲ ಅಥವಾ 

1.-ಲೈಸಿನ್‌ | 
D-ಅಲನೀನ್‌ 





ಪೂರ್ವಕೇಂದ್ರೀಯ ಕೋಶೆಫಿತ್ತಿ ಯನ್ನು ಬಲಪಡಿಸುವ ಅಂಶವಾಗಿ 
ಮುರೈನ್‌ಗಳ ಪ್ರಾಮುಖ್ಯತೆಯನ್ನು, ಎರಡು ಬ್ಯಾಕ ಕ್ಲೀರಿಯಾ ರೋಧಕ ನಿಯೋಗಿ 
ಗಳಾದ ಲೈಸೊಜೊಮ್‌ ಕಿಣ್ವ ಮತ್ತು ಜೈವಿಜ 'ಜೀವಿರೊ ೇಧಕ ಪೆನಿಸಿಲ್ಲಿನ್‌ಗಳು 
ಹೇಗೆ ಕಾರ್ಯ ನಿರ್ವಹಿಸುತ್ತ 3 ಎಂಬ ಅಧ್ಯಯನಗಳ ಮೂಲಕ ತೋರಿಸಲಾಗಿದೆ. 
ಈ ಎರಡೂ ನಿಯೋಗಿಗಳು ಮುರೈನ್‌ ಪದರದ ಸಮಗ್ರತೆಯನ್ನು ನಾಶಪಡಿಸು 
ಶ್ರವೆ. ಆದರೆ ಪೂರ್ಣವಾಗಿ ಬೇರೆ ಬೇರೆ ರೀತಿಗಳಲ್ಲಿ ನುಶಪಡಿಸುತ್ತವೆ ಎನ್ನುವ 
ಅಂಶವನ್ನು ಇಲ್ಲಿ ಗಮನಿಸಬೇಕು. ಮುರೈ ನ್‌ಗಳಲ್ಲಿರುವ ಗ್ಲ್ಲೆ ್ರಕೊಸ್ಗೆ ಡ್‌ ಚಿರ 
ಗಳನ್ನು ಲೈ ಸೊಜ್ಜೆ ಮ್‌ ಜಲವಿಶ್ಲೇಷಿಸುತ್ತ ಡೆ. ಆದರೆ ಪೆನಿಸಿಲಿನ್‌, ಮುರೈ ನ್‌ಗಳ 
ಜೀವಸಶ್ಷೆ. ಬ ಪೆಣೆಯಲ್ಲಿನ ಅಂತ್ಮ ಘಟ್ಟ ವನ್ನು ನಿಷೇಧಿಸುತ್ತದೆ. ಇದರ ಫೌ 
ದಿಂದ, ವಿರಮಿಸುವ ಕೋಶಗಳನ್ನು ಲೈಸೊಜೈೈ ಮ್‌ ನಾಶಪಡಿಸುತ್ತದೆ. ಆದರೆ 
ಪೆನಿಸಿಲಿನ್‌ ಕೇವಲ ಚೆನ್ನಾಗಿ ಬೆಳೆಯುತ್ತಿರುವ ಕೋಶಗಳನ್ನು ಮಾತ್ರ, ನಾಶಪಡಿಸು 
ತ್ತದೆ. ಆದರೂ ಎರಡು ನಿಯೋಗಿಗಳ ಒಟ್ಟು ಪ್ರಭಾವಗಳು ಒಂದೇ ರೀತಿಯಾಗಿರು 
ತ್ತವೆ; ಮುರೈನ್‌ ಪದರದ ಬಲಗುಂದಿದಂತೆ ಕೋಶವು ಮೊದಲು ತನ್ನ ನಿರ್ದಿಷ್ಟ 
ಆಕಾರವನ್ನು ಕಳೆದುಕೊಳ್ಳುತ್ತದೆ, : ಕೊನೆಗೆ ಗೋಳಾಕಾರವಾಗುತ್ತದೆ ಮತ್ತು 
ಕೂಡಲೇ ಅಭಿಸರಣಾಲಯನಕ್ಕೊಳಗಾಗುತ್ತದೆ. ಹಲವು ಪೂರ್ಣಕೇಂದ್ರೀಯ ಜೀವಿ 


€೦ದ್ರೀಯ ಕೋಶಗಳ ನಡುವಣ ಸಂಬಂಧ 237 


ಕೋಪ್ಪಕ 10.3 ಕೆಲವು ಯೂಜ್ಯಾಕ್ಟಿ“ರಿಯಾಗಳ ಶುದ್ಧೀಕರಿಸಲಾದ ಭಿತ್ತಿ 
ಗಳ ಆನ್ಫೈೆನೊ ಸಕ್ಕರೆ ಅಂಶ (ಗ್ಲುಕೊಸಾಮೈನ್‌ + ಮುರ್ಕಾಮಿಕ್‌ ಆಮ್ಲ) 
ಭಿತ್ತಿಯ ಒಳಿತೂಕೆದ ಶೇಕಡಾ ಭಾಗ 





ಗ್ರಾಂ-ಧನ ಜೀವಿಗಳು ವ್ಯಾಪ್ತಿ ಗ್ರಾಂ-ಯಣ ಜೀವಿಗಳು ವಾ 





ಬ್ಯಾಸಿಲಸ್‌ (8 ಪ್ರಭೇದ) 7-32 ಎಸ್ಕೆರಿಚಿಯ (2 ಪ್ರಭೇದಗಳು, 3-5 


(1 ಪ್ರಭೇದ) 12 ಪ್ರೊಟಿಯೆಸ್‌ (2 ಪ್ರಭೇದಗಳು) 4-5 
ಫೆ ಪೊ ಕಾಕಸ್‌ 22 ಎರೊಬ್ಬಾಕ ರ್‌ 2 
ಲು “ಲ ಶಿಬಿ 


ಪ್ರಭೇದ) (1 ಪ್ರಭೇದ, 


೪) 
(7 ಪ್ರಭೇದಗಳು) 10-22 ಸಾಲ್ಮೊನೆಲ್ಲ (1 ಪ್ರಭೇದ) 35 
ಸ್ಪೆಫೈಲೊಕಾಕಸ್‌ 10-17 ಸೆರ್ರೆಷಿಯಾ ಜ್ರ 
(4 ಪ್ರಭೇದಗಳು) (1 ಪ್ರಭೇದ) 
ಕೊರಿನಿ ಬ್ಯಾಕ್ಟೀ 14 ವಿ ಬ್ರಿಯೊ ಘಿ 
ರಿಯಂ (1 ಪ್ರಭೇದ) (1 ಪ್ರಭೇದ) 
ಸ್ಪೈರಿಲಮ್‌ 7 
(1 ಪ್ರಭೇದ) 


ಗಳು (ಮೈಕೂಪ್ಲುಸ್ಮಾ ಗುಂಪನ್ನು ಬಿಟ್ಟು) ಪೆನಿಸಿಲ್ಲಿನ್‌ನಿಂದ ಲಯನಕ್ಕೊಳಗಾಗು 
ತ್ತವೆ, ಆದರೆ ಅವು ಈ ಜೈವಿಜ ರೋಧಕದ ಪ್ರಭಾವಕ್ಕೊಳಗಾಗ:ವುದರಲ್ಲಿ ಭಿನ್ನ 
ವಾಗಿರುತ್ತವೆ. ಹಲವು ಜೀವಿಗಳು ಲೈಸೊಜೈಮ್‌ ಲಯನಕ್ಕೆ ನಿರೋಧಕವಾಗಿವೆ; 
ಏಕೆಂದರೆ, ಕಿಣ್ವವು ನೇರವಾಗಿ ಪ್ರವೆ`ಶಿಸಲು ಸಾಧ್ಯವಾಗದಂತೆ ಮುಶೈನ್‌ ಪದರಪು 
ಇತರ ಭಿತ್ತಿಪದರಗಳಿಂದ ಆವೃತವಾಗಿರುತ್ತದೆ. ಆದರೂ ಇಂತಹ ಸಂದರ್ಭಗಳಲ್ಲಿ 
ಇಥಿಲೀನ್‌ ಡೈಅಮೈನ್‌ ಅಸಿಟಿಕ್‌ ಆಮ್ಲದಂತಹ (807೬) ಒಂದು ಕಿಲೇಟಿಂಗ” 
ನಿಯೋಗಿಯನ್ನು ಅದೇ ಸಮಯದಲ್ಲಿ ಸೇರಿಸುವುದರಿಂದ ಲಯನವುಂಟಾಗುತ್ತದೆ. 


ಮುರೈನ್‌, ಭಿತ್ತಿಯ ಮುಖ್ಯ ಅಂಶವಾಗಿರುವಂತಹ ಗ್ರಾಂ-ಧನ ಏಕಕೋ 
ಬ್ಯಾಕ್ಟೀರಿಯಾಗಳಲ್ಲಿ ಮತ್ತು ಆಕ್ಸಿನೋಮೈಸಿಟೀಸ್‌ಗಳಲ್ಲಿ, ಅದು ಭಿತ್ತಿಯ ಇತರ 
ಬಹುತಯಗಳೊಂದಿಗೆ (ಪಾಲಿಸ್ಕಾಖರೈಡ್‌ಗಳು ಮತ್ತು ಟೈಖೊಯಿಕ್‌ ಆಮ್ಲಗಳು) 
ಒಂದು ಸಂಕೀರ್ಣ ಮಾತೃಕೆಯನ್ನು ಉತ್ಪಾದಿಸುತ್ತದೆ. ಆದುದರಿಂದ ಭಿತ್ತಿ ಅಷ್ಟೂ 
ಭಗದಾಲ್ಲೂ ಅದು ಕಂಡುಬರುತ್ತದೆ. ಗ್ರಾಂ-ಯಣ ಬ್ಯಾಕ್ಟೀರಿಯಾಗಳು ಮತ್ತು 


ಟ್‌ ಕಾರ್ಯಸಂಬಂಧ 


238 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ನೀಲ-ಹರಿದ್ವರ್ಣ ಪಾಚಿಗಳಲ್ಲಿ ಭಿತ್ತಿಯ ಅತ್ಯಂತ ಒಳಗಿನ ಪದರದಲ್ಲಿ ಮುರೈನ್‌ 
ಇರುತ್ತದೆ. ಅದು ಆಲ್ಲಿ ಶುನ್ಹವಾದ ಸ್ಥಿತಿಯಲ್ಲಿರುತ್ತದೆ. ಸೂಕ್ತ ಸಂಸ್ಕ ರಣಗಳಿಂದ 
ಗ್ರಾಂ-ಯಣ ಬ್ಯಾಕ್ಟೀರಿಯಾಗಳ ಬೇರ್ಪಡಿಸಲ್ಪಟ್ಟ ಕೋಶ ಭಿತ್ತಿಗಳ ಹೊರ ಪದರ 
ಗಳನ್ನು ಅನುಕ್ರಮವಾಗಿ ಕಳಚಿ, ಕೊನೆಗೆ ಶುದ್ಧ ವಾದ ಮುರೈನ್‌ ಚೀಲವನ್ನು 
ಪಡೆಯಬಹುದು. ಅದು ಬಹಳ ತೆಳ್ಳೆ ಗಿದ್ದರೂ, ಕೋಶದ ಮುಂಚಿನ ಆಕಾರವನ್ನು 
ಉಳಿಸಿಕೊಳ್ಳುತ್ತದೆ (ಚಿತ್ರ 10.8). ಇಂತಹ ತಯಾರಿಕೆಗಳು ಮುರೈನ್‌ ಅಣುವು 
ಯಾವ ರಿತಿ ರಚಿತವಾಗಿದೆ ಎಂಬುದಕ್ಕೆ ಅವಶ್ಯಕ ಸೂಚನೆಯನ್ನು ಒದಗಿಸಿವೆ; 
ಏಕೆಂದರೆ ಚಿತ್ರ 10.9ರಲ್ಲಿ ತೋರಿಸುವ ಎರಡು ಉತ್ಪನ್ನಗಳಾಗಿ ಅವುಗಳನ್ನು 
ಪೂರ್ಣವಾಗಿ ಜಲವಿಶ್ಲೇಷಿತಗೊಳಿಸಬಹುದು. ಮುರ್ಯಾ ಮಿಕ್‌ ಅಷ್ಟ ಮತ್ತು ಗ್ಲುಕೊ 
ಸಾವಿ ನೈಲ್‌ ಉಳಿಕೆಗಳ ಮಧ್ಯೆಯಿರುವ 8-1-4 ಗ ಪಾಸೈೈ ಡಿಕ್‌ ಬಂಧಗಳನ್ನು 
ವಿಶ್ಲೇಷವಾಗಿ ಲೈಸೊಜೈವ ಮ್‌ ೬ ಸಧನದ Es ಜಂತೆ ರಚನಿಯನ್ನು 
ಸುಲಭವಾಗಿ ತಿಳಿದುಕೊಳ್ಳ ಬಹುದು (ಚಿತ್ರ 10.10). ಮುರೈನ್‌ ಚೀಲವು ಒಂದು 
ದೊಡ್ಡ ಹಾಗೂ ಗಟ್ಟಿಯಾದ ಅಣುವಾಗಿರುತ್ತದೆ. ಇದರಲ್ಲಿ ಪರ್ಯಾಯವಾಗಿ N- 
ಆಸಿಟೈಲ್‌ ಮುರ್ಕಾನೊ ಆಮ್ಲಗಳ ಮತ್ತು N-ಅಸಿಟೈಲ್‌ಗ್ಲುಕೊಸಾಮೈನ್‌ ಉಳಿಕೆ 
್ಯಖರೈಡ್‌ ಸರಪಣಿಗಳಿವೆ. ಇವು, ಮ್ಯಾಕ್‌ ಅಮ್ಲ ಉಳಿಕೆ 
ಪೆ ಡ್‌ ಸರಪಣಿಗಳಲ್ಲಿನ ಅಮೈನೊ ಅಮ್ಲ ಗಳ. ಮಧ್ಯೆ 
ತಃ ಮಧ್ಯ ೦ತರಗಳಲ್ಲಿ ಅಡ್ಡ- ರೀತಿಯಲ್ಲಿ ಬಂಧಿತವಾಗಿರು 
ಸರಪಣಿಯ ಅಂತ್ಯ 0 .ಅಲನೀನ್‌ನ ಕಾರ್ಬಾಕ್ಸಿಲ್‌ 
ಗುಂಪಿಗೂ ಮತ್ತು ಇನ್ನೊಂದು ಸರಪಣಿಯ ಡೈಅಮೈನೊಪಿಮಿಲಿಕ್‌ ಆಮ್ಲದ 
ಮುಕ್ತ E-NH, ಗುಂಪಿಗೂ ನಡುವೆ ಅಡ -ಬುಧನವಿರುತ್ತದೆ. ಗ್ರಾಂ-ಯಣ 

ನ್ಯಾಕ್ಟೀರಿಯಾಗಳನ್ನೂ ಭಿತ್ತಿಗಳಲ್ಲಿ ಮುರೈ ನ್‌ ಪದರವು ಅತಿ"ತೆಳುವಾಗಿರುವುದು, 
ಈ "ಗುುಪುಗಳ ವಿಶಿಷ್ಟತೆಯಾದ ಮುರೈನ ಜಾಲವು ಎರಡು ಅಳತೆಯ ಬಲೆ ಅಥವಾ 
ಅಣುರೂಪದ ಏಕಪದರವೆಂದು ಸೂಚಿಸುತ್ತದೆ. 


ಗ್ರಾಂ-ಧನ ಬ್ಯಾಕ್ಟೀ ರಿಯಾಗಳ ಭಿತ್ತಿಗಳಲ್ಲಿ ಮುಗ್ಗ ನ್‌ ಪದರಗಳು ಹೆಚ್ಚು ದಪ್ಪ 
ಏರುತ್ತವೆ. ಅವು ಲೈಸೊಜೈಮ್‌ನಿಂದ ಪ್ರತ್ಯೇಕ ಭಾಗಗಳಾಗುವ ಸಾಧ್ಯತೆಯಿದ್ದರೂ 
ಅವು ಪೂರ್ಣವಾಗಿ ಮೂಲ ಮುಸ್ಫನ್‌ ಪುನರಾ ವರ್ತನೆಯ ವಿಭಾಗದ ಏಕತಯಗಳಾಗಿ 
ಅಥವಾ ದ್ವಿ ತಯಗಳಾಗಿ ಜಲವಿಶ್ಲೇಷಣೆಗೊಳಗಾಗಲಾರವು. ಲೈಸೊಜೈಮ್‌ನ 
ಪ್ರಭಾವಕ್ಕೊ, ಳಗಾಗದ, ಪೆಪ್ಟೈಡ್‌ ಬಂಧಗಳಿಂದ ಅಡ್ಡ -ಬಂಧನವು ಇನ್ನೂ ಹೆಚ್ಚು 
ವಿಸ್ತರಣೆ ಹೊಂದಬಲ್ಲುದು ಎಂಬುದನ್ನು ಇದು ತೋರಿಸುತ್ತದೆ. ಈ ಅಡ್ಡ-ಬಂಧ 
ನವು ಒಂದು ಸಮತಲದಲ್ಲಿ ಆಗುವುದಕ್ಕಿಂತ, ಎರಡು ಸಮತಲಗಳಲ್ಲಿ ಉಂಟಾದರೆ, 
ಒಂದು ಅವಿಚ್ಛಿನ್ನ, ಮೂರು-ಅಳತೆಯ, ಗಣನೀಯವಾಗಿ ದಪ್ಪವಿರುವ ಮುರೈನ್‌ 


ಪೂರ್ವಕೇಂದ್ರೀಯ ಕೋಶಗಳ. ,,,, ನಡುವಣ ಸಂಬಂಧಗಳ: 239 


ಪದರವೂಟಾಗಬಹುದು ; ಎತ್ತು ಹಲವು ಗ್ರಾಂ-ಧನ ಜೀವಿಗಳ ಭಿತ್ತಿಗಳಲ್ಲಿ. 
ಮುರೈ ನ್‌ ಬಹುತಯದ ಅಣುರೂಪದ ರಚನೆಯು ಇದೇ ರೀತಿಯಿರುವಂತೆ ಕಂಡು 
ಬರುತ್ತದೆ. 


ಟೀನ್‌ * 
ಅಪ ಬ್ಬ ಡ್‌ 
ಮವ ಹೆ) 
೫ ಎಟ ಲೌ ಆ ಕೂ 
ಮುರ! ನ್‌ ಈ ( ಸ್‌ ಪ್ರೋಟೀನ್‌ ಭಾಗಗಳು 
(ಇಂಫಿನಾಲ್‌ en (ಪ್ರ, (ಭಿತ್ತಿಯ ಒಣ ತೂಕದ 13%) 
ed ನ್ನ 
ಲಫಾಪಾಲಿಸಾಖಕ್ಕೆ ಡ್‌ pu 7%) 


/ 


ಮುರೆನ್‌ ಚೀಲ 
[[ಲೈಸೊಜೈಮ್‌ 


ಸೂಕ್ಷ್ಮ ಶೋಧಕದಿಂದ 
- ಸೋಸಬಹುದಾದ , 
ಮುರೈ ನ್‌ ಭಾಗಗಳು 


ಚಿತ್ರ 10.8 : ಎ. ಕೊಲಿಯ ಪೊರ್ಣ ಕೋಶ ಭಿತ್ತಿಯಿಂದ ಮ ರೈ ನ್‌ ಚೀಲವನ್ನು ಕಾಪಾಢಿಸು 
ವಿಕೆಯಲ್ಲಿನ ಅನುಕ್ರಮ ಘಟ್ಟ ಗಳನ್ನು ಚಿತ್ರಿಸಲಾಗಿದೆ, (W. weldel) H. ಗವ ಪತ್ತು 
H. H. Martin ಇವರ ಪ್ರಯೋಗಗಳಿಂದ ಪುನಃ ರಚಿಸಲಾಗಿದೆ, 
ಮುರೈನ್‌ ರಚನೆಯಲ್ಲಿರುವ ವ್ಯತ್ಯಾಸಗಳ; 

ಎಲ್ಲ ಮುರೈನ್‌ಗಳಲ್ಲೂ ಪಾಲಿ (ಅಮೈನೊ ಸಕ್ಕರೆ). ಏಕಾಂಶಪ ರಚನೆಯು 
ಒಂದೇ ರೀತಿಯಿದೆ. ಇದು 8-1, 4 ಬಂಧಗಳಿಂದ ಸೇರಿಸ ಲಾದ N- ಅಸಿಟಿ ಸಲ್‌ಮ್ಯ 
ರಾಮಿಲ್‌ ಮತ್ತು N- ಅಸಿಟೈಲ್‌ಗ್ಲೈಕೋಸಾಮೈನಿಲ್‌ ಉಳಿಕೆಗಳನ್ನು ಪರ್ಯಾ 
ವಾಗಿ ಹೊಂದಿರುತ್ತದೆ. "ಅದರೂ ಮುರ್ಯಾಮಿಲ್‌ ಉಳಿಕೆಗಳಿಗೆ ಸೇರಿಸಲಾದ 
ಪೆಪ್ಟೈಡ್‌ ಸರಪಣಿಗಳ ರಚನೆಯಲ್ಲಿ ಗಣನೀಯ ವ್ಯತ್ಯಾಸವಿದೆ. ಗ್ರಾಂ-ಯಣ 
ಬ್ಯಾಕ್ಟೀರಿಯಾಗಳು, ಮಿಕ್ಸೋ ಬ್ಯಾಕ್ಟೀರಿಯಾಗಳು, ನೀಲ ಹರಿದ್ವರ್ಣ ಪಾಚಗಳ: 
ಮತ್ತು ಕೆಲವು ಗ್ರಾಂ-ಧನ ಬ್ಯಾಕ್ಟೀರಿಯಾಗಳ ವಿಶಿಷ್ಟತೆ ವಿನ್ಯಾಸಕ್ಕೆ ಎ ಕೊಲಿಯ 
ಮುರೈನ್‌ ಉದಾಹರಣೆಯಾಗಿದೆ (ಚಿತ್ರ 10.9). ಈಗ "ರುವ 
ಇತರ ವಿನ್ಯಾಸಗಳು ಕೇವಲ ಗ್ರಾಂ-ಧನ ಏಕಕೋಶ ಬ್ಯಾಕ್ಟೀರಿಯಾಗಳು ಮತ್ತು 
ಆಕ್ಟಿನೊಮೈಸೀಟ್‌ಗಳಲ್ಲಿ ಮಾತ್ರ ಹರಸ ಪೆಪ್ಟೈಡ್‌ ಸರಪಣಿಯಲ್ಲಿ 3ನೇ 
ಸ್ಥಾನದಲ್ಲಿರುವ ಡೈ ಅಮೈನೋ ಆಮ್ಲದ ಸ್ವರ ಮತ್ತು ಆಡ್ಡ ಧನದ ಪೆಪ್ಟೈಡ್‌ 
ಪಕ್ಕದ ಸರಪಣಿಗಳ ಮಧ್ಯೆ ಪೆಪ್ಟೆ ಆಡ್‌ ಸ) ವರ್ತಿಸುವ ಅನುಪೂರಕ 
ಅಮೈನೊ ಆಮ್ಲಗಳ ಇರುವಿಕೆ ಮತ್ತು ಸ್ವರೂಪಗಳಿಗೆ ಸಂಬಂಧಿಸಿದ ತೆ ಮುಖ 


240 ಸೂಕ್ಷ್ಮಜೀವಿಗಳ ಜಿ ಜೀವದ್ರವ್ಯ ಚ ಕಾರ್ಯಸಂಬಂಧ 


ಆಗಿ ವ್ಯತ್ಯಾಸಗಳಿರುತ್ತವೆ. ಗ್ರಾಂ-ಧನ ಏಕಕೋಶ ಯೂ ಬ್ಯಾಕ್ಟೀರಿಯಾಗಳ. 
ಮತ್ತು ಆಕ್ಷಿ ನೊಮ್ಬೈಸೀಟ್‌ ಗಳಲ್ಲಿ ಮುರೈನ್‌ ರಜನೆಯು ವರ್ಗೀಕರಣ “ದೃಷ್ಠಿ ಯಿಂದ 
ಗಣನೀಯ ಪ್ರಾಮುಖ್ಯ ತೆ ಪಡೆದಿದೆ; ಕರದೆ, ಈ ರಚನಾ ವ್ಯ ತ್ಯಾ ಸಗಳ ಕೆಲವು 
ವೇಳೆ ಗುಂ ಪಿಗೆ ಅಥವಾ ಪ್ರಭೇದಗಳಿಗೆ ನಿರ್ದಿಷ್ಟವಾಗಿವೆ. 


N - ಆಸಿಟ್ಟಿಲ N- ಅಸಿಟೈಲ್‌ 
ಗ್ಹಕೂಸಾಮೈನ ಮುರ್ಯಾಮಿಕ್‌ ಆನ್ಲು ` 
(81.41 
(:11.(11| । (:11,()1] | 
HA iu ou! 
(೫೧ Nin fh ( ay VK ! 
| H NH 6 H ya | 
| 0 cc ಡಿ | 
js ಹ ॥ ಕ ಚ ಸ CINAc—MurNAe 
a | ಸ idk 
L-ಅಲವೀನ್‌ | HCC, ಶ-ಭಟ 
| lo DAP 
set 4 ತ 
ಇಗ್ಲುಟಾಮಿಕ್‌ ಅವ್ಲು Hoon Ib) 
(CH 
ets sek) F is GINAc—MurNAc  CINAc—MurN 
ರಾ. ಗ 1-1೮೫, ೮11೦೧೦೫ Ks in 
ಣ co | Wa | 
[ ARs WE 
0 - ಅಲನೀನ್‌( ॥॥--೧೦೦೫ jw DAP 
| (ಸ b-ala— 0-81 


(೧) 


ಚ 10.9 :° ಎ, ಕೊಲಿ ಮುರೈನ್‌ ಚೀಲದ ಲೈಸೊಜೈಮ್‌ ಜಲವಿಶ್ಲೇಷಣೆಯ 

ನ್ನಗಳ್ನು (೩) ಚಿಕ್ಕ ಉತ್ಪನ್ನದ ರ್ಯ ರಚನೆ, ಇದರಲ್ಲಿ. “N- ಅಸಿಟೈಲ್‌ ಗ್ಲುಕೊಸಾ 
ತ ಫ್‌ N- ಅಸಿಟೈೆ ಆ ಮುರ್ಕಾ ನ್‌ ಆಮ್ಲ , L- ಅಲನೀನ್‌, D- ಗ್ಲ್ಲು ಜಾ "ಆಮ್ಲ, 
ಮೆಸೊಡೈ ಅಮೆ ನೊವಿಮೆಲಿಕ್‌" ಆಮ್ಲ ಮತ್ತು p- ಅಲನೀನ್‌ ಇವೆ ಸಮ 'ಮೋಲರ್‌ 
ಪ್ರಮಾಣಗಲ್ಲಿವೆ” (b) ಅದೇ ಉತ್ಪ ತ್ರನ್ನದ ರೇಖಾತ್ಮಕ ರಚನೆ, (ಐ) ಸಣ್ಣ ಉತ್ಪನ್ನದ ಒಂದು 
ದ್ವಿತಯ:ವಾದ ದೊಡ್ಡ ಉತ್ಪನ್ನದ ರೇಖಾತ್ಮಕ ರಚಿನೆ. ಇದು ಒಂದು ಗುಂಪಿನ ೧- ಅಲನೀನ್‌ನ 
ಆತ್ಮದ ಕಾರ್ಬಾಕ್ಸಿಲ್‌ ಗುಂಪು ಮತ್ತು ಇನ್ನೊಂದು ಗುಂಪಿನ ಡೈ ಅಮೈನೊ ಪಿಮಿಲಿಕ್‌ 
ಆವ್ಚದ 8-ಅಪೈ ನ ಗುಂಪುಗಳ ಮಧ್ಯೆ ಇರುವ ಒದು ಪೆಪ್ಟೈಡ್‌ pr ಇಟ್ಟಿ 
ಸೇರಿದ 


ಫೂರ್ವಕೇಂದ್ರೀಯ ಕೋತಗಳ ನಡುವಣ ಸಂಬಂಧಗಳು 241 


ಮುರೈನ್‌ಗಳ ಜೀವ ಸಂಶ್ಲೇಷಣೆ 

ಗ್ರಾಂ-ಧನೆ ಗೋಳಾಣುವಾದ ಸ್ಟಾಪೈೆ ಲೊಳಾಕಸ್‌ ಅರಿಯಸ್‌ ಕುರಿತು ಅಧ್ಯ 
ಯನ ನಡೆಸಿದ ಜೆ. ಟಿ. ಪಾರ್ಕ್‌, ಜೆ. ಎಲ್‌. ಸ್ಟ್ರೊಮಿಂಗರ್‌ ಮತ್ತು ಅವರ ಸಹೋ 
ದ್ಮೋಗಿಗಳು ಮುರೈನ್‌ಗಳ ಜೀವಸಂಶ್ಲೇ ಷಣೆಯನ್ನು ಎಶದಪಡಿಸಿದ್ದಾರೆ. L-ala- 
D-glu-L-lys-D-ala ರಚೆಸೆನುರುವ ಪೆ ಪೆಪ್ಟೈ ಡ್‌" ಸರಪಣಿಗಳು ಈ ಪ್ರಭೇದದ 
ಮುರೈನ್‌ಗಳಲ್ಲಿವೆ. ಈ ಸರಪಣಿಗ್ಗಳು ಗ್ಲೈಸಿನ್‌ ಉಳಿಕೆಗಳನ್ನು ಹೊಂದಿರುವ ಪೆಂಟ 


NM 
AN] 

kc a 4 \ ಚಿತ್ರ 10.10 : ಎ, ಕೊಲಿಯ ಅಖಂಡ ಮುರೈನ್‌ ಚೀಲದ 
[a | ರೇಖಾತ್ಮಕ ರಚನೆ; ಸ-ಅಸಿಟೈಲ್‌ಗ್ಲುಕೊಸಾಮೈನ್‌ ಮತ್ತು 
iN ಆ ಳ್‌ 3-ಅಸಿಟೈಲ್‌ಮುರ್ಯಾಮಿಕ್‌ ಆಮ್ಲಗಳ ಉಳಿಕೆಗಳನ್ನು ಕ್ರಮವಾಗಿ 
೪M 2 |] G ಮತ್ತು ಹ ಪ್ರತಿನಿಧಿಸುತ್ತವೆ, ಇವು 6-1, 4-ಗ್ಲೈಕೋಸ್ಟೆ 
¥ | ಇ bs ಡಿಕ್‌ ಬಂಧಗಳಿಂದ (ಕರ್ಣ ರೇಖೆಗಳಿಂದ) ಸೇರಿಸಲ್ಪಟ್ಟಿವೆ, 
6 ಸಿ? ಮುರ್ಯಾಮಿಕ್‌ಆಮ್ಲ ಉಳಿಕೆಗಳಿಗೆ ಸೇರಿಸಲಾದ ಮುಕ್ತ ಟೆಟ್ರ 
ಕ ಖಿ ಗ ಸ್ನ ಪೆಪ್ಟೈಡ್‌ ಪಕ್ಕದ 'ಸರಪಣಿಗಳನ್ನು ನೇರವಾದ ಗೆರೆಗಳು ಪ್ರತಿನಿಧಿ 
( WH ೪" ಸುತ್ತವೆ. 3. u. Ghaysef ರವರ 8೩06700110 en 
IN ಕ್ಟ ತ್ರ ಡೆ zymes in the determination of Wall Struc- 
SE | © ture”. Bacteriol Rev. 32, 425 (1968). 
ಷ್‌ © ಕ್ಯ 
ಗಂ 
ಓ 


ಪೆಪ್ಟೈಡ್‌ ಸೇತುವೆಗಳ ಮೂಲಕ ಅಡ್ಡವಾಗಿ ಬಂಧಿತವಾಗಿವೆ (ಚಿತ್ರ 10.11). 
ಜೀವಸಂಶ್ಲೇಷಣೆಯು ಯಾವ ರೀತಿ ಮುಂದುವರೆಯುತ್ತದೆ ಎಂಬುದಕ್ಕೆ ಸುಳಿವನ್ನು 
ಪೆನಿಸಿಲ್ಲಿನ್‌ನ ಪ್ರಭಾವದ ಮೇಲಿನ ಅಧ್ಯಯನಗಳ ' ಮೂಲಕ ಪಡೆಯಲಾಗಿತ್ತು. 
ಉಪಮಾರಕ ಪೆನಿಸಿಲ್ಲಿನ್‌ ಸಾಂದ್ರತೆಯಲ್ಲಿ ಬೆಳೆಯುವಾಗ ಸ್ಟ, ಅರಿಯಸ್‌.ಅಸಾಧಾರಣ 
, ಸ್ಯೂಕ್ತಿ ಯೊಟೈಡ್‌ಗಳನ್ನು ಹೊರಹಾಕುತ್ತದೆ. ಇವುಗಳಲ್ಲಿ ಅತಿ ಸಂಕೀರ್ಣವಾದ 
ಪಾರ್ಕ್‌ ನ್ಯೂಕ್ಲಿ ಯೊಟೃಜ್‌ (ಚಿತ್ರ 10.12). ಇದರಲ್ಲಿ ಐದು ಅಮೈನೊ ಆಮ್ಲಗಳ 

ಒಂದು ಸರಪಣೆಯಿನ್ನುಳ್ಳಿ ಮುರ್ಯಾಮಿಕ್‌ ಆಮ್ಲದ ಉಳಿಕೆಯು ಐಏ ಗೆ ಸೇರಿರು 
ತ್ತದೆ. 

L-ala-D-glu-L-lys-D-ala-D-ala 

ಮುಂದಿನ '' ಸೆಂಶೋಧನೆಗೆಳೆಂದ” ಪಾರ್ಕ್‌ ಫಾ ಕ್ಷಿಯೋಟೈಡ್‌ ಮುರೈ ನ್‌ 
ಸಂಶ್ಲೇಷಣೆಯಲ್ಲಿ ಒಂದು ಜೀವ ಸಂಶ್ಲೇಷಕ ಮಧ್ಯವರ್ತಿಯಾಗಿರುತ್ತದೆ ಎಂಬುದು 
ತಿಳಿಯಿತು. 


ಕಾರ್ಯಸಂಬಂಧ 


242 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಕೋಷ್ಟಕ 10.4 , ಬ್ಯಾಕ್ಟೀರಿಯಾದ ಮ್ಯುರೈನ್‌ಗಳ ರಚನೆಯಲ್ಲಿ ಕೆಲವು 
ನೃತ್ಕಾಸಗಳು 








ಬ್ಯಾಕ್ಟೀರಿಯಾಗಳ ಗುಂಪು. ಟಿಟ್ರಪೆಪ್ಟೈಡ್‌ . ಟೆಟ್ರಪೆಪ್ಟೆ ಬಡ್‌ ಸರಪಣಿಗಳ 





KY 
ಸರಪಣಿಯಲ್ಲಿ ಮಧ್ಯೆ ಇರುವ ಪೆಪ್ಟೈಡ್‌ 
ಗ ದಿ 
ಡೈಅಮೈನೊ ಆಮ್ಲ ಸೇತುವೆಯಲ್ಲಿ ಅಮೈನೊ 
ಆಮ್ಲಗಳು 
ಗ್ರಾಂ-ಯಣ ಬ್ಯಾಕ್ಟೀರಿಯಾಗಳು ಮೆಸೊ-DAP ಯಾವುದೂ ಇಲ್ಲ. 
ಗ್ರಾಂ-ಧನ ಬ್ಯಾಕ್ಟೀರಿಯಾಗಳು 
ಸ್ಪಫೈಲೊಕಾಕಸ್‌ ಆರಿಯಸ್‌ L-lys > (gly-gly-gly-gly-ely) 


ಮೆ ಿಕ್ಕೋಲಕಾಕಸ್‌ ಲೈಸೊಡೆೆ ಸ್ರೈಕಸ್‌ 
ಇತರ ಮೈಕ್ರೋಕಾಕಸ್‌ ಪ್ರಭೇಧ ೬.116 ಟೆಟ್ರಪೆಪ್ಟೈೈಡ್‌ನ ಪುನರಾವರ್ತನೆ 


ಗಳು ಗಳು 
ಸ್ಪೈಪ್ಟ್ರೊಕಾಕಸ್‌ ಪ್ರಭೇದಗಳು L-lys ೨. (L-ala-L-ala) - ಅಥವಾ 
- {(L-ala-L-ala-L-alay 

ಸ್ಟ್ರೆಪ್ಪೊಮೈಸಿಸ್‌ ಪ್ರಭೇದಗಳು LL-DAP ಇನ್ನೂ ತಿಳಿದಿಲ್ಲ (8! 2) 





ಮ್ಯುರೈನ್‌ ಸಂಶ್ಲೇಷಣಾ ಪ್ರಕ್ರಿಯೆಯನ್ನು ಮೂರು ಘಟ ಸ್ಲಿಗಳಾಗಿ ವಿಭಾಗಿಸ 
ಬಹುದು. 

1- UDPN ಸೇರುವಿಕೆಯಲ್ಲಿ ಪಾರ್ಕ್‌ ನ್ಯೂಕ್ಲಿ ಯೊಟ್ಟೈಡ್‌ನ ಕ್ರಮವಾದ 
ಜೋಡಣೆ. ಘಟ್ಟ ಶಿ 1 ರ ಕ್ರಮವಾದ ಪ್ರತಿಕ್ರಿಯೆಗಳು, ಕರಗುವಂಥ ಕಿಣ್ವ ಗಳಿಂದ 
ಕೋಶದ್ರವದಲ್ಲಿ ಉಂಟಾಗುತ್ತವೆ. 

2. UDP ಯಿಂದ ಅಪೂರ್ಣ ಮ್ಯುರೈನ್‌ ಉಪವಿಭಾಗವನ್ನು ಕೋಶ 
ಪಟಲದ ಒಂದು ಲಿಪಿಡ್‌ ಅಂಶಕ್ಕೆ ವರ್ಗಾಯಿಸುವಿಕೆ, ಇಲ್ಲಿ ಉಪವಿಭಾಗ ಜೋಡಣೆ 
ಯಲ್ಲಿನ ಅಂತ್ಯಘಟ್ಟಗಳುಂಟಾಗುತ್ತವೆ. 

3. ಪೂರ್ಣಗೊಂಡ ಮ್ಯುರೈ ನ್‌ ಉಪ ವಿಭಾಗವನ್ನು ಪಟಲದಿಂದ ಮ್ಯುರೈನ್‌ 
ಪದರವು ಬೆಳೆಯುತ್ತಿರುವ ಕೋಶ ಪದರದ ಸ್ಥ ಳಕ್ಕೆ ವರ್ಗಾಯಿಸುವುದು, ಇಲ್ಲಿ 
ಜೀವಸಂಶ್ಲೇಷಣೆಯ ಅಂತ್ಯಘಟ್ಟವು (ಪೆಪ್ಟೈಡ್‌ ಸರಪಣಿಗಳ ಅಡ್ಡ ಬಂಧನ) 
ಉಂಟಾಗುತ್ತದೆ. 

ಘಟ್ಟ 1 ರ ಪ್ರತಿಕ್ರಿಯೆಗಳನ್ನು ಚಿತ್ರ 10.13 ರಲ್ಲಿ ಕ್ರಮವಾಗಿ ತೋರಿಸಲಾ 


ಪೂವ: ಕೇಂದ್ರೀಯ ಕೋಶಗಳ, ,,,,,ನಡುವಣ ಸಂಬಂಧಗಳು 243 


--0ಐ08-%-ಅಸಿಟೈಲ್‌ ಗ್ಲುಕೊಸಾಮೈನ್‌ ಮೊದಲು ರUDP-N 
ಅಸಿಟೈಲ್‌ ಮುರಾಮಿಕ್‌ ಆಮ್ಲವಾಗಿ ಮಾರ್ಪಡುತ್ತದೆ. ಪಕ್ಕ ಸರಪಣಿಯ 
ಅಮೈನೊ ಆಮ್ಲಗಳು, ನಂತರ ಈ ವಿಭಾಗಕ್ಕೆ ಕ್ರಮವಾಗಿ ಸೇರಿಸಲ್ಪಡುತ್ತವೆ. 


ಚಿತ್ರ 10.11 : ಸ್ಪೆಫೈಲೊಕಾಕಸ್‌ ಆರಿಯಸ್‌ನ ಮ್ಯುರೈನ್‌ನ 





| | Je ೩೪ ಒಂದು ರೇಖಾತ್ಮಕ ನಿರೂಪಣೆ, ಈ ಪ್ರಭೇದದಲ್ಲಿ ನಾಲ್ಕು ಚುಕ್ಕೆ 
ಕ” ಕೋಲ್‌ ಲ ಗಳ ನೇರವಾದ ಸಾಲುಗಳಿಂದ ಪ್ರತಿನಿಧಿಸಲಾದ ಮ್ಯುರಾಮಿಕ್‌ 
ಟೆ ದ 

ಗ 1೨9 

[ks | ಜಾ ಅಮ್ಮ ಉಳಿಕೆಗಳಿಗೆ (11) ಸೇರಿಸಲ್ಪಟ್ಟ ಟೆಟ್ರಪೆಪ್ಟೈಡ್‌ ಸರಪಣಿ 
| ಕೆ 4 ls ಗಳು, ಐದು ಚುಕ್ಕೆಗಳ ಅಡ್ಡ ಡ್ದ್ದ ಸಾಲುಗಳಿಂದ ಪ್ರತಿನಿಧಿಸಲ್ಪಟ್ಟ 
bl el 6 ಪೆಂಟಗ್ಗೈಸಿನ್‌ ಸೇತುವೆಗಳಿಂದ ಹೆಚ್ಚು ಕಡಮೆ ಪೂರ್ಣವಾಗಿ 
[ಹ | ಒಂದಕ್ಕೊಂದು ಅಡ್ಡವಾಗಿ ಬಂಧಿತವಾಗಿರುತ್ತವೆ, 1, 1. 
6G | | pe ದ ್ಯ 

| I [ Ghuysen ರವರ Bacteriolytic enzymes in the 
M ಗೆ ಟ್‌ determination of walt structure ನಿಂದ Bacter- 
Rese © jl Rev. 32. 425 (1968) 


ಈ 
೧ 


ಪ್ರೋಟೀನ್‌ ಸಂಶ್ಲೇಷಣೆಯ ಸಾಮಾನ್ಯ ರಚನೆಯು ಈ ಪ್ರತಿಕ್ರಿಯೆಗಳಲ್ಲಿ ಇರುವು 
ದಿಲ್ಲ (7ನೇ ಅಧ್ಯಾಯ ನೋಡಿ) ಮತ್ತು ಇದನ್ನೂ ಈ ರೀತಿ ನಿರೂಪಿಸಬಹುದು : 

ಗ್ರಾಹಕ 4AA-4-ATP= ಗ್ರಾಹಕ —AA--ADP-+-Pi 

ಎರಡು ಅಂತ್ಯ ರ- ಅಲನೀನ್‌ ಉಳಿಕೆಗಳು, ಡೈಪೆಪ್ಟೈಡ್‌ ಹಾಗೂ D- 
ಅಲನೈಲ್‌ DD ಅಲನೀನ್‌ಗಳ ರೂಪದಲ್ಲಿ ಏಕಕಾಲದಲ್ಲಿ ಸೇರಿರುತ್ತವೆ: ಇದು 
1.- ಅಲನೀನ್‌ನಿಂದ ಕೆಳಗಿನ ಪ್ರತಿಕ್ರಿಯೆಗಳ ಮೂಲಕ ಸಂಶ್ಲೇಷಣೆ ಹೊಂದುತ್ತದೆ: 

L= ಅಲನೀನ್‌ 0-- ಅಲನೀನ್‌ 

2ಐ-- ಅಲನೀನ್‌ 4ATP-D-— ಅಲಸೈಲ್‌ --10--ಅಲನೀನ್‌ + ADA-+Pi 

ಪೆಪ್ಟೈಡ್‌ ಸರಪಣಿಯಲ್ಲಿ ಡೈಅಮೈನೊ ಆಮ್ಲ (0.48 ಅಥವಾ ಲೈಸಿನ್‌)ದ 
ಪ್ರಕೃತಿಯು, ಬೆಳೆಯುತ್ತಿರುವ ಉಪವಿಭಾಗಕ್ಕೆ ಈ ಅಂಶವನ್ನು ಸೇರಿಸುವ ಕಿಣ್ವದ 
ನಿರ್ದಿಷ್ಟತೆಯಿಂದ ನಿರ್ಧರಿತವಾಗುತ್ತದೆ: ಹೀಗೆ, ಒಂದು ಲೈಸಿನ್‌ ಉಳಿಕೆಯನ್ನು 
ಹೊಂದಿರುವ ಬ್ಯಾಕ್ಟೀರಿಯಾಗಳು, ಲೈಸಿನ್‌ ಅನ್ನು ವರ್ಗಾಯಿಸುವ ಮತ್ತು 
DAP ಯೊಂದಿಗೆ ನಿಷ್ಕ್ರ್ರಿಯವಾಗಿರುವ ಒಂದು ನಿರ್ದಿಷ್ಟ ಕಿಣ್ವವನ್ನು ಹೊಂದಿ 
ರುತ್ತದೆ, 

ಎರಡನೇ ಘಟ್ಟದ ಪ್ರತಿಕ್ರಿಯೆಗಳನ್ನು 10-14 ನೆಯ ಚಿತ್ರದಲ್ಲಿ ತೋರಿಸ 
ಲಾಗಿದೆ. ಅವು ಸ್ವಾಭಾವಿಕವಾಗಿ ಚಕ್ರೀಯವಾಗಿರುತ್ತವೆ. ಪಟಲದಲ್ಲಿರುವ 


244 ಸೂ ಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಪಸಂಬಂಧ 


ಫಾಸ್ಟ್ರಾರೀಕರಣಗೊಂಡ ಲಿಪಿಡ್‌ ವಾಹಕಕ್ಕೆ, ನ್ಯೂಕ್ಲಿ ಯೊಟೈಡ್‌ನಿಂದ. ಒಂದು 
ಫಾಸ್ಟ್ರೇಟ್‌ ಉಳಿಕೆಯೊಂಡಿಗೆ ಸಂಯೋಜಿತವಾಗಿ, ಮ್ಯುರೈನ್‌ ಪೂರ್ವ ರೂಪವು 
ವರ್ಗಾವಣೆಯಾಗುವುದಠಿಂಡ ಚಕ್ರಪು ಪ್ರಾರಂಭವಾಗುತ್ತದೆ. ಈ ಪದಾರ್ಥವು 
ಬ್ಯಾಕ್ಟೊಪ್ರೆನಾಲ್‌ ಎಂಬ ಎಂದ್ದು ಪಾಲಿಐಸೊಪ್ರೆನಾಯ್ಡ್‌ ಸಂಯುಕ್ತಮಗಿದೆ 
(ಚಿತ್ರ 10.15), 





UDP ವಿಕಾಂಶ 


ಚಿತ್ರ 10.12 : ಮ್ಯುರೈನ್‌ ಸಜ್ಜೆ: ಕಷಣೆಯಲ್ಲಿ ಒಂದು ಮಧ್ಯವರ್ತಿಯಾಥ ಪಾರ್ಕ್‌ನ್ಯೂಕ್ಲಿಯೊ 
ಟೈಡ್‌ನ ರಚನೆ 

ಮುಂದಿನ ಘಟ್ಟಪು, ೪ಐ೫-.೫-- ಅಸಿಟೈಲ್‌ ಸ್ಲು ಕೊಸಾಮೈ ನ್‌ನಿಂದ, 
ವರ್ಗಾವಣೆಯೆ ಮೂಲಕ ಮ್ಯುರಾಮಿಕ್‌ ಆಮ್ಲ ಬ —N 'ಅಸಿಟ್ಟಲ್‌ 
ಗ್ಲುಕೊಸಾಮೈನ್‌ ಅನ್ನು ಸೇರಿಸುವುದಾಗಿರುತ್ತದೆ. ಕೊನೆಗೆ ಪೆಂಟೆಗ್ಲೆ ಸಿನ್‌ 
ಸೇತುವೆಯು, ಲೈಸಿನ್‌ನ £ ಆಅಪ್ಭುನೊ ಗುಂಪಿಗೆ "ಸೇರಿಕೊಳ್ಳುತ್ತದೆ. ಪೆಪ್ಟೈಡ್‌ 
ಸರಪಣಿಯ ಪ್ರಾಥಮಿಕ ಜೋಡಣೆ ಉಂಟಾಗುವುದಕ್ಕೂ, ಮೇಲಿನ ಕ್ರಿಯೆ ನಡೆಯು 
ಪುದಕ್ಕೂ ವ್ಯತ್ಯಾಸವಿದೆ; ಏಕೆಂದರೆ, ಸ್ರ್ರೈಸಿನ್‌ ಉಪವಿಭಾಗಗಳು ಗ್ಲೆಸೈಲ್‌ 
+ RNA ಯಿಂದ ವರ್ಗಾವಣೆ ಹೊಂದುತ್ತವೆ. ಆದರೆ ಈ ಕ್ರಿಯೆಯಲ್ಲಿ ರೈ ಬೊ 
ಸೋಮ್‌ಗಳು ಪಾತ್ರವಹಿಸುವದಿಲ್ಲ, ಕೊನೆಗೆ ಕ್ರೋಶಭತ್ತಿಯಲ್ಲಿನ ವಾಲಿ (ಅಮೈನೊ 
ಸಕ್ಕರೆ) ಸರಪಣಿಗೆ ಪೂರ್ಣ ಉಪವಿಭಾಗವು. ಸೇರಿಕೊಂಡು ಒಂದು ಪ್ಲೆ ) ರೊಫಾಸ್ತ: "ಟ್‌ 
*ಳಿಕೆಯನ್ನು ಹೊಂದಿರುವ ಬ್ಯಾಕ್ಟೊಪ್ರೆನಾಲ್‌ ಬಿಡುಗಡೆಯಾಗುತ್ತ ದೆ. ಅಂತ್ಯ 
ಫಾಸ್ಟ್ರೇಟ್‌ ಉಳಿಕೆಯನ್ನು ಜಲವಿಶ್ಲೆ ೇಷಣೆಯಿಂದ ತೆಗೆದು ಹಾಕಿದ ನಂತರ ದ್ಯಾಕ್ಟೊ 


ಪ್ರನಾಲ್‌ ಮೋನೊಫಾಸ್ಟ್‌ (ಟ್‌, "ಚಕ್ರದಲ್ಲಿ. ತನ್ನ ಸೌತ್ಯನಷ್ತು ಪುನಃ ತಾ 


ಪೂರ್ವಕೇಂದ್ರೀಯ ಕೋಶಗಳ... ನಡುವಣ ಸಂಬಂಧಗಳು 24೨ 


ಹೊಸ ಮ್ಯುರೈನ್‌ ಉಪವಿಭಾಗವು ಈಗ ಭಿತ್ತಿ ಚೌಕಟ್ಟಿ ನೊಳಕ್ಕೆ ಸೇರುತ್ತದೆ. 
ಆದರೆ ಇನ್ನು ಅಡ್ಡವಾಗಿ ಬಂಧಿತವಾಗಿರುವುದಿಲ್ಲ. ಪೂರ್ಣಗೊಂಡ ಬಹುತಯದಲ್ಲಿರ 
ದಂತಹ ಒಂದು ಅಧಿಕ ಅಂತ್ಯದ ಐ... ಅಲನೀನ್‌ ಇದರಲ್ಲಿದೆ. ಪೆಪ್ಟೈಡ್‌ ಸರಪಣಿ 
ಗಳ ಅಡ್ಡ -“ಬಂಧನವುಂಟಾದರೆ ಒಂದು. ಸಹ-ಸಂಯೋಗಸಮರ್ಥ ಪೆಪ್ಸೆ ಬಡ್‌ ಬಂಧ 
ನವುಂಟಾಗುತ್ತದೆ. ಈ ಪ್ರತಿಕ್ರಿಯೆಯು, ಸಾಮಾನ್ಯವಾಗಿ ATP ಯುದ ಬಂಧ 
ಶಕ್ತಿಯ ಅವಶ್ಯಕತೆ ಪಡೆದಿರುತ್ತದೆ, ಆದರೆ ಈ ಶಕ್ತಿಮೂಲವು ಕೋಶದ ಪಟಲದ 
ಹೊರಗೆ ಸಿಗುವುದಿಲ್ಲ. ಬದಲಾಗಿ ಚಿತ್ರ 10-16 ರಲ್ಲಿ ತೋರಿಸಿರುವಂತೆ. ಅಂತ್ಯದ 
D—ala—D—ala ಕ್ರಮವನ್ನು ಉಪೆಯೋಗಿಸಿ, ಟ್ರಾನ್ಸ್‌ ಪೆಪ್ಪಿಡೀಕರಣದಿಂದ, ಅಡ್ಡ- 
ಬಂಧನವನ್ನು ಪಡೆಯಲಾಗುತ್ತದೆ, 


Py ಅಸಿಟೈಲ್‌ 
3 ಗ್ಲುಟಾಮಿನ್‌ ಗ್ಲುಟಾಮಿಕ್‌ ಆಮ್ಲ $೦೩ 


_6. ಫಾಸ್ಫೇಟ್‌... ಸ ಕೊಸಾಮೈನ್‌.-6 ಲ್‌ ಗ್ಲುಕೊಸಾಮೈನ್‌ 
ತಗ Me A ಕಾ hore 
೮೦೯-!-ಅಸಿಟೈಲ್‌ AS ಗ್ಲುಕೂಸಾಮೈನ್‌-1-ಫಾಸ್ಟ್ರೇಟ್‌ 
ಈಾಸ್ಫೊಳನ್ಯಾಲ್‌ ಫೈರುವಿಕ್‌ ಣ್ಯ ಗ್ಲುಕೊಸಾಮೃನ್‌ 
less ಸಟ್ಟಿಲ್‌ ಅನ್ಹು 
ಹ 1 ಈಿಲನೀನ್‌ 
೭ಐ೫-೫-ಅಸಿಟೈಲ್‌ ಮ್ಯುರಾಮಿಕ್‌ ಆಮ್ಲ ಮೋನೊ ಪೆಪ್ಟೈಡ್‌ 
ಟ್‌ ಗ್ಲುಟಾಮಿಕ್ಟ್ರ್ಬ !.-ಗ್ಲು ಟಾಮಿಕ್‌ ಆಮ್ಲ 
೪0೫.%- ಅಸಿಟ್ಟೆಲ" ಮ್ಯುರಾಮಿಕ್‌ ಅಮ್ಲ ಡೈ ಪೆಪ್ಟೈಡ್‌ 
ಲೈಸಿನ್‌ (ಅಥವಾ ೧೩೫) 
ಏ೫೫-॥- ಅಸಿಟೈಲ್‌ ಮ್ಯುರಾಮಿಕ್‌ ಆಮ್ಲ ಟ್ರೈ ಪೆಪ್ಟೈಡ್‌ 
ಯ್‌ ಫಸ 20a 2 ale 


ಪಾರ್ಕ್‌ ನ್ಯೂಕ್ಲಿಯೊಟ್ಟೈಡ್‌ (ಚಿತ್ರ 10.12) 


ಚಿತ್ರ 10.13; ಮ್ಯುರೈನ್‌ಗಳ ಸಂಶ್ಲೇಷಣೆಯಲ್ಲಿ 1 ನೇ ಘಟ್ಟದ ಪ್ರತಿಕ್ರಿಯೆಗಳು; ಪಾರ್ಕ್‌ 
ನ್ಯೂಕ್ಲಿಯೊಟ್ಫಿಡ್‌ನ ಜೋಡಣೆಯಲ್ಲಿನ ಪ್ರತಿಕ್ರಿಯೆಗಳು 

ಈ ಪ್ರತಿಕ್ರಿಯೆಯು ಒಂದು ನಿರ್ದಿಷ್ಟ ಟ್ರಾನ್ಸ್‌ ಪೆಪ್ಟೆಡೀಕರಣದಿಂದ ಉಂಟಾ 
ದರೆ ಅಂತ್ಯದ 7--ಅಲನೀನ್‌ ಉಳಿಕೆಯು ಬಿಡುಗಡೆಯಾಗುತ್ತದೆ. ಅಡ್ಡ-ಬಂಧನ- 
ಹ್ಯಾಳಗಾಗಧ-ಯಾವುದಾದರೂ ಪೆಪ್ಟೈಡ್‌ ಸಂಪಣಿಗಳಿಂದ ಅಂತ್ಯದ ಐ-ಅಲನೀನ್‌ 
ಉಳಿಕೆಗಳನ್ನು ಎರಡನೇ ಕಿಣ್ವ D— ಅಲನೀನ್‌ ಕಾರ್ಬಾಕ್ಸಿ ಪೆಪ್ಪಿ ಜೀಸ್‌ ಬೇಧಿ 
ಸುತ್ತದೆ. ಪೆನಿಸಿಲ್ಲಿನ್‌ನಿಂದ ನಿರ್ದಿಷ್ಟವಾಗಿ ಶಿಷೇಧಿಸಲ್ಪಡುವುವುಗಳೇ ಮೇಲಿನ ಎರಡು 
ಅಂತ್ಯ ಪ್ರತಿಕ್ರಿಯೆಗಳು, ಇದ್ದರ ಪರಿಣಾಮದಿಂದ ಪೆನಿಸಿಲ್ಲಿನ್‌ನಿಂದ ಸಂಪರ್ಕದಲ್ಲಿನ 


246 ಸೂಕ್ಷ ಜೀವಿಗಳ ಜೀವದ್ರವ್ಯ,..... ಕಾರ್ಯಸಂಬಂಧ 


ಬೆಳವಣಿಗೆಯು ಅಡ್ಡ -ಬಂಧನವನ್ನು ಹೊಂದಿಲ್ಲದ ಹಾಗೂ ಬಿಗಿ ಶಕ್ತಿಯನ್ನು ಪಡೆ 
ದಿರುವ ಹೊಸ ಮ್ಯುರೈನ್‌ ಸರಪಣಿಗಳು ಉಂಟಾಗಲು ಕಾರಣವಾಗುತ್ತದೆ. ಹೀಗೆ 
ಬೆಳೆಯುತ್ತಿರುವ ಭಿತ್ತಿಯಲ್ಲಿ ದುರ್ಬಲ ನೆಲೆಗಳು ಅಭಿವೃದ್ಧಿ ಹೊಂದುತ್ತವೆ; ಇದ 


UMP 
- UDP-MurNAc MurNAc-14BAB ಬ್ಯಾಕ್ಸೊಪ್ರೆನಾಲ್‌ 
Mp ಪೆಂಟಪೆಪೆ ಸ್ಟಡ್‌ 
0-610 
ha 
L-lys 
| upp 
ಪಾರ್ಕ್‌ (0-4lsh 
ನ್ಯೂಕ್ಲಿಯೊಟೈಡ್‌ GINAc81,4)MurNAc{B4{P) ಬ್ಯಾಕ್ಟೊಪ್ರೆನಾಲ್‌ 
ಪಿಂಟಪೆಪ್ಪೈಡ್‌ 
ಬಾ ಪ್ರೆನಾಲ್‌ ಘ | 
MP 5:ಸ್ಲೈಸಿಲ್‌-೬ RNA 
೯: sUUiA 
ಬ್ಯಾಕ್ಟೊಪ್ರೆನಾಲ್‌ 2)? ೮೫೫93೫0109) ಬ್ಯಾಕ್ಟೊಪ್ರೆನಾಲ್‌ 
L-ale 
ಮುರೈನ್‌ NAc MuNc gly ಕ್‌ 
ಟಗ ಮುರೈನ್‌ ಬೆಳೆಯುವ chs 
o-glu ಸ್ಥಳ 0-೬18], 
i-lys-{glyl 
(1-31೩, 


ಚಿತ್ರ 10.14 : ಸ್ಪ-ಅರಿಯಸ್‌ನ ಮ್ಯುರೈನ್‌ನ ಸಂಶ್ಲೆ ಷಣೆಯಲ್ಲಿ 3ನೇ ಘಟ್ಟದ ಪ್ರತಿಕ್ರಿಯೆಗಳು 
MurNAc, N- ಅಸಿಟೈಲ್‌ ಮ್ಯುರಾನಿಕ್‌ ಆಮ್ಲ G INAC, 7-ಅಸಿಟೈಲ್‌ ಗ್ಲುಕೋಸಾ 
ಮೈನ್‌ ಕೋಶ ಪಟಲದಲ್ಲಿ ಉಂಟಾಗುವ ಈ ಪ್ರತಿಕ್ರಿಯೆಗಳಲ್ಲಿ, ಒಂದು ಪೂರ್ಣ ಮ್ಯುರೈ ಕನ್‌ ಉಪ 
ವಿಭಾಗವಾಗಿ ಪಾರ್ಕ್‌ನ್ಯೂಕ್ಲಿಯೊಟೈಡ್‌ನ ಮಾರ್ಪಾಟು ಮತ್ತು ಕೋಶಭೆತ್ತಿಯ ಮ್ಯುರೈನ್‌ 
ಪದರದಲ್ಲಿ ಒಂದು ಬೆಳೆಯುತ್ತಿರುವ ಸ್ಥಳಕ್ಕೆ ಅದರ ವರ್ಗಾಪಣೆಗಳು ಸೇರಿವೆ 

ರಿಂದ ಅಭಿಪರಾಣಾಲಯನವುಂಟಾಗುತ್ತದೆ. ಕೆಲಪು ಇತರ ಜೈವಿಜರೋಧಕಗಳು 
ವಖ್ಯರೈನ್‌ ಸಂಶ್ಲೆ ೀಷಣೆಯ ವಿಧಾನದ ಇತರ ನಿರ್ದಿಷ್ಟ ನೆಲೆಗಳಲ್ಲಿ ಅಡ್ಡ ವಾಗುಪುೆದ 
ರಿಂದ ಬ್ಯಾಕ್ಟೀರಿಯಾ ರೋಧಕ ಶಕ್ತಿ ಯನ್ನು ಪಡೆಯುತ್ತವೆ (ಕೋಷ್ಟಕ 10.5). 


ಗ್ರಾಂ-ಧನ ಜ್ಯಾಸ್ಟ್ರೀರಿಯಾಗಳೆ ಇತರೆ, ಭಿತ್ತಿ ಬಹುತಯಗಳು : 


ಮ್ಯುರೈನ್‌ಗಳಲ್ಲದೆ ಗ್ರಾಂಧನ ಬ್ಯಾಕ್ಟೀರಿಯಾಗಳ ಬಹಳ ವಿಶಿಷ್ಟವಾದ ಇತರ 
[1 ಬು 
ಭಿತ್ತಿ ಬಹುತಯಗಳು ಯಾವುವೆಂದರೆ, ಟೈ ಖೊಯಿಕ್‌ ಅವ್ಲುಗಳು. 


ಪೂರ್ವಕೇಂದ್ರೀಯ ಕೋಶಗಳ...... ನಡುವಣ ಸಂಬಂಧಗಳು 247 


ಕೋಷ್ಟಕ 10.5 ಮ್ಯುರೈನ್‌ಗಳೆ ಸಂಶ್ಲೇಷಣೆಯ ಮೇಲೆ ಪ್ರಭಾನ ಬೀರುವ 
ಜ್ಯಾಕ್ಟೀರಿಯಾ-ರೋಧಕ ಜೈನಿಜರೋಧಕಗಳೆ ಕ್ರಿಯೆಯ ನೆಲೆಗಳು 





ಜೆ ಕೈವಿಜರೋಧಕ ನಿಷೇಧಿತ ಪ್ರತಿಕ್ರಿಯೆಗಳು 

D— ಸೈಕ್ಲೊಸೆರೈನ್‌ L—ala=D—ala; 2D—ala— 
D—ala—D—ala 

ಬ್ಯಾಸಿಟ್ರಾಸಿನ್‌ ಬ್ಯಾಕ್ಟೊಪ್ರೆನಾಲ್‌ —P— Pe ಬ್ಯಾಕ್ಟೊ 
ಪ್ರೆನಾಲ್‌ —P+Pi 

ವ್ಯಾಂಕೊಮೈಸಿನ್‌, ರಿಸ್ಟೊಸೆಟಿನ್‌ ನಿರ್ಧರಿಸಿಲ್ಲದ ಘಟ್ಟ 2ರ ಪ್ರತಿಕ್ರಿಯೆಗಳು 

ಪೆನಿಸಿಲ್ಲಿನ್‌ಗಳು, ಸೆಘಾಲೊಸ್ಟೊ ಶ್ಬರಿನ್‌ಗಳ) ಬೆಳೆಯುತ್ತಿರುವ ಭಿತ್ತಿಯಲ್ಲಿ ಅಂತ್ಯದ 

ಟ್ರಾನ್ಸ್‌ ಪೆಪ್ಲಿಡೀಕರಣ 





ಇವು ಬಹುತೇಕ ಎಲ್ಲ ಗ್ರಾಂ.ಧನ ಬ್ಯಾಕ್ಸೀರಿಯಾಗಳಲ್ಲಿರುತ್ತವೆ. ಇವು ಕೋಶ 
ಭಿತ್ತಿಯ ಒಣಿತೂಕದ ಶೇಕಡಾ 50ರಷ್ಟು ಇರಬಹುದು. ಟೈಖೊಯಿಕ್‌ ಆಮ್ಲ 
ಗಳಲ್ಲಿ ಎರಡು ಗುಂಪುಗಳಿರುತ್ತವೆ. ಇವೇ ಗ್ಲಿಸೆರಾಲ್‌ ಟೈಖೊಯಿಕ್‌ ಆಮ್ಲಗಳು 
ಮತ್ತು ರೈಬಿಟಾಲ್‌ ಟೈಖೊಯಿಕ್‌ ಆಮ್ಲಗಳು (ಚಿತ್ರ 10.17). ಮೊದಲನೆಯವು 
ಕೋಶ ಪಟಲದೊಂದಿಗೆ ಅಂಶಿಕವಾಗಿ ಸಂಬಂಧಿಸಿವೆ. ಆದರೆ ಎರಡನೆಯವು 
ಕೋಶ ಭಿತ್ತಿಗಳ ಘಟಕವಾಗಿ ಮಾತ್ರ ಇರುವಂತೆ ಕಂಡುಬರುತ್ತವೆ. 


ಟೈಖೊಯಿಕ್‌ ಆಮ್ಲ ಗಳು, ಪರ್ಯಾಯವಾಗುವ ಪಾಲಿಆಲ್ಯೊಹಾಲ್‌ 
ಮತ್ತು ಫಾಸ್ಟೇಟ್‌ ಗುಂಪುಗಳಿಂದ ರಚಿತವಾದ ರೇಖಾತ್ಮಕ ಬಹುತಯಗಳು. ಪಾಲಿ 
ಆಲ್ಕೋಹಾಲ್‌ನ ಎರಡು ತುದಿಗಳು ಎಸ್ಟ ರ್‌ ಬಂಧಗಳ ಮೂಲಕ ಫಾಸ್ಫೇಟ್‌ 
ಗುಂಪುಗಳಲ್ಲಿ ಬಂಧಿತವಾಗಿವೆ. ಬಹುತಮ ಸರಪಣಿಯಲ್ಲಿನ ರೈಬಿಟಾಲ್‌ ಉಳಿಕೆಗಳು 
ಅಥವಾ ಗ್ಲಿಸರಾಲ್‌ನ ಮೇಲೆ ಹೈಡ್ರಾಕ್ಸಿಲ್‌ ಗುಂಪನ್ನು ಸೇರಿಸುವುದರಿಂದ ಮೂಲ 
ರಚನೆಯನ್ನು ಮಾರ್ಪಡಿಸಬಹುದು. ಈ ಅಂಶಗಳಲ್ಲಿ (10.17 ನೇ ಚಿತ್ರದಲ್ಲಿ-& 
ಎಂದು ಸೂಚಿಸಿರುವಂತೆ) ಗ್ಲುಕೋಸ್‌ ಅಥವಾ ೫- ಅಸಿಟೈಲ್‌ ಗ್ಲುಕೊಸಾಮೈನ್‌ 
ನಂಥ ಸಕ್ಕರೆಗಳ ಅಥವಾ D- ಅಲನೀನ್‌ನ ಉಳಿಕೆಗಳಿರಬಹುದು. 


ಭಿತ್ತಿಯ ಚೌಕಟ್ಟನ್ನು ಯಾವ ಪ್ರಭಾವಕ್ಕೂ ಒಳಪಡಿಸದೆ, ಸಣ್ಣ ರಾಸಾಯ 
ನಿಕ ಸಂಸ್ಕರಣದ ಮೂಲಕ ಟೈ ಖೊಮಿಕ್‌ ಆಮ್ಲ ಗಳನ್ನು ಭಿತ್ತಿ ಯಿಂದತೆಗೆಯಬಹುದು. 
ಮ್ಯುಕಾಮಿಲ್‌ ಉಳಿಕೆಗಳ -೦॥;೦8ಔ ಗುಂಪಿಗೆ ಸೇರಿಸಲಾದ ಫ್ಯಾಸ್ಟೊಡೈಎಸ್ಟರ್‌ 


248 ಸೂಕ್ಷ ಒಬೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


ಬಂಧದ ಮೂಲಕ ಮ್ಯುರೆನ್‌ಗೆ ಅವು ಸಹಸಂಯೋಗ ಸಮರ್ಥವಾದ: ರೀತಿಯಲ್ಲಿ 
ಸೇರಿಕೊಂಡಿರುತ್ತವೆ ಎಂಬುದನ್ನು ಇತ್ತೀಚಿನ ಪರಿಶೋಧನೆಗಳು ತೋರಿಸಿವೆ. 


Poe --೧೩ 
HC 
ಚಿತ್ರ 10,15: ಬಾಕ್ಟೊಪ್ರೆನಾಲ್‌ನ ರಚನೆ 


ಅವುಗಳ ಜೀವಸಂಶ್ಲೇಷಣೆಯ ಬಗ್ಗೆ ವಿವರವಾಗಿ ಅಧ್ಯಯೆನ ಕೈಗೊಂಡಿಲ್ಲ. 
ಆದರೆ, ಬೆಳೆಯುತ್ತಿರುವ ಸರಪಣಿಗೆ ೮೧೫- ಗ್ಲಿಸರಾಲ್‌ ಟೈಖೊಮುಕ್‌ ಆಷ್ಣುಗಳು 
ಒಟ್ಟಿಗೆ ಸೇರುತ್ತವೆ ಎಂದು ತಿಳಿದಿದೆ. ಕೆಳಗಿನ ಸಮಾಕರಣಗಳು ಇದನ್ನು ಸೂಚಿಸು 
ತ್ತವೆ: 


ಗ್ಲಿಸರೊಫಾಸ್ಟ್ರೇಟ್‌ CTP -- CDP- ಗ್ಲಿಸರಾಲ್‌ +PP ರರ - 
ಗ್ಲಿಸರಾಲ್‌ + (ಗ್ಲಿ ಸೆರೊಫಾಸಿ ಟ್‌) —CMP 1 (ಗ್ಲಿ ಸರೊಫಾಸೆ ಸ್ಟೇಟ್‌) + 1 

ಗ್ರಾಂ-ಧನೆ ಕೋಶ ಭಿತ್ತಿ ಗಳ ಚೌಕಟ ನಲ್ಲಿ ಎಎಧ ಪಾಲಿಸ್ಕಾ ಖರೈ ಡ್‌ಗಳೂ 
ಕಂಡುಬರಬಹುದು. ಹಲವು ಸಂದರ್ಭಗಳಲ್ಲಿ, ಈ ಪಾಲಸ್ಯಾ ಖಕೈಡಿ ಡ್‌ಗಳು 
ಒಂದೋದು ಗುಂಪಿಗೇ ವಿಶಿಷ್ಟವಾಗಿವೆ. ಬೇರ್ಪಡಿಸಲಾದ ಭಿತ್ತಿ ಅಂಶಗಳ ಸಕ್ಕರೆಯ 
ನಿರ್ದಿಷ್ಟ ಗುಂಪುಗಳ ಭಿತ್ತಿಗಳಲ್ಲಿ ಕಂಡುಬರುವ ಸಕ್ಕರೆಗಳನ್ನು ಕೋಷ್ಟಕ 10.609 
ಪಟ್ಟಿ ಮಾಡಲಾಗಿದೆ; ಇಲ್ಲಿ ವಿಶಿಷ್ಟ ಗುಂಪು-ನಿರ್ದಿಷ್ಟ ಸಕ್ಕರೆಗಳನ್ನು ದೊಡ್ಡ 
ಅಕ್ಷರಗಳಲ್ಲಿ ತೋರಿಸಲಾಗಿದೆ. 


ಗ್ರಾಂ-ಯಣ ಬ್ಯಾಕ್ಟೀರಿಯಾಗಳ ಉತ್ತಿಗಳಲ್ಲಿ ಲಿಪೊಸಾಲಿಸ್ಕಾಖರೈಡ್‌ಗಳು 
ಕೋಶಭಿತ್ತಿಯ ಒಣತೂಕದ ಶೇಕಡಾ.80 ಭಾಗವಾಗುವ ಗ್ರಾಂ-ಖುಣ ಯಜು 
ಬ್ಯಾಕ್ಟೀರಿಯಾಗಳ ಭಿತ್ತಿಯ ಹೊರಗಿನ ಪದರಗಳಲ್ಲಿ ಮುಖ್ಯವಾಗಿ . ಲಿಪೊ 
ಪ್ರ ಟೀನ್‌ ಮತ್ತು ಲಿಪೊ ಪಾಲಿಸ್ಕಾ ಖರೈಜ್‌ಗಳಿವೆ. ಎರಡು ಕಾರಣಗಳಿಗಾಗಿ "ಲಿನ 
ಪಾಲಿಸ್ಕಾಖರೈಡ್‌ ಅಂಶವನ್ನು ಹೆಚ್ಚಾಗಿ ಆಧ್ಯಯನ ಮಾಡಲಾಗಿದೆ. : ಮೊದಲನೆ 
ಯದಾಗಿ ಭ್‌ ತ್ತಿ ಅಂಶವು ಗ್ರಾಂ. ಯುಣ ಬ್ಯಾಕ್ಟಿ ೇರಿಯಾಗಳ ದೈಹಿಕ ಜೈವಿಜರೋ 
ಧಕದ ನಿರ್ದಿಷ್ಟತೆಗೆ ಮುಖ್ಯವಾಗಿ ಕಾರಣವಾಗುತ್ತ ದೆ. ಕರುಳಿನ ಗುಂಪಿನ ಬ್ಯಾಕ್ಟೀರಿ 
ಯಾಗಳಲ್ಲಿ ಈ ನಿರ್ದಿಷ್ಟತೆಯು ಅತಿ ಹೆಚ್ಚಿನದಾಗಿದೆ. 'ಈಚಕೆಯಲ್ಲ ಮತ್ತೆ ಅವುಗಳ 
: ನಿಪೊಪಾಲಿಸ್ಯಾಖರೈಡ್‌ಗಳೆ. ಜೈವಿಜರೋಧಕದ . ನಿರ್ದಷ್ಟತೆಯ ವಿಷಯದಲ್ಲಿ 
ವ್ಯತ್ಕಾಸ ತೋರುವಂತಹ ಹೆಚ್ಚು ಸಂಖ್ಯೆಯ" ರಸಿಕೆ ”ಪೊಡೆರಿಗಳಿನ್ನು "ಆಥವಾ 
ಫ್ರೀರಿಯಾಗಳ ಬಂದೇ ಪ್ರಭೇದದ ತಳಿಗಳನ್ನು ಮೇಲಿನ ಗುಣದ ಆಧಾರದಿಂದ 


ಪೂರ್ವಕೇಂದ್ರೀಯ ಕೋಶಗಳ ನಡ:ವಣ ಸಂಬ6ಧಗಳು 349 


ಪ್ರತ್ಯೇಕಿಸಬಹುದು. ಇಲ್ಲದಿದ್ದರೆ ಹೀಗೆ ಸುಲಭವಾಗಿ ಪ್ರತ್ಯೇಕಿಸಲಾಗುವುದಿಲ್ಲ. 
ಉದಾಹರಣೆಗೆ, ಸಾಲ್ಮೊನೆಲ್ಲ ಜಾತಿಯಲ್ಲಿ ಇತರ ದೃಶ್ಯರೂಪೀಯ ಆಧಾರಗಳಿಂದ 
ಕೇವಲ ಆರು ಪ್ರಭೇದಗಳನ್ನು ಮಾತ್ರ ಪ್ರತ್ಯೇಕಿಸಬಹುದಾದರೂ 1000 ಕ್ಕಿಂತ 
ಹಚ್ಚು ನಿರ್ದಿಷ್ಟ ರಸಿಕೆ ಮಾದರಿಗಳಿರುವುದಾಗಿ ಗೊತ್ತಾಗಿದೆ. ಈ ಜಾತೀಯ ಜೀವಿ 
ಗಳು ಆಹಾರ ಸೋಂಕಿನ ಮುಖ್ಯ ನಿಯೋಗಿಗಳಾಗಿವೆ. ರಸಿಕೆ ಮಾದರಿ ನಿರ್ದಿಷ್ಟತೆ 


—GINAc—MurNAc—GINAc— —GINAc—MurNAc—GINAc— 
1-ala L-ala 
D-glu ಹ 
1--೪7-೮)-ಭ)-ಲ)-ಲು-1 ಬ್ರ ಹ 
(0-818, ಕ 2 ಸ 


| 0-818 


+ GINAc—Mur—NAc—GINAc— —~GINAc—MurNAc—GINAc— 


(ala t-ala 

D-glu gs 
| ಡಿ 

L-lys-gly-gly-gly-gly-gly —NH t-lys-gly-ely-gly-sly:g!y-NH, 
| ಗ | 

(0-818), 2-318 


ಭಾ 
ಚಿತ್ರ 10.16: ಸ್ಟ. ಅರಿಯಸ್‌ ಭಿತ್ತಿಯ ಮುರೈನ್‌ ಪದರದಲ್ಲಿ ಪೆಪ್ಟೈ ಡ್‌ ಸರವಣಿಗಳಅಡ್ಡೆ - 
ಬಂಧನೆ ಎರಡನೆಯ ಸರಪಣಿಯ ಮೇಲಿನ ಎರಡು ಅಂತ್ಯದ 7). .ಅಲನೀನ್‌ ಉಳಿಕೆಗಳ ಮಧ್ಯೆ 
ಯಿರುವ ಪೆಪ್ಟೈಡ್‌ ಬಂಧನಕ್ಕೆ, ಒಂದು ಸರಪಣಿಯ ಮೇಲಿನ ಗ್ಲೆಸಿನ್‌ನ ಅಮೈನೊ ಗುಂಪಿನ 
್ರಾನ್ಸ್‌ ಪೆಪ್ಟಿಪೀಕರಣದಿಂದ ಮೇಲಿನ ಕ್ರಿಯೆಯು ಉಂಟಾಗುತ್ತದೆ, ಈ ಕ್ರಿಯೆಯಲ್ಲಿ D-- 
ಅಲನೀನ್‌ ಬಿಡುಗಡೆಯಾಗುತ್ತದೆ, 
ಕೋಷ್ಟಕ 10:6 ಗ್ರಾಂ-ಧನ ಬ್ಯಾಕ್ಟೀರಿಯಾಗಳಿಲ್ಲಿ ಭಿತ್ತಿ ಪಾಲಿಸ್ಕಾಖರೈಡ್‌ ಗಳ 
ಮೋನೊಸ್ಕ್ಯಾಖರೈಡ್‌ ಅಂಶಗಳು 


ಜಾತಿ ಮೋಸೊಸ್ಕಾ ಖರೈಡ್‌ಗಳು 
ನ್ರೊಎಭ ಸಭ ಕ್ರೇರಿಯವ್‌ 
ಪೋಕುತೆಸ್‌ ಲ್ಯಾಕ್ಟೊಬ್ಬು ಸ್‌ ಗ್ಲೊಕೋಸ್‌, 
ಕ ನ ಸೇ ಸ್‌, ಮಾನ್ನೋಸ್‌ 
ಕೊರಿನಿ ಬ್ಯಾಸ್ಟೀರಿಯಂ ಅರೊಬಿನೋಸ್‌ ಗ್ಲೂಕೋಸ್‌ 
ಮೈಕೆನೆ! ಬ್ಯಾಕ್ಟೀರಿಯಂ, ನೊಕಾರ್ಡಿಯ ಗ್ರಾ ಲ್ಫ್ರೋರ್ಸ್‌ ಮ್ಯಾನ್ನೋಸ್‌ 
ಆರ್ಥ್ರೊೋ! ಠ್‌ ಸಿಲ್ಲಸ್‌ ಗ್ಲುಕೋಸ್‌ ಗ್ಯಾಲಕೆಷಿ 





ಮೈಕಸ್ರಿಕೊಕನ್‌, ಸ್ಥಫೈಲೋಕಾಕಸ್‌ ' ವಸ್ಕನ್ನೋಸ್‌ 


259 ಸೂಕ್ಷ್ಮಜೀವಿಗಳ ಜೀವದ್ರವ್ಯ, ;.,.. ಕಾರ್ಯಸಂಬಂಧ 


PO 


ಯಿಂದ ಪ ಶ್ರತಿನಿಧಿಸಲ್ಪ ಟ್ಟ ಅಂತರ್‌ ರಚಿತ ಷಟ್ಟೆಯು ರೋಗವು ಹೊರಗೆ ಹರಡುವು 
ದರ ಸರಪಣಿಯನ್ನು. ಗುರುತಿಸಲು ಸಾಂಕ್ರಾಮಿಕ ರೋಗ ಶಾಸ್ತ್ರಜ್ಞ ನಿಗೆ ಕೆಲವು ವೇಳೆ 
ಅವಕಾಶ ಮಾಡಿಕೊಡುತ್ತದೆ. ಆದರಿಂದ ಈ ಜಾತಿಯನ್ನು ಹೆಚ್ಚು ಗಾಢವಾಗಿ ಅಧ್ಯ 
ಯನ ಮಾಡಲಾಗಿದೆ. 


& ಈ ಸೆರಾಲ್‌ NW 


MEK EN papel ಜನ್ನ ಎ4. 


ರೈಜಿಟಾಲ್‌ ಉರ್‌ 


ಚಿತ್ರ 10.17: ಪಾಲಿಆಲ್ಯೋಹಾಲ್‌ ಫಾಸ್ಟೇಟ್‌ಗಳ ರೇಖಾತ್ಮಕ ಬಹುತಯಗಳಾದ ಟೈಖೊ 
ಯಿಕ್‌ ಆಮ್ಲಗಳ ರಚನೆ. (೩) ಗ್ಲಿಸೆರಾಲ್‌ ಟೈಖೋಯಿಕ್‌ ಆಮ್ಲದ ಸರಪಣಿಯ ಭಾಗ (0) 
ಒಂದು ರೈಬಿಟಾಲ್‌ ಟೈಖೊಯಿಕ್‌ ಆಮ್ಲದ ಸರಪಣಿಯ ಭಾಗ. 


ಕೋಶಭಿತ್ತಿಯ ಲಿಪೊ ಪಾಲಿಸ್ಕಾಖರೈಡ್‌ ಅಂಶಕ್ಕೆ ಅಂತರ್‌-ವಿಷವಾಗುವ 
ಸಾಮಥಣ್ಯ ವಿದೆ; ಗ್ರಾಂ-ಯಣ ಬ್ಯಾಕ್ಟಿ ೇೀರಿಯಾಗಳ ಕೋಶಗಳನ್ನು ಒಂದು ಪ್ರಾಣಿಯ 
ರಕ್ತ ಪ್ರವಾಹಕ್ಕೆ ಸೇರಿಸುವುದರಿಂದ ಉಂಟಾಗುವ ವಿಶಿಷ್ಟ ಚಿಹ್ನೆಗಳಿಗೆ ಇದು ಕಾರಣ 
ವಾಗುತ್ತದೆ. ಜ್ವರ ಹಾಗೂ ತೀವ್ರ ಸಂದರ್ಭಗಳಲ್ಲಿ ಆಘಾತ ಮತ್ತು ಆಂತರಿಕ ರಕ್ತ 
ಸ್ರಾವದ ಚಿಹ್ನೆಗಳು ಇದರಲ್ಲಿ ಸೇರಿವೆ. 


ಭಿತ್ತಿಯ ಲಿಪೊ ಪಾಲಿಸ್ಕಾಖರೈಡ್‌ಅನ್ನು ವಿವಿಧ ವಿಧಾನಗಳಿಂದ ಪ್ರತ್ಯೇಕಿಸ 
ಬಹುದು. ಲಿಪಿಡ್‌(ಲಿಪಿಡ್‌ ಸಿ) ಹಾಗೂ: ಪಾಲಿಸ್ಕಾಖರೈಹ್‌ ಗುಂಪುಗಳಾಗಿ 
ಒಂದನ್ನು ವಿಭಾಗಿಸಬಹುದು. ಇವೆರಡರಲ್ಲೂ ಏಸತಾವುದೇ: ಒಂದು ಗುಂಪಿಗೂ 
ಪ್ರತ್ಯೇಕವಾಗಿ ಅಂತರ್‌ ವಿಷವಾಗುವ ಚಟುವಟಿಕೆಯಿಲ್ಲ. ಪಾಲಿಸ್ಕಾ ಖರೈಡ್‌ ಗುಷಿಗೆ 
ಎಲ್ಲ ಜೈವಿಜರೋಧಕ ನಿರ್ಧಾರಕಗಳಿವೆ. ಕರುಳಿನ ಬ್ಯಾಕ್ಟೀರಿಯಾಗಳ ಭಿತ್ತಿಯ ವಿಶಿಷ್ಟ 
ಪಾಲಿಸ್ಕಾಖರೈಡ್‌ಗಳಲ್ಲಿ ಹನ್ನೆರಡು ಪ್ರತ್ಯೇಕ ಘಟಕ ಸಕ್ಕರೆಗಳಿವೆ. ಕರುಳಿನ ಬ್ಯಾಕ್ಟೀ 
ಠೆಯಮ್‌ನ ಒಂದು ಪುಭೇದದ ಬ್ಯಾಕ್ಟೀರಿಯಲ್‌ ತಳಿಗಳ ವಿಶ್ಲೇಷಣೆಗಳು ಹೆಚ್ಚು 
ಕಡಮೆ ಯಾವಾಗಲೂ ಐಡು ಘಟಕ ರ ಟರೆಗಳಿರುವುದನ್ನು ತೋರಿಸಿವೆ; ಉಳಿದಷ್ಟ 
ವ್ಯತ್ಯಾಸಹೊಂದುವಂತಹವು. ಈ ಗುಣಗಳನ್ನು ಗಮನಿಸಿ, ಕರುಳಿನ ಬ್ಯಾಕ್ಟೀರಿ 
ಯಮ್‌ನ ಒಂದು ನಿರ್ದಿಷ್ಟ ಪ್ರಭೇದದ ತಂಗಳನ್ನು ಹಲವು ಬೇರೆ ಬೇರೆ ಭಿತ್ತಿ 


~~ pe ಹಾ ನ 


ಪೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 251 


ರಾಸಾಯನಿಕ ವತಾದರಿಗಳಾಗಿ ವಿಂಗಡಿಸಬಹುದು (ಕೋಷ್ಟಕ 10.7). ಒಂದು 
ರಾಸಾಯನಿಕ ಮಾದರಿಯಲ್ಲಿ ಹಲವು ಬೇರೆ ಬೇರೆ ಭಿತ್ತಿ ರಸಿಕೆ ಮಾದರಿಗಳಿರುಕ್ತವೆ. 


ಕೋಷ್ಟಕ 10.7 ಎ. ಕೊಲಿ ಪ್ರಭೇದದ ಕೆಲವು ರಾಸಾಯನಿಕ ಮಾದರಿ 
ಗಳು. ಲಿಪೊಪುಲಿಸ್ಕಾಖರೈಡ್‌ ಭಿತ್ತಿಯಲ್ಲಿರುವ ಸಕ್ಕರೆಗಳ ರೀತಿಯಿಂದ ಇವು 
ಗಳನ್ನು ವಿವರಿಸಲಾಗಿದೆ 





ಭಿತ್ತಿಯ ಸಕ್ಕರೆಗಳು 


ಇ [3 

spl 
ಪ ಗ 
ರಾಸಾಯನಿಕ ಇ ಈ ನ್ನ 4 
ಮಾದರಿ k A ಥೌ ಗ" 8 «ek 
ಇ ಈ EE A EE ಹಾ 
ಬ ವ್ವ ಇ ಗ್ಗೆ SD 
ಹ ಲಿ ಈ * ತೆ pe 3 1 ೫ ಊ ks) 
CN  _ ಂ ಂ `“_್ಥ।್ಛ ಇ (ನ "2 0 @ ಇಇ 
“es eA RE © ಇ FE 
+4444 ಇಂ ಜಂ ಜಂ ದಡ 
1 ಯಂ ಪತತ 23 ಕ ಕ ತ ಹಾ ಗ ಕ್‌ 
111 +++++ ಡಾ ದ ದಜ ದದ 
IV ಕೇಂ ರೆ ಚೇ ವ್ಯಾ. 4 ಜಡ ಜಿ ಜಣ ಇ ಓ 
V ಘೊ ಸ ಸೊ ಬೂ ಸ ಇ ಭಧಜಚ ಜಾ ಇ 
VI a ಹ್ಯೊ ಟ್ಛ ತ್ಲ ಜು ಐತ ಇಟ ಜಟ 
VIL ಚಟ ಷ್ಟ ಪೋ ಸತ್ಯೇ ಜಾ ಗ ನ 
1೫111 + + 44 ಡ್ಯ - = ತು ಜ್ರ ದ ಡ್ಯ 





ರಸಿಕೆ ಶಾಸ್ತ್ರೀಯ ನಿರ್ದಿಷ್ಟತೆಯ ಸಕ್ಕರೆಗಳಿರುವ ಮತ್ತು ಹೆಚ್ಚು ವ್ಯತ್ಯಾಸ 
ಹೊಂದುವ ಪಕ್ಕದ-ಸರಪಣಿ ಭಾಗದೊಂದಿಗೆ, ಗ್ಲುಕೋಸ್‌, ಗ್ಯಾಲಕ್ಕೊ ನೀಸ್‌, N-೮ಸಿ 
ಟೈಲ್‌ ಗ್ಲುಕೊಸಾಮೈನ್‌, 2-ಕೀಟೊ-3-ಡಿ ಆಕಿ ಆಕ್ಟೊನೇಟ್‌ ಮತ್ತು ಹೆಪ್ಪೋನ್‌ 
ಗಳಿರುವ (ಚಿತ್ರ 10.13) ಒಂದು ಸ್ಥಿರವಾದ ಮತ್ತು ಸಾಮಾನ್ಯ ಕೇಂದ್ರ ಭಾಗ 
ಪಾಲಿಸ್ಯಾಖರೈಡ್‌ಗಳಲ್ಲಿವೆಯೆಂದು ಮೇಲಿನ ಅಂಶಗಳು ಸೂಚಿಸುತ್ತವೆ. ಕರುಳಿನ 
ಗುಂಪುಗಳಲ್ಲಿ 5-8 ಉತ್ಪರಿವರ್ತಿತದೊಂದಿಗೆ ಸೇರಿದ, ಭಿತ್ತಿ ಪಾಲಿಸ್ಯಾಖರೈಡ್‌ 
ರಚನೆಯಲ್ಲಿನ ವ್ಯತ್ಯಾಸಗಳಿಂದ ಈ ವಿಷಯಕ್ಕೆ ಬೆಂಬಲ ಸಿಕ್ಕಿದೆ. ಅವುಗಳ ಸಮು 
ದಾಯಗಳಲ್ಲಿನ ಸುಮಾರಾಗಿ ಒರಟಾದ ಮೇಲ್ಮೈಗಳಿಂದ ಗುರುತಿಸಬಹುದಾದ, 
ಹ-ಉತ್ಪರಿವರ್ತಿತಗಳು, ತಾವು ಯಾವ ರಸಿಕೆಮಾದರಿಯಿಂದ ಹುಟ್ಟಿದುವೋ, ಅದರ 
ಜೈವಿಜರೋಧಕ ನಿರ್ದಿಷ್ಟತೆಯನ್ನು ಕಳೆದುಕೊಳ್ಳುತ್ತವೆ. ಅವುಗಳ ಭಿತ್ತಿ ಪಾಲಿಸ್ಕ್ಯಾ 


252 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ವಸಂಬಂಧ 


ಖರೈಡ್‌ಗಳು, ಕೇಂದ್ರಭಾಗದ ಕೇವಲ ಇದೆ: ಸಕ್ಕರೆಗಳನ್ನು ಹೊಂದಿರುತ್ತವೆ. ಭಿಸ್ತಿ 
ಪಾಲಿಸ್ಕಾಖರೈಡ್‌ಗಳ ಒಟ್ಟು ರಚನೆಯನ್ನು ಚಿತ್ರ 10.19ನೆಯ ಚಿತ್ರದಲ್ಲಿ ಕಾಣಿಸಿ 
ರುವಂತೆ ನಿರೂಪಿಸಬಹುದು. 





2-ಕೀಟೊ-3-ಡೀಆಕ್ಸಿ ಆಕ್ಟೋನಿಕ್‌ ಆಮ್ಲ 


ಚಿತ್ರ 10,18: ಲಿಪೊಪಾಲಿಸ್ಕಾಖರೈಡಾ ಕೇಂಡ್ರಭಾಗದ €, ಪತ್ತು ಲ್ಯ ಅಂಶಗಳ 
ರಚನೆಗಳು 
N-ಆಸಿಟ್ಟಿಲ್‌ ಗ್ಲುಕೊಸಾಮೈನ್‌ 
ಅಪಿಡ್‌ಸಿ ಗ್ಲುಕೋಸ್‌ ಹೆಪ್ಪೋಸ್‌ | 
ಗ್ಯಾಲಕ್ಟೋಸ್‌ ಕೀಟೊ ಡೀಜಕ್ಸಿ ಆಕ್ಟೊನೇಟ್‌ | 
ಪಾಲಿಸ್ಕಾಖರೈಡ್‌ 
ಪಕ್ಕದ ಸರಪಣಿಗಳು 
(ವಿಧ-ನಿರ್ದಿಷ್ಟ ಸಕ್ಕರೆಗಳು) 
ಚಿತ್ರ 10.19: ಗ್ರಾಂ-ಯಣ ಬ್ಯಾಕ್ಟೀರಿಯಾಗಳಲ್ಲಿ ಭಿತ್ತಿ ಲಿಪೊಪಾಲಿಸ್ಕಾಖರೈಡ್‌ನ ರಚನೆಯ 
ಸಾಂಕೇಶಿಕ ಚಿತ್ರ ' 
£ ವಿಧದ ಅಪ್ರಚೋದಿತ ಉತ್ಪರಿವರ್ತಿತಗಳ ಹಾಗೂ ಕಾರ್ಬೊೋ ಹೈಡ್ರೇಟ್‌ 
ಜೀವದ್ರವ್ಯ ಪರಿಣಾಮ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯ ನಿರ್ದಿಷ್ಟ ಅವ್ಯ 
ವಸ್ಥೆಗೆ ಒಳಗಾದ ಉತ್ಪರಿವರ್ಶಿತಗಳ ಅಧ್ಯಯನದಿಂದ ಭಿತ್ತಿ ಪಾಲಿಸ್ಯಾಖರೈಡ್‌ 
ಗಳ ಸೂಶ್ಲೇಷಣಾ ವಿಶ್ಲೇಷಣೆ ಸಾಧ್ಯವಾಗಿದೆ. ಮ್ಯುರೈನ್‌ಗಳಂತೆ ಬಿತ್ತಿಪಾಲಿಸ್ಕಾಖ 
ರೈಡ್‌ಗಳು ಅತ್ಯವಶ್ಯಕ ರಚನಾ ಅಂಶಗಳಾಗಿರುವುದಿಲ್ಲವಾದ್ದಠಿಂದ, ಉತ್ಪರಿವರ್ಶಿತ 
ಗಳ ಉಪಯೋಗವು ಖಚಿತವಾಗಿರುತ್ತವೆ; ಅವು ಜೀಫಿಸಿರಲು ಯಾಫ ತೊಂದರೆ 
ಯನ್ನೂ ಉಂಟುಮಾಡದಂತೆ, ಅವುಗಳ ಪ್ರಕೃತಿಯನ್ನು ಉತ್ಪರಿವರ್ತನೆಯಿಂದ 
ಗಣನೀಯವಾಗಿ ವಕಾರ್ಪಡಿಸಬಹುದು. ಇದನ್ನು ಸಾಲ್ಕೊನೆಲ್ಲಟ್ಟಿಫಿಮುರಿಯಷುನ 
ಭಿತ್ತಿಪಾಲಿಸ್ಯಾಖರೈಡ್‌ ಸಂಶ್ಲೇಷಣೆಯನ್ನು ಗಮನಿಸುವುದರಿಂದ ವಿಪರಿಸಬಹುಡು. 
ಐದು ಕೇಂದ್ರ ಸಂಯುಕ್ತಗಳ ಜೊತೆಗೆ ಈ ಪ್ರಭೇಥದ ಭಿತ್ತಿ ಪಾಲಿಸಾಖಕೈಡ್‌ನಲ್ಲಿ 
ಸಾಮಾನ್ಯವಾಗಿ, ಐ-ವನ್ಕಾನ್ನೋಸ್‌, ಮಾನೊಡ್ಲೀಲಕ್ಷಿ ಹೈಕ್ಲೋಸ್‌..ಎಲ್‌ 
ರ್ಯಾಮ್ಲೋಸ್‌ ಮತ್ತು ಒಂದು ಥೈಡಿಜಕ್ಸಿ ಹೆಕ್ಸೋಸ್‌ ಅಬೆಕ್ಟೋಸ್‌ಗಳಿವೆ. 


ಪೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 253 


ಸಾ. ಎಸ್‌. ಟೈಫಿಮ್ಯುರಿಯರ೯ನಲ್ಲಿನ ಹೆಕ್ಸೋಸ್‌ಗಳ ಜೀವದ್ರವ್ಯ ಪರಿಣಾಮ 
ಅಥಪಾ ಚಯತಾಪಚಯ ಅಂತರ್‌ ವಠಾರ್ಪಾಟುಗಳನ್ನು ಚಿತ್ರ 10.20 ತೋರಿಸು 
ತ್ತದೆ; ಭಿತ್ತಿ ಪಾಲಿಸ್ಕಾಖಕೈಡ್‌ ಸಂಶ್ಲೇಷಣೆಯ ಮಧ್ಯವರ್ತಿ ಪೂರ್ವರೂಪಗಳ 
ಕೆಳಗೆ ಗೆರೆ ಹಾಕಲಾಗಿದೆ ಮತ್ತು ಭಿತ್ತಿ ಸಂಶ್ಲೇಷಣೆಯ ವಿಶ್ಲೇಷಣೆಯಲ್ಲಿ ಉಪಯುಕ್ತ 
ಪಾಡ ಶರ್ಕರಪಿಷ್ಟ ಜೀವದ್ರಪ್ಯಪರಿಣಾಮ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆ 
ಯಲ್ಲಿನ ಉತ್ಸರಿವರ್ತನೆಯ ವಿಲಕ್ಷಣಗಳ ನೆಲೆಗಳಿಗೆ ಸಂಖ್ಯೆ ಕೊಡಲಾಗಿದೆ. ಕಾಡು 
ರೀತಿಯ ಜೀವಿಗಳಲ್ಲಿನ ಭಿತ್ತಿ ಪಾಲಿಸ್ಕಾಖರೈಡ್‌ನರಚನೆಯನ್ನು ಮತ್ತು ಯಾವ 
ಸಕ್ಕರೆಯನ್ನೂ ಪೋಷಕವಾಗಿ ಹೊಂದಿರದ ಪೋಷಕದ್ರವ ಮಾಧ್ಯಮದಲ್ಲಿ ಬೆಳೆಯುವ 
ಉತ್ಪರಿವರ್ತಿತಗಳ ರಚನೆಯನ್ನು 10.8ನೆಯ ಕೋಷ್ಟಕದಲ್ಲಿ ಕೊಡಲಾಗಿದೆ. 
ಕೆಲವು ಸಂದರ್ಭಗಳಲ್ಲಿ ಮಾಧ್ಯಮಕ್ಕೆ ನಿರ್ದಿಷ್ಟ ಸಕ್ಕರೆಯನ್ನು ಸೇರಿಸುವುದರಿಂದಾಗುವ 
ಪ್ರಭಾವವನ್ನೂ ತೋರಿಸಲಾಗಿದೆ. 


ಮ್ಯಾನ್ನೋಸ್‌ 
| 
ಮ್ಯನ್ಸೋಸ್‌-6-ಫಾಸ್ಟೇಟ್‌? ಫ್ರಕ್ಟೊ ಸ್‌-6- y ಗ್ಲುಕೋಸ್‌-6- ಗ್ಲುಕೋಸ್‌ 
-ಫಾಸ್ಟೇಟ್‌ -ಫಾಸ್ಟ್ರೇಟ್‌ 
ಮ್ಯೂನ್ನೋಸ್‌-1- ಫಾಸ್ಟೇಟ್‌ Upp ಸಾ ನ ಗ್ಹುಕೋಸ್‌-!- ೫0? ಗ್ಲುಕೋಸ್‌ 


| | ಈಸೀ | 
UDP- ಮ್ಯಾನ್ನೋಸ್‌ ೨! iW CDP ಗ್ಲುಕೋಸ್‌ 701- ರ್ಯಾಮ್ಮ್ನೋಸ್‌ 
೮07- ಗ್ಯಾಲಕ್ಟೋ UDP-N-ಆಸಿಟ್ಟಿಲ್‌ 
| ಸ್‌" ಗ್ಲೂಕೊಸುಮ್ಮೆ 
ಸ್ಸ್‌ 
ಗ್ಯಾಲಕ್ಟ್ರೋಸ್‌ CDP ಅಬೆಕ್ಟೊ ಸ್‌ 
ಚಿತ್ರ 10.20: ಸಾಲ್ಮೊನೆಬ್ಲ ಟೈಫಿಮುರಿಯಮ್‌ನಲ್ಲಿ ಸಕ್ಕರೆ ಫಾಸ್ಟೇಟ್‌ಗಳ ಮತ್ತು ನ್ಯೂಕ್ತಿ 
ಯೂಟೈಡ್‌ಗಳ ಅಂತರ್‌ ಮಾರ್ಪಾಟುಗಳು, ಕೆಳಗೆ ಎರಡು ಗೆರೆ ಹಾಕಿರುವ ಸಂಯುಕ್ತಗಳು ಭಿತ್ತಿ 
ಪಾಲಿಸ್ಯಾಖರೈಡ್‌ ಸಂಶ್ಲೇಷಣೆಯ ಮೂಲ ಪದಾರ್ಥಗಳು, ಕಾಡುರೀತಿಯ ಜೀವಿಗಳಲ್ಲಿ ಈ 
ಎಲ್ಲ ಸಕ್ಕರೆ ಸಾಧಿತಗಳನ್ನೂ ಫುಕ್ಟೋಸ್‌-6-ಫಾಸ್ಟೇಟ್‌ನ ಮೂಲಕ, ಕೋಶದ ಮಧ್ಯವರ್ತಿ 
ಚಯಾಪಚಯ ಅಥವಾ ಜೀವದ್ರವ್ಯ ಪರಿಣಾಮ ನಿಧಿಯಿಂದ ಸಂಶ್ಲೇಷಿಸಬಹುದು. ಅವುಗಳನ್ನು 
ಗ್ಲುಕೋಸ್‌, ಮ್ಯಾನ್ನೋಸ್‌ ಅಥವಾ ಗ್ಯಾಲಕ್ಟೋಸ್‌ (ಕೆಳಗೆ ಒಂದು ಗೆರೆ ಹಾಕಿರುವ)ಗಳಲ್ಲಿ 
ಒಂಡು. ಸಕ್ಕರೆಯನ್ನು ಒಂದು ಪೋಷಕವಾಗಿ ಒದಶಿಸಿದರೆ, ಪಡೆಯಬಹುದು, ಗೊತ್ತಾಗಿ 
ರುವ ಮೂರು ಉತ್ಪರಿವರ್ತನೆಯ ವಲಕ್ಷಣಗಳ ನೆಲೆಗಳನ್ನು ಸೂಚಿಸಲಾಗಿದೆ. 1, CDP- 
ಗ್ರ್ಯಾಲಕ್ಟೋಸ್‌ ಎಪಿವ:ರೇಸ್‌: 2. ಫಾಸ್ಟೋಗ್ಲೂಕೋಸ್‌ ಐಸೊಮರೇಸ್‌; 3, ಫಾಸ್ಟ್ರೋ 
ಮ್ಮಾನ್ನೋಸ್‌ ಐಸೊಮೆರೇಸ್‌, 

1108.೬೩! ಎಹಿಮೆರೇಸ್‌ ರಹಿತ ಉತ್ಪರಿವರ್ತಿತದ ಗುಣಗಳನ್ನು ಮೊದಲ 
ಗಮನಿಸುವುದರಿಂದ ಕೋಶವು 0080-8೩! ಅನ್ನು ಮಧ್ಯವರ್ತಿ ಜೀವದ್ರವ್ಯ 
ಪರ್ಯಾಯ ಅಥವಾ ಚಯಾಪಚಯ ನಿಧಿಯಿಂಧ ಸಂಶ್ಲೇಷಿಸುವುದನ್ನು ಮೇಲಿನ 
ಕಿಣ್ವದ ಇಲ್ಲದಿರುವಿಕೆಯು ನಿರ್ದಿಷ್ಟವಾಗಿ ತೆಡೆಯುತ್ತದೆ ಎಂಬುದನ್ನು ಚಿತ್ರ10.20 


254 ಸೂಕ್ಷ್ಮಜೀವಿಗಳ ಜೀವದ್ರವ್ಯ. .....ಕಾರ್ಯಸಂಬಂಧ 


ಕೋಷ್ಟಕ 10.8 ಸಾಲ್ಮೊನೆಲ್ಲ ಟೈಫಿಮ್ಯುರಿಂತಮ್‌ನ ಕಾಡುರೀತಿಯದರಲ್ಲಿ 
ಭಿತ್ತಿ ಸಾಲಿಸ್ಕಾಖರೈಡ್‌ನ ರಚನೆ ಮತ್ತು ಅವುಗಳಿಂದ ಪಡೆದ ಕೆಲವು ಉತ್ಪರಿವ 
ರ್ಶಿತಗಳ ಭಿತ್ತಿ ಸಾಲಿಸ್ಕಾಖರೈಡ"ನ ರಚನೆ... ಈ ಉತ್ಪರಿವರ್ತಿತಗಳು' ಭಿತ್ತಿ 
ಪಾಲಿಸ್ಕಾಖರೈಡ್‌ಗಳ ಸಂಶ್ಲೇಷಣೆಯಲ್ಲಿ ತೊಡಗುವ ಕಿಣ್ವಗಳನ್ನು ಪೂರ್ಣವಾಗಿ 
ಹೊಂದಿರುವುದಿಲ್ಲ 





ತಳಿ ಚೆಳವಣಿಗೆ ಮಾಧ್ಯ ಭಿತ್ತಿ ಪಾಲಿಸ್ಕಾಬರೈಡ್‌ನಲ್ಲಿ ಘಟಕ 
ಮಕ್ಕೆ ಶರ್ಕರ ಪಿಷ್ಟ ಸಕ್ಕರೆಗಳು 
ಸೇರಿಕೆಗಳು “KD ಷರಾ 
rha abc 
ಕಾಡು ರೀತಿ 
ಉತ್ಪರಿವರ್ತಿತಗಳು ಯಾವುದೂ ಇಲ್ಲ. + 4444444 
D-P ಗ್ಯಾಲಕ್ಕೊ ಕೇಸ್‌ 
ಎಪಿಮೆರೇಸ್‌ ಯಾವುದೂ ಇಲ್ಲ +4+-4+-00000 
ಯಣ (ಕಿಣ್ವ 1) ಚ ಗ್ಯಾಲಕ್ಟೋಸ್‌ ರ್ಶ ಕೊಳ ತೂರಿ ತಾ. ಇ ತ 
ಫಾಸ್ಟೊಗ್ಲು ಕೋಸ್‌ 
ಐಸೊಮೆರೇಸ್‌ ಯಾವುದೂ ಇಲ್ಲ +-4+000000 
ಯಣ (ಕಿಣ್ವ 2) 1 ಗ್ಲೂಕೋಸ್‌. +444 
ಫಾಸ್ಟೋಮ್ಯಾನ್ನೋಸ್‌ 
ಐಸೊಮೆರೇಸ್‌ ಯಾವುದೂ ಇಲ್ಲ +4+-4+4+-+000 
ಖಣ (ಕಣ್ವ 3) ವ್ಯಾನ್ನೋ್‌ “ಸ ಸುರು ಯತು ತತ 





a: KDO, 2-ಕೀಟೋ-3-ಡೀ ಆಕ್ಸಿಆಕ್ಟುಲೊಸೊನಿಕ್‌ ಆಮ್ಲ; 1:0), ಹೆಪ್ಪೋನ್‌; ಫಟ 
ಗ್ಲುಕೋಸ್‌; 8೩! ಗ್ಯಾಲಕ್ಟೋಸ್‌; GNAC ೫ ಅಸಿಟೈ ಲ್‌ಗ್ಲುಕೋಸಾಮೈನ್‌; ೫೩೫ 
ಮ್ಯಾನ್ನೊ ಸ್‌; tha ಠಾ ಮ್ನ ಸ್‌; ೩೦೦ ಅಜಿಕ್ಟೋಸ್‌, 

ರಲ್ಲಿ ಕಾಣಬಹುದು. ಗಾ ಲಕ್ಸೋಸ್‌ ಇಲ್ಲದ ವಾತಾವರಣದಲ್ಲಿ ಇನತನ; ಉತ್ಪರಿವ 
ರ್ತಿತವು ಬೆಳೆದಾಗ ಅದರೆ ಲಿಪೊ ಪಾಲಿಸ್ಯಾ ಖರೈ ಡ್‌ನೊಳಕ್ಕೆ ಗ್ಯಾಲಕ್ಟೋಸ್‌ ಉಳಿಕೆ 
ಗಳನ್ನು ಸೇರಿಸಲು ಅದು ಅಸಮರ್ಥವಾಗುತ್ತದೆ. ಅದೇ ಸಮಯದಲ್ಲಿ N-eME 


ಗ್ಲು ಕೋಸಾಮೈನ್‌, ಮ್ಯಾನ್ನೋಸ್‌, ರ್ಯಾನ್ನೋಸ್‌ ಮತ್ತು ಅಬೆಕ್ಟ್ರೋಸ್‌ಗಳನ್ನು ಸೇಶಿಸುವು 
ದನ್ನೂ ತಡೆಗಟ್ಟ ಲಾಗುತ್ತದೆ. ಈ ತಳಿಗೆ ಗ್ಶಾ "ಲಕಿ ್ಸ್ಯೀಸ್‌, ಅನ್ನು (ಇದನ್ನು ನೇರವಾಗಿ 


107-8೩1 ಆಗಿ ಮಾರ್ಪಡಿಸಬಹುದು. ಇದರಿಂದ ಚಿತ್ರ 10. 20 ಯಲ್ಲಿ ತೋರಿಸಿ 
ರುವಂತೆ ಉತ್ಪ ರಿವರ್ತತೆಯ ತಡೆಯನ್ನು ತಪಿ ಸಿಕೊಳ್ಳುತ್ತ ದೆ) ಒದಗಿಸುವುದರಿಂದ 
ಒಂದು ಸಾಮಾನ್ಯ ಪಾಲಿಸ್ಕಾ ಏರೈ ಡ್‌ ಉಂಟಾಗುತ್ತ ದೆ. ಇದೇ ರೀತಿ ಫಾಸ್ಫೊ ( 


ಪೂರ್ವಕೇಂದ್ರೀಯ ಕೋಶಗಳ...... ನಡುವಣ ಸಂಬಂಧಗಳು 255 


ಮ್ಯಾನ್ನೋಸ್‌ ಐಸೊಮೆರೇಸ್‌ ರಹಿತ ಉತ್ಪರಿವರ್ತನೆಯು UDP-man ಅನ್ನು 
ಮಧ್ಯವರ್ತಿ ಕೇಂದ್ರದಿಂದ ಸಂಶ್ಲೇಷಿಸಲಾರದು. ಅದು ಮ್ಯಾನ್ನೋಸ್‌ ರ್ಯಾಮ್ನೋಸ್‌ 
ಮತ್ತು ಅಬೆಕ್ಟೋಸ್‌ಗಳನ್ನು ಪಾಲಿಸ್ಕಾಖರೈಡ್‌ಗೆ ಸೇರಿಸಲು ಅಸಮರ್ಥವಾಗುತ್ತದೆ. 
ಮ್ಯಾನ್ನೋಸ್‌ಅನ್ನು ಬಾಹ್ಯದಿಂದ ಒದಗಿಸಿದಾಗ ಕಾಡು ರೀತಿಯ ದೃಶ್ಯ-ರೂಪ 
ಪೂರ್ವಸ್ಸಿ ತಿಗೆ ಬರುತ್ತದೆ, ಕೊನೆಗೆ ಫಾಸೊ ನ್ಸಿಗ್ಲುಕೋಸ್‌-ಐಸೋಮೆರೇಸ್‌ ರಹಿತ 
ಉತ್ಪರಿವರ್ತಿತವು ಒಂದು ಭಿತ್ತಿ ಪಾಲಿಸ್ಕಾಖರೈಡ್‌ ಅನ್ನು ಉಂಟುಮಾಡುತ್ತದೆ. 
ಇದರಲ್ಲಿ Kರ೦ ಮತ್ತು ಹೆಪ್ಪೋಸ್‌ ಸಕ್ಕರೆಗಳು ಮಾತ್ರ ಇರುತ್ತವೆ. ಆದರೂ, 
ಗ್ಲೂಕೋಸ್‌ ಅನ್ನು ಒದಗಿಸಿದಾಗ ಒಂದು ಸಾಮಾನ್ಯ ಪಾಲಿಸ್ಯಾಖರೈಡ್‌ ಉಂಟಾ 
ಗುತ್ತದೆ. ಈ ಉತ್ಪರಿವರ್ತಿತಗಳ ಗುಣಗಳು KD೦ ಮತ್ತು ಪೆಪ್ಪೋಸ್‌ಗಳನ್ನುಳ್ಳ 
ಒಂದು ಕೇಂದ್ರಕ್ಕೆ ನಿರ್ದಿಷ್ಟ ಸಕ್ಕರೆಗಳನ್ನು ಕ್ರಮವಾಗಿ ಸೇರಿಸುವುದರಿಂದ ಭಿತ್ತಿ 
ಪಾಲಿಸ್ಕಾಖರೈಡ್‌ ಸಂಶ್ಲೇಷಣೆ ಹೊಂದುತ್ತದೆ ಎಂಬುದನ್ನು ತಕ್ಷಣವೇ ತೋರಿಸು 
ತ್ತವೆ, ಯಾವುದಾದರೂ ಒಂದು ಸಕ್ಕರೆಯ ಸೇರಿಕೆಯನ್ನು ತಡೆಗಟ್ಟಿದರೆ ಇತರ ಸಕ್ಕ 
ರೆಗಳ ಸೇರಿಕೆಯನ್ನೂ ತಡೆಗಟ್ಟಬಹುದು. ಆದ್ದರಿಂದ ಜೀವಸಂಶ್ಲೇಷಕ ಕ್ರಮವನ್ನು 
ಹೀಗೆ ಪುನರ್‌ ರಚಿಸಬಹುದು, 


(KD೦-ಹೆಪ್ಟೋಸ್‌( ಗ್ಲೂಕೋಸ್‌ ಗ್ಯಾಲಕ್ಟೋಸ್‌4-GNAC-- 
(ಮ್ಯಾನ್ನೋಸ್‌) ರಾಮ್ನೋಸ್‌, ಅಬೆಕ್ಟೋಸ್‌) 





“ಕೇಂದ್ರ” ವಿಭಾಗ 
ನಿರ್ದಿಷ್ಟ ಪಕ್ಕದ ಸರಪಣಿ 

ಫಾಸ್ಟೋಗ್ಲೂಕೋಸ್‌ ಐಸೊಮೆರೇಸ್‌ ರಹಿತ ಉತ್ಪರಿವರ್ತಿತವು ಉತ್ಪಾದಿ 
ಸಿದ ಅಸಂಪೂರ್ಣ ಲಿಪೊ ಪಾಲಿಸ್ಯಾಖರೈಡ್‌ ಅನ್ನು ಮೂಲ ಪದಾರ್ಥವಾಗಿ ಉಪ 
ಯೋಗಿಸಿ ನಡೆಸಿದ ಜೀವ ರಾಸಾಯನಿಕ ಪ್ರಯೋಗಗಳು ಕೇಂದ್ರ ವಿಭಾಗದ ಜೋಡ 
ಣೆಯಲ್ಲಿನ ಅಂತಿಮ ಘಟ್ಟಗಳನ್ನು ತೋರಿಸಿವೆ (ಚಿತ್ರ 10.20). 

ನಿರ್ದಿಷ್ಟವಾದ ಪಕ್ಕದ ಸರಪಣಿಗಳು, ಘಟಕ ಏಕತಯಗಳನ್ನು ಳ್ಳ ಪುನರಾವ 
ರ್ತನೆಯಾಗುವ ಭಾಗಗಳಿಂದ ರಚಿತವಾಗಿವೆಯೆಂದು ರಚನಾ ವಿಶ್ಲೇಷಣೆಗಳು 
ತೋರಿಸಿವೆ. ಸಾ. ಟೈ ಫಿಮ್ಯುಶಿಯಮ್‌ನಲ್ಲಿ ಪುನರಾವರ್ತನೆಯಾಗುವ ಭಾಗ ಯಾವು 
ಪುದೆಂದರೆ (-ರ್ಯಾಮ್ನೋಸ್‌-ಮ್ಯಾನ್ಕೊ ಸೀಸ್‌ _ಅಬೆಕೊ ಫ್ರೀ ಸ*-ಗ್ಯಾಲಕ್ಕೊ ಫೀಸ್‌). 


ಈ ಪಕ್ಕದ ಸರಪಣಿಗಳನ್ನು ಮೊದಲು ಬಹುತಯೀಕರಣಕ್ಕೆ ಒಳಪಡಿಸಲಾಗು 
ತ್ತದೆ, ಅನಂತರ ಪಾಲಿಸ್ಕಾ ಖರೈಡ್‌ನ ಪೂರ್ಣಗೊಂಡ ಕೇಂದ್ರ ವಿಭಾಗಕ್ಕೆ ಸೇರಿಸಲಾ 
ಗುತ್ತದೆ. `` ಸಾಲ್ಕೊನೆಲ್ಲಾ ಫೆವಿಂಗ್‌ಟನ್‌ನಲ್ಲಿ ಪಕ್ಕದ ಸರಪಣಿಯ ಜೋಡಣೆಯ 


256 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾ ಸಂಬಂಧ 


ಮೇಲೆ ಹೆಚ್ಚು ಗಾಢವಾಗಿ ಅಧ್ಯಯನ ನಡೆಸಲಾಗಿದೆ. ಇದರಲ್ಲಿ ಪುನರಾವರ್ತನೆಯಾ 
ಗುವ ಭಾಗವು (ವತ್ಕಾನ್ನೋಸ್‌-ರ್ಯಾಮ್ಮೋಸ್‌-ಗ್ಯಾಲಕ್ಟೋಸ್ಟ್ಸಾ 


Ubp- ಗ್ಲುಕೋಸ್‌ Upp ಸಾ 
ಕ್ಕಿ 
(8700 ಹೆಪ್ಪೋಸ್‌ ಮಿ ಗೆ, 90 ಜಿಪ್ಪೋಸ್‌) 6 
೫-ಗ್ಯಾಲಕ್ಟೋಸ್‌ 
007 


| 


{KDO-heptose]-glu-gal 
ಟಂೀ-ಗ್ಗ ಕೋಸ್‌ 


ಟರ 


[«`0೧- ಹೆಪ್ಸ್ಪೋಸ್‌)-(1೨-[-ಭ 
ಸಸರ ಗಾ 
11೪ 


ಚಿತ್ರ 10 21: ಸಾಲ್ಮೊನೆಲ್ಲಾ ಲಿಪೊಪಾಲಿಸ್ಯಾಖರೈಡ್‌ನ ಕೇಂದ್ರ ಭಾಗದ ಜೋಡಣೆಯಲ್ಲಿನ 
ಅಂತಿಮ ಘಟ್ಟಗಳು 

ಚಿತ್ರ 10,22 ರಲ್ಲಿ ತೋರಿಸಿರುವಂತೆ ಈ ಅಣುವಿನ ಭೋಡಣೆ ಮತ್ತು 
ನಂತರಲಿಪೊ ಪಾಲಿಸ್ಕಾಖರೈಡ್‌ನ ಕೇಂದ್ರ ಭಾಗಕ್ಕೆ ಅದರ ಸೇರಿಕೆಗಳಲ್ಲಿ ಒಂದು 
ಚಕ್ರೀಯ ಶ್ರೇಣಿಯ ಪ್ರತಿಕ್ರಿಯೆಗಳಿವೆ. ಮ್ಯುರೈನ್‌ಗಳ ಜೋಡಣೆಯಲ್ಲಿ ಉಂಟಾ 
ಗುವ ಪ್ರತಿಕ್ರಿಯೆಗಳಿಗೆ ಇವು ಅತ್ಯಂತ ಸದೃಶಮಾಗಿವೆ. ಪುನರಾವರ್ತನೆಯಾಗುವ 
ಉಪಭಾಗಗಳ ಒಂದು ಕ್ರಮವಾದ ರಚನೆಯಿದ್ದು ಇದು ಪಟಲದಲ್ಲಿ ಲ್ಕ, ಪಾಲಿ 
ಐಸೊಪ್ರೆನಾಯಡ್‌ ವಾಹಕ (ಬ್ಯಾಕ್ಟೊ ಪೆನಾಲ)ಕ್ಕೆ ಸೇರಿಸುವುದರಿಂದ ಪ್ರಾರಂಭ 
ವಾಗುತ್ತದೆ. ಇದು ಪಕ್ಕದ ಸರಪಣಿಯ ಪಾಲಿಸ್ಕಾ ಖರೈಡ್‌ ಪೂರ್ಣಗೊಂಡ ನಂತರ 
ಬ್ಯಾಕ್ಟ್ರೊಪ್ರೆನಾಲ್‌ ಪ್ಲೆ ರೊಫಾಸ್ಟಿ ಟ್‌ನೆ ಭಿಡುಗಡೆಯೆಕಾಂದಿಗೆ ಕೇಂದ್ರಕ್ಕೆ ವರ್ಗಾವಣೆ 
ಹೊಂದುತ್ತದೆ. ಹೀಗೆ ಪಟಲದಲ್ಲಿ, ಒಂದು ಲಿಪಿಡ್‌ ವಾಹಕದ ಮೇಲೆ ಉಪ 
ಎಭಾಗಗಳ ಜೋಡಣೆ ಉಂಟಾಗುತ್ತದೆ. ಸಂತರ ಭಿತ್ತಿ ಯ ಬೆಳೆಯುತ್ತಿರುವ ಬಹು 
ತಯ ಚೌಕಟ್ಟಿನ 'ತೆರೆದ' ತುದಿಗಳಿಗೆ ವರ್ಗಾಷಣೆಯಾಗುತ್ತದೆ. ಪೂರ್ವಕೇಂದ್ರಿಯ 
ಜೀವಿಗಳಲ್ಲಿ ಕೋಶಭಿತ್ತಿ ಜೀವ ಸಂಶ್ಲೇಷಣೆಯ ಒಂದು ಸಾಮಾನ್ಯ ಗುಣವೆಂದು 
ಕಂಡುಬರುತ್ತದೆ, 


ಭಿತ್ತಿಯೆ ಮೇಲ್ಮೈ ಸ್ಥಳಾಕೃತಿತಾಸ್ತ್ರ 
ಬ್ಯಾಕ್ಟೀರಿಯಾಗಳ. ಕೋಶಭಿತ್ತಿಗಳ ಅಣುರೂಪಡ ಸಂಕೀರ್ಣತೆಯಿಂದ 
ಊಹಿಸಿದಂತೆಯೇ, ಕೆಲವು ವೇಳೆ ಅವು ಕ್ರಮವಾದ ಮೇಲ್ಮೈ ಸ್ಥ ಳಾಕೃತಿಯನ್ನು 


[ £7೧-ಹೆಪ್ಪೋಸ್‌ }-glu-gal-glu-GINAc 


ಪೂರ್ವಕೇಂದ್ರೀಯ ಕೋಶಗಳ...... ನಡುಷಣ ಸಂಬಂಧಗಳು 257 


ತೋರಿಸುವುದಿಲ್ಲ. ಗ್ರಾಂ-ಚುಣ ಬ್ಯಾಕ್ಟೀರಿಯಾಗಳ ಭಿತ್ತಿಗಳಿಗೆ, ಬಹಳವಾಗಿ 
ಸುರುಳಿಸುತ್ತಿಕೊಂಡಿರುವ ಮೇಲ್ಮೈ ಪಚನೆಯಿದೆ (ಚಿತ್ರ 10.23). ಗ್ರಾಂ-ಧನ 
ಮತ್ತು ಗ್ರಾಂ-ಯಣ ಬ್ಯಾಕ್ಟೀರಿಯಾಗಳಲ್ಲಿ ಬೇರ್ಪಡಿಸಲಾದ ಭಿತ್ತಿಗಳ ಯಣಕಣ 
ಸೂಕ್ಷ್ಮದರ್ಶೀಯ ಪರೀಕ್ಷೆಯಿಂದ'ಅಜುರೂಪದ ಉಪಭಾಗಗಳ ಬಹುಕ್ರಮವಾದ 
ಜೋಡಣೆಯನ್ನು ಕಾಣಬಹುದು. (ಚಿತ್ರ 10.24) ಈ ಜೋಡಣೆಗಳನ್ನು, 
ಈಗಲೂ ಸ್ಪಷ್ಟವಾಗಿ ರಾಸಾಯನಿಕವಾಗಿ ವಿವರಿಸಲು ಸಾಧ್ಯವಾಗಿಲ್ಲ. 


GDP-gal ಓಟ ! 
ಲ್‌ 
ಬ್ಯಾಕ್ಟೊಪ್ರೆನಾಲ್ಡ 19-91-(9)-(9) ಬ್ಯಾಕ್ಟ್ರೊಪ್ರೆನಾಲ್‌ 
| ಹ ೮೮-೫೩ | 
| ಬ್ಯಾಕ್ಟೊಪ್ಪೆನಾಲ್‌ man-rha-gal-(P)-(P)- ಇನ 
ಬ್ಯಾಕ್ಟೊಪ್ರೆನಾಲ್‌ 






(man-rha-gal), ,-(B)-{P) ಬ್ಯಾಕ್ಸೊ ಪ್ರೈನಾಲ್‌' 
ಕೇಂದ್ರಪಾಲಿಸಾಖರೈಡ್‌- 79-188-9,  (-rheg)).(5)-P)- ಬ್ಯಾಕ್ಟೊಪ್ರೆನಾಲ್‌ 


ಕೇಂದ್ರಪಾಲಿಸಾಖರೈಡ್‌ 
ಚಿತ್ರ 10.22: ಸಾಲ್ಮೊನೆಲ್ಲ ನೆವಿಂಗ್‌ಟನ್‌ನ ಪಾಲಿಸ್ಕಾಖರೈಡ್‌ ಪಕ್ಕ ಸರಪಣಿಯ ಪುನರಾರ್ವತನೆ 
ಯಾಗುವ ವಿಭಾಗದ ಸಂಶ್ಲೇಷಣೆ ಹೇಗೆ ಉಂಟಾಗುತ್ತದೆ ಎಂಬುದನ್ನು ವ:ತ್ತು ಕೋಶ ಭಿತ್ತಿಯ 
ಲಿಪೊಪಾಲಿಸ್ಕಾಖಗೈಡ್‌ ಕೇಂದ್ರಕ್ಕೆ ಆದರ ವರ್ಗಾವಣೆಯನ್ನು ತೋರಿಸಲಾಗಿದೆ. (ಚಿತ್ರ 10,14 
ರೊಡನೆ ಹೋಲಿಸಿ) 


ಭಿತ್ತಿ ಜಿಳವಣೆಗೆಯ ರೀತಿ 


ನಿರ್ದಿಷ್ಟ ಪ್ರತಿ ಶರೀರಗಳನ್ನು ಉಪಯೋಗಿಸಿ ಭಿತ್ತಿಯ ಅಂತ ಳೊಂದಿಗೆ ಪ್ರತಿ 
ಕ್ರಿಯೆ ನಡೆಸಿ, ಅನುಬದ್ಧ ಸಂಯೋಗದ್ಗಿದ, ಸ್ಫುರಣ ಶಕ್ತಿಯುಳ್ಳ ಬಣ್ಣದೊಂದಿಗೆ 
ಸೇರಿಸುವುದರಿಂದ ಪ್ರಾಯೋಗಿಕವಾಗಿ ಭಿತ್ತಿ ಬೆಳವಣಿಗೆಯ ರೀತಿಯನ್ನು ವಿಶ್ಲೇಷಿಸ 
ಬಹುದು, ಸಜೀವ ಕೋಶಗಳಿಗೆ ಅಂತಹ ಪ್ರತಿ ಶರೀರಿಯನ್ನು ಸಿವರಿದರೆ, ಕೋಶ 
ಭಿತ್ತಿಗಳು ತೀಕ್ಷ್ಮ ವಾಗಿ ಸ್ಫುರಣಶಕ್ತಿಉಳ್ಳಂತಹವಾಗುತ್ತವೆ. ಪ್ರತಿ ಶರೀರಿ ಅಣುಗಳು 
ಅವು ಸೇರಿಸಲ್ಪಟ್ಟಿರುವ ನಿರ್ಧಿಷ್ಟ ನೆಲೆಗಳಿಗೆ ಅಂಟಿಕೊಳ್ಳುವುದರಿಂದ ಹೊಸ ಭಿತ್ತಿ 
ಸಂಶ್ಲೇಷಣೆಯ ಭಾಗಗಳನ್ನು ಬೆಳೆಯುತ್ತಿರುವ ಕೋಶದ ನೇರ ಅವಲೋಕನದಿಂದ 
ಕಂಡು ಹಿಡಿಯಬಹುದು. ಸೈಪ್ಯೊಳಾಸಸ್‌ ಷಯೊಜೆನೀಸ್‌ ಎಂಬ ಗ್ರಾಂ-ಧನ ಬ್ಯಾಕ್ಟೀರಿ 
ಯಮ್‌ನಲ್ಲಿ, ಪ್ರತಿಯೊಂದೂ ಒಂದು ನಿರ್ದಿಷ್ಟ ಭಿತ್ತಿ ಬಹುತಯದೊಂದಿಗೆ ಪ್ರತಿ 


258 ಇಶೂಕ್ಷ್ಮಜೀವಿಗಳ ಜೀವದ್ರವ್ಯಕಾರ್ಯಸಂಬಂಧ 


ಕ್ರಿಯೆ ನಡೆಸುವಂತಹ ಎರಡು ಬೇರೆ ಬೇಕೆ: ಪ್ರತಿ ಶರೀರಗಳನ್ನು. ಉಪಯೋಗಿಸಿ 
ಪ್ರಯೋಗಗಳನ್ನು ನಡೆಸಲಾಯಿತು, ಅಂತಹ ಪ್ರತಿಕ್ರಿಯೆಗಳು ಗೋಳಾಕಾರದ 





ಚಿತ್ರ 10.23: ಕೆಲವು ಕೋಶ ಭಿತ್ತಿಯ ಹೊರಪದರದ ಅತ್ಯಂತ ಕ್ರಮವಾದ ಮೇಲ್ಮೆ ರಚನೆ 
ಯನ್ನು ತೋರಿಸಲು ಸಿಲಿಕೊಟಂಗ್‌ಸ್ಟೇಟ್‌ನಿಂದ ವಿರುದ್ಧವಾಗಿ ಕಲೆಮಾಡಿದ ೪ ಎ, ಕೊಲ್ಲಿ ಯ 
ಒಂದು ಕೋಶದ ಯಣಕಣ ಸೂಕ್ಷ್ಮಚಿತ್ರ (x 62,000) M. E. Bavar ಮತ್ತು T. ೯೫. 
Anderson ಅವರ The Surface Structure of Escherichia Coli ನಿಂದ 
Proc Natl. Acad. Sci. U.S, 54, 1592 (1965). 





ಚಿತ್ರ 10.24 : ಕಡಲಿನ ನೈಟ್ರೊಸೊಮೋನಾಸ್‌ನ ಕೋಶ ಮೇಲ್ಮೈಯ ಶೀತ ಕೆತ್ತನೆ ತಯಾರಿ 
ಕೆಯ ಯಣಕಣ ಸೂಕ್ಷ್ಮ ಚಿತ್ರ ಕೋಶಭಿತ್ತಿಯ ((೮೪/) ಕ್ರಮವಾದ ಮೇಲ್ಮೈ ರಚನೆಯನು 
ಮತ್ತು ಅದರ ಕೆಳಗಿರ.ವ ಕೋಶಪಟಲ (€M) ದ ಮೇಲ್ಮೈಯನ್ನು ತೋರಿಸಲು ಕೋಶವನು 
ಸೀಳಲಾಗಿದೆ (x 130,000). 5. W. Watson ಅವರ ಕೃಪೆ, 


ಪೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 259 


ಪಟ್ಟಿ ಯಲ್ಲಿ ಒಂದೇ ಸ್ಪ ಳದಲ್ಲಿ 
ಕ [oe] [ae] 


ಕೋಶದ ಸುತ್ತಲೂ ಒಂದು ಇಕ್ಕಾಟ್ಬಾ ದ ಸಮಭಾಜಕ 
ಹೆಚ್ಚಾಗಿ ಬೆಳೆಯುತ್ತಿರುವ ಜಾಗದಲ್ಲಿ ಹೊಸ ಭಿತ್ತಿ ಪದಾರ್ಥ ಸೇರಿಕೊಳ 


ತೋರಿಸಿವೆ. ಪ್ರತಿ ಶಿ ಅನುಕ್ರಮ ಸಂತತಿಯಲ್ಲೂ, ಮುಂಚೆ ತಯಾರಾ 


ಇತ ಮಧೆ ಪ್ರಗತಿ ಪರವಾಗಿ ಹೊಸ ಕಪ್ಪ ಭ ನಾಗಗಳು ಸೇರಿಕೊಳ್ಳುತ್ತ ತ್ತವೆ. 


ತ್ರ 


ಐ 


ಕ 
Nel. ಹಿ ಡಿ + 
Sau ye 


| 
3 
| 
| 
\ 
| 
2 
| 
ಭ್ಯ 





ಚಿತ್ರ 10.25 : ಸ್ಟೈಪ್ಟೊಕಾಕಸ್‌ ಪಯೊಜೆನಿಸ್‌ನ ಭಿತ್ತಿಯ ಬೆಳವಣಿಗೆ ಕ್ರಮವ 

ಗಳಾಗಿ ಬೆಳೆಯುತ್ತಿರುವ ಕೋಶಗಳ ನೀಲಲೋಹಿತಾತೀತ ಛಾಯಾ ಚಿತ್ರಣ 

ಕೋಶಭಿತ್ತಿಯನ್ನು ಮೊದಲೇ ಸ್ಟು ರಣಶಕ್ತಿಯುಳ್ಳ ಪ್ರತಿಶರೀರಿಯಿಂದ ಸವರಣಾಗಿತ್ತು. 
ವ್ಯ 

ವಾಗಿವೆ, (0) 15 ನಿಮಿಷಗಳ ಬೆಳವಣಿಗೆಯ ನಂತರ ಪ್ರತಿಯೊಂದು 


[4 ಯುಳ್ಳವ 
ಸಮಭಾಜಕ ಸ ಳದಲ್ಲಿ ಹೊಸ ಭಿತ್ತಿ (ಸ್ಪುರಣ ಶಕ್ತಿ ಹತ ದ್ದು) ಬೆಳೆದಿದೆ; ಮುಂಚೆಯೇ 
ಟಿ 
ಸ್ಫುರಣ ಶಕ್ತಿಯುಳ್ಳ ಪ್ರತಿ ಶರೀರಿಯಿಂದ ಹೆಸರಿಸಲಾದ ಕೋಶಗಳ ತುದಿಗಳಲ್ಲಿರುವ ಟೋಪಿ 


ಗಳು ಸು ; ರಣಶಕ್ತಿಯನ್ನು ಉಳಿಸಿಕೊಳ್ಳುತ್ತ ತ್ತವೆ, (೧) ಮತ್ತು (6) ಕ್ರಮವಾಗಿ 30 ಮತ್ತು 60 
ನಿಮಿಷಗಳ ಬೆಳವಣಿಗೆಯು ಸಂತಗ ಕೋಶಸರಪಣಿಗಳು ವ್ಯಕ್ತವಾಗುವ ರೀತಿ ೫. 11. Cole 
ಮತ್ತು J. 3. Hahn ಅವರ: “Cell wall replication in streptoeoccus pyo- 

genes’ ನಿಂದ Tcience 135 722 (1962). 
ಚಿತ್ರ 10.25ರಲ್ಲಿ ತೋರಿಸಿಸುವಂತೆ ಕೋಶ ಟೋಪಿಗಳು ತಮ್ಮ ಸ್ಟುರಣ 


ಆ 


ಮಾಡುವ ತೀಕ್ಷ್ಣತೆಯನ್ನು ಹಲವು ಸಂತತಿಗಳವರೆಗೂ ಉಳಿಸಿಕೊಳ್ಳುತ್ತವೆ 


260 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


pe 


ಗ್ರಾಂ-ಯಣ ಬ್ಯಾಕ್ಟೀರಿಯಾಗಳೊಂದಿಗೆ ಇದೇ ರೀತಿಯ ಪ್ರಯೋಗಗಳು. ಭಿತ್ತಿಯ 
ಬೆಳವಣಿಗೆಯು ಮುಂದುವರಿದಂತೆ ಸ್ಪ್ರರಣ ಮಾಡುವ ತೀಕ್ಷ್ಮತೆಯು ಕ್ರಮೇಣ 
ಕಡಮೆಯಾಗುವುದನ್ನು ತೋರಿಸುತ್ತವೆ. ಭಿತ್ತಿಯ ಮೇಲೆ ಬೆಳೆಯುತ್ತಿರುವ ಹಲವು 
ಜಾಗಗಳಲ್ಲಿ, ಹೊಸ ಪದಾರ್ಥವು ಸೀರಿಕೊಂಡಿರುವುದನ್ನು ಇದು ಸೂಚಿಸುತ್ತದೆ. 
ಹೀಗೆ ಬ್ಯಾಕ್ಟೀರಿಯಾಗಳು, ಭಿತ್ತಿ ಬೆಳವಣಿಗೆಯ ನೆಲೆಗಳ ವಿಷಯದಲ್ಲಿ ಭಿನ್ನವಾಗಿ 
ರುತ್ತವೆ. 


ಬ್ಯಾಕ್ಟೀರಿಯೆಲ್‌ ಎಲ್‌-ರೂಪಿಗಳ ಮೂಲ ಮತ್ತು ಸ್ವರೂಷ 


ಜೆಚ್ಚುಪ್ರಮಾಣದಲ್ಲಿ ಎಣ್ಣಿ ಪೋಕನ್ನುಳ್ಳಿ ಪಜಿಧ್ಯಮುಗಳ ಮೇಲೆ 
ಸಪ್ಟೋಬ್ಸಾಸೆಲಸ್‌ ಮೊನಲಿಫಾರ್ಮಿಸ್‌ ಬ್ಯಾಕ್ಟೀರಿಯಮ್‌, ಮಾದರಿಯಲ್ಲದ ಸಮು 
ದಾಯಗಳನ್ನುಂಟು ಮಾಡಬಲ್ಲದೆಂದು 1935ರಲ್ಲಿ ಗಮನಿಸಲಾಗಿತ್ತು. ಈ ಸಮಂ 
ದಾಯಗಳಲ್ಲಿ, ಸಾಮಾನ್ಯ ದಂಡಾಕಾರದ ಕೋಶಗಳ ಸ್ಥಾನದಲ್ಲಿ ಅಕ್ರಮ ಆಕಾರದ 
ಕೆಲವು ವೇಳೆ ಗೋಳಾಕಾರದ ಬೆಳವಣಿಗೆ ರೂಪಗಳಿರುತ್ತವೆ. ಎಲ್‌- ಭು 
ಕರೆಯಲಾಗುವ ಇವುಗಳ ಸಂತಾನಾಭಿವೃದ್ಧಿ ರಕ್ತಸಾರದಿಂದ ಹೆಚ್ಚಿ ಸಲ್ಲ 
ಸಂಕೀರ್ಣ ಮಾಧ್ಯಮಗಳ ಮೇಲೆ ವ ಟಗ. ೪: 
ಸೈ. ಮೊನಿಲಿಫಾರ್ಮಿಸ್‌ ಗಿಂತ ಕೋಶ ರಚನೆಯಲ್ಲಿ ಬೇರೆ ರೀತಿಯಿರುವ ಎಲ್‌-ರೂಪಿ 
ಗಳನ್ನು ಬ್ಯಾಕ್ಟೀರಿಯಮ್‌ನ ಸಹಜೀವಿಗಳು ಅಥವಾ ಪರಾವಲಂಬಿಗಳೆಂದು ಮೊದ 
ಲಲ್ಲಿ ನಂಬಲಾಗಿತ್ತು. ಆದರೆ ಅವು ಅಪರೂಪ ಸಂದರ್ಭಗಳಲ್ಲಿ ದಂಡಾಕಾರಕ್ಕೆ ಹಿಂದಿ 
ರುಗಬಲ್ಲವೆಂದು ಕಂಡು ಹಿಡಿದ ನಂತರ ಮೇಲಿನ ನಂಬಿಕೆ ಸುಳ್ಳಾಯಿತು. ಇತರ 
ಎಲ್‌- ರೂಪಿಗಳ ಮೇಲಿನ ಮುಂದಿನ ಸಂಶೋಧನೆಗಳು, ಮೇಲಿನ 
ಘಟನೆಯು ಕೇವ ವಲ ಸೈನೊನಿಲಿಫಾರ್ಮಿಸ್‌ಗೆ ಮಾತ್ರ ಸೀಮಿತವಾಗಿಲ್ಲವೆಂದು 
ತೋರಿಸಿದವು. ಇ 





ಪೆನಿಸಿಲ್ಲಿನ್‌ನ ಸಂಶೋಧನೆಯ ನೆಂತರ ಈ ಎಲ್‌ ರೂಪಿಗಳು ಸೆನಿಸಿನಿನ್‌ಗೆ 
ನಿರೋಧಕವಾಗಿರುತ್ತವೆಂದು ಮತ್ತು ಅಭಿಸರಣಾ ಒತ್ತಡವನ್ನು ತಾಳುವಂತಹ 
ಉಭಯಪ್ರತಿರೋಧಿಯನ್ನು ಹೊಂದಿರುವ ಪೆನಿಸಿಲ್ಲಿನ್‌ಯುಕ್ತ ಮಾಧ್ಯಮದಲ್ಲಿನ 
ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯಿಂದ ಆರಿಸಬಹುದೆಂದೂ ಕಂಡುಹಿಡಿದರು 
(ಚಿತ್ರ 10.26). ಸ್ವಲ್ಪಸಮಯ ಪೆನಿಸಿಲ್ಲಿನ್‌ ಸಂಪರ್ಕದಲ್ಲಿಟ್ಟು ನಂತರ ಅದನ್ನು 
ತೆಗೆದು ಹಾಕುವುದರಿಂದ ಅವು ಕೂಡಲೇ ಸಾಮಾನ್ಯ ಕೋಶ ರೂಪಕ್ಕೆ ಹಿಂತಿರುಗು 
ತ್ತವೆ, ಪೆನಿಸಿಲ್ಲಿನ್‌ನೊಂದಿಗೆ ಹೆಚ್ಚು ಸಮಜ” ಬೆಳವಣಿಗೆಯ ನಂತರ ಕೆಲವು 
ಬ್ಯಾಕ್ಟೀರಿಯಾಗಳು, ಪೆನಿಸಿಲ್ಲಿನ್‌ ಅನ್ನು ತೆಗೆದುಹಾಕಿದಾಗಲೂ, ಅವು ಎಲ್‌-ರೂಪ 
ದಲ್ಲೇ ಬೆಳೆಯಲು ಮುಂದುವರಿಯಬಹುದು. ಫೆನಿಸಿಲ್ಲಿನ್‌ನೊಂದಿಗೆ ಎಷ್ಟು ಸಮಯದ 


ಪೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 261 


ಆತ ತಡಿ 


ವರೆಗೆ ಬೆಳೆಸಿದರೆ, ಪೆನಿಸಿಲ್ಲಿನ್‌ ಅನ್ನು ತೆಗೆದು ಹಾಕಿದಾಗ ಎಲ್‌-ರೂಪಗಳನ್ನು 
ಉಳಿಸಿಕೊಳ್ಳು ವುದರ ಜೊತೆಗೆ ಆ ರೀತಿ ಮಾರ್ಪಾಟಾದ ಜೀವಿಸಂಖ್ಯೆ ಯ ಭಾಗವೂ 
ಸಹ ವ್ಯ ತ್ಯಾ ಸಹೊಂದುತ್ತ ದೆ. ಬ್ಯಾ ಕ್ಷೆ ಕ್ಟ್ರೀರಿಯೂಗಳ ಒಂದೇ ಪ ಪ್ರಭೇದದಿಂದ ಪಡೆದ 
ಎಲ್‌- ಕಳ ಸ್ಥಿ ರತೆಯೂ ಘಡ ಭಿನ್ನವಾಗಿರುತ್ತ ದೆ. ಕಾವು (ಸ್ಥಿರ ಎಲ್‌- 
ರೂಪಿಗಳು) ಆಗಾಗ್ಗೆ ಹಿಂದಿನ ರೂಪಕ್ಕೆ ಹಿಂತಿರುಗುತ್ತವೆ. 





ಚಿತ್ರ 10.26: ಪ್ರೊಟಿಯಸ್‌ ವಲ್ಯಾರಿಸ್‌ನಿಂದ ಏಲ್‌-ರೂಪಗಳು ಹುಟ್ಟುವಿಕೆ; ಪೆನಿಸಿಲ್ಲಿನ್‌ ಸಮ 
ಕ್ಷಮದಲ್ಲಿ ಬೆಳೆಯುತ್ತಿರುವ ಜೀವಿಗಳು ದಂಡಾಕಾರದಿಂದ ಗೋಳಾಕಾರವಾಗುತ್ತ ವೆ. (ಸ್ಥಿತಿವೈದ್ಧಷ್ಯ, 
x2, 450) E. Kellenberger ಮತ್ತು K. Leibermeister ಅದರ ಕೃಪೆ, 

ಮ್ಯುರೈನ್‌ ಸಂಶ್ಲೇಷಣೆಯಲ್ಲಿ ಅಂತ್ಯದ ಅಡ್ಡ -ಬಂಧನ ಘಟ್ಟದ ನಿಷೇಧಕ 
ವಾಗಿ ಪೆನಿಸಿಲ್ಲಿನ್‌ ವರ್ತಿಸುವ ರೀತಿಯಿಂದ, ಎಲ್‌-ರೂಪಿಗಳನ್ನು ಈ ರೀತಿ ವಿವರಿಸ 
ಬಹುದು: ಮ್ಯುರೈನ್‌ ಪದರದ ಸಂಶ್ಲೇಷಣೆಯು ಹೆಚ್ಚಾಗಿ ಅವ್ಯವಸ್ಥ ಗೊಂಡಿರುವೆ. 
ಆಹರೆ ಅವುಗಳ ಅಭಿಸರಣಾಲಯನವನ್ನು ತಡೆಯಲು ಸಾಕಷ್ಟು ಸಾಂದ್ರತೆಯಿರುವ 
ಮಾಧ್ಯಮಗಳಲ್ಲಿ ತಪ್ಪು ಜೀವಕೋಶ ರೂಪವಿದ್ರರೂ ಬೆಳವಣಿಗೆಯನ್ನು ಮುಂದುವರೆ 
ಸುವಂತಹ ಬ್ಯಾಕ್ಟೇರಿಯಾಗಳೆಂಡು ಹೇಳಿಬಹುದು. 

ಕೆಲವು ಸ್ನಿರ ಎಲ್‌ - ರೂಪಿಗಳಲ್ಲಿ ಮ್ಯುರೈನ್‌ ಪದರದ ಅಂಶಗಳು ಪೂರ್ಣ 
ವಾಗಿ ಕೋಶಗಳಲ್ಲಿ ಇರುವುದೇ ಇಲ್ಲ. ಎಲ್ಲ” ಲ್ಯ ರ ಎಲ್‌ ಆಕಾರಗಳಲ್ಲಿ ಮತ್ತು 
ಕೆಲವು ಸ್ಥಿರ ಎಲ್‌ - ರೂಪಿಗಳಲ್ಲಿ ಮುಕ್ಕಾ ಮಿಕ್‌ ಆಮ್ಲವಿರುತ್ತದೆ. ಆದರೆ 
ಸಾಂದ್ರ ತೆಯು ಕಡಮೆಯಾಗಿರುತ್ತದೆ (ಸಾಮಾನ್ಯ ಕೋಶಗಳಲ್ಲಿ ಆದರ ಸಾಂದ್ರ 
ತಂ ಶೇಕಡಾ ಸುಮಾರು 10ರಿಂದ 15 ಭಾಗ). ಹೀಗಲ್ಲದೆ, ಮುರ್ಯಾಮಿಕ್‌ 
ಆಮ್ಲವು ಸ್ಥಾಧಾನಣವಜ್ಜದ ರಾಸಾಯನಿಕ ಸತಿಯಲ್ಲಿರುತ್ತದೆ. ದುರ್ಬಲ ಆಮ್ಲ 


ಕ್ರ 


262 ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಕಾರ್ಯಸಂಬಂಧ 


ದಿಂದ ಅದನ್ನು ಸುಲಭವಾಗಿ ತೆಗೆದುಹಾಕಬಹುದು, ಆದರೆ ಸಾಮಾನ್ಯ ಜೀವಕೋಶ 
ಭಿತ್ರಿಯಲ್ಲಿನ ಮುರ್ಯಾಮಿಕ್‌ ಆಮ್ಲವನ್ನು ಹೀಗೆ ತೆಗೆಯಲು ಆಗುವುದಿಲ್ಲ. ಈ ಅಂಶ 
ಗಳಿಂದ, ಎಲ್‌ರೂಪಿಗಳನ್ನು ಈ ಮಂದಿನಂತೆ ವಿವರಿಸಬಹುದು. ಕೋಶಭಿತ್ರಿಯ 
ಸಂಶ್ಲೇಶ್ಷಣೆಗೆ ಅವಶ್ಯ ಕವಾದ ಮ್ಯುರೈನ್‌ ಆದಿಚಾಲಕವನ್ನು ತೆಗೆದುಹಾಕಲಾಗಿರುವ ಅಥವಾ 
ಪೆನಿಸಿಲಿನ್‌ ಸಂಸ್ಕರಣದಿಂದ' ಮಾರ್ಪಡಿಸಲಾಗಿರುವಂತಹೆ ಬ್ಯಾಕ್ಟೀರಿಯಾಗಳೇ ಈ ಎಲ್‌ 
ರೂಪಿಗಳು, ಮೊದಲನೆ ಸಂದರ್ಭದಲ್ಲಿ ಹೊಸ ಮ್ಯುರೈನ್‌ ಪದಾರ್ಥ ಭಿತ್ತಿಯಲ್ಲಿ ಸಂಗ್ರ 
ಹವಾಗುವುದಿಲ. ಎರಡನೆಯ ಸಂದರ್ಭದಲ್ಲಿ, ಹೊಸ ಉಪವಿಭಾಗಗಳು ಅಕ್ರಮ 
ವಾದ ಹಾಗೂ ಸುಸಂಘಟಿತವಲ್ಲದ ರೀತಿಯಲ್ಲಿ ಸೆ`ರಿಕೊಳ್ಳು ತ್ತವೆ. ಇದರಿಂದ 
ಸಾಮಾನ್ಯ ಅವಿಚ್ಛಿನ್ನ ಮ್ಯುರೈನ್‌ ಪದರವನ್ನು ಪನಃ ಸಂಶ್ಲೇಷಿಸುತ್ತವೆ ಮತ್ತು 
ಸಾಮಾನ್ಯ ಬ್ಯಾಕ್ಟೀರಿಯಾಗಳ ರೂಪಕ್ಕೆ ಹಿಂತಿರುಗುತ್ತವೆ. 

ಗ್ರಾಂ.ಧನ ಹಾಗೂ ಗ್ರಾಂ-ಯಣ ಬ್ಯಾಕ್ಟೀರಿಯಾಗಳೆರಡರಿಂದಲೂ ಎಲ್ಲ 
ರೂಪಿಗಳನ್ನು ಪಡೆಯಬಹುದು. ಎರಡನೆಯದರಲ್ಲಿ ಕೋಶಭಿತ್ತಿಯ ಲಿಪೊಪಾಲಿ 
ಸ್ಯಾಖರೈಡ್‌ ಮತ್ತು ಲಿಪೊ ಪ್ರೋಟೀನ್‌ ಪದರಗಳು ಹೆಚ್ಚು ಕಡಮೆ ಸಾಮಾನ್ಯ ರೀತಿ 
ಯಲ್ಲೇ ಸಂಶ್ಲೆ "ಷಣೆಗೊಳ್ಳುವುದು ಮುಂಡುವೆರಿಯುತ್ತದೆ; ಇದೇ, ಭಿತ್ತಿ ಪದರದ 
ಸೂಕ್ಷ್ಮದರ್ಶಿನೀಯ ಪರೀಕ್ಷೆಯಿಂದ ಮತ್ತು ಎಲ್‌ ರೂಪಿಗಳು ೧ ಜೈವಿಜರೋಧಕ 
ಗಳನ್ನು ಉಳಿಸಿಕೊಂಡಿರುವ ಅಂಶದಿಂದ ಹಾಗೂ ಹೊರಗಿನ ಭಿತ್ತಿ ಪದರಗಳಲ್ಲಿ 
ಫಾಜ್‌ಗಳಿಗೆ ಗ್ರಾಹಕಗಳನ್ನು ಹೊಂದಿರುವುದರಿಂದ ಫಾಜ್‌ಗಳಿಂದ ಸೋಂಕಿಗೆ ಒಳ 
ಗಾಗುತ್ತದೆಂಬುದನ್ನು ಸೂಚಿಸುತ್ತದೆ. 


ಬ್ಯಾಕ್ಟೀರಿಯಾಗಳ ಕೋಶ ಪಟಿಲ 

ಬ್ಯಾಕ್ಟೀರಿಯಾಗಳ ಕೋಶ ಪಟಲದ ಕಾರ್ಯದ ಸರ್ವತೋಮುಖ ಶಕ್ತಿ 
ಯನ್ನು ಈಗಾಗಲೇ ಪರೋಕ್ಷವಾಗಿ ಪ್ರಸ್ತಾಪಿಸಲಾಗಿದೆ. ಕೋಶದೊಳಕ್ಕೆ ಪೋಷಕ 
ಗಳ ಪ್ರವೇಶವನ್ನು ನಿಯಂತ್ರಿಸುವುದೊಂದೇ ಅಲ್ಲದೆ, ಮೇಲ್ಮೈ ಪದರವು ಶಕ್ತಿ- 
ಉತ್ಪಾದಕ ಜೀವದ್ರವ್ಯ ಪರಿಣಾಮ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯಲ್ಲಿ 
ಮತ್ತು ಜೀವಸಂಶ್ಲೇಷಣೆಯಲ್ಲಿ ಇತರ ಮುಖ್ಯ ಪಾತ್ರಗಳನ್ನು ವಹಿಸುತ್ತದೆ. 
ಪಟಲದ ಸ್ಮಳಾಕೃತಿ + 

ಕೋಶ ಪಟಲವು, ಬೆಳಕು ಸೂಕ್ಷ್ಮದರ್ಶಿನಿಯಿಂದ ಕಾಣಿಸಿದಷ್ಟು ತೆಳ್ಳಗಿರು 
ಖುಣಕಣ ಸೂಕ್ಷ್ಮದರ್ಶಿನಿಯ ಸಂಶೋಧನೆಯ ನಂತರವೇ ಕೋಶದ ರಚನೆ ಮತ್ತು 
ಬ್ಯಾಕ್ಟೀರಿಯಾಗಳಲ್ಲಿ ಅದರ ಜೋಡಣೆಗಳ ವಿಶದೀಕರಣವು ಸಾಧ್ಯವಾಯಿತು. 


ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಪಟಲವು ಓಂದು ಸರಳ ಆಕಾರವನ್ನು ಹೊಂದಿ. 
ರುವಂತೆ ಕಂಡುಬರುತ್ತದೆ. ಅದರ ಬಾಹ್ಯ ಆಕಾರವು ಪ್ರೊ.ಟೊಪ್ಲಾಸ್ಟ್‌ನ ಪೂರ್ಣ 


ಪೂರ್ವಕೇಂದ್ರೀಯ ಕೋಶಗಳ ಫಡುಘಜ್ಟ ಸಂಬಂಧಗಳು 263 


ಮೇಲ್ಮೈ ಭಿತ್ತಿಯ ಒಳೆ ಪದರದ ಆಕಾರದಂತಿರುತ್ತದೆ. ಆದರೂ ಕೆಲವು ವೇಳೆ 
ಆಮ್ಲ್ಲದಂತಹ ಖುಣಕಣದಿಂದ . ದಟ್ಟವಾದ ನಿರವಯವ ಸಂಯುಕ್ತದ 
ಒಂದು ದ್ರಾವಣ ಣದೊಂದಿಗೆ ವಿರುದ್ಧ ವಾಗಿ ಕರೆಮಾಡಿದ ಪೂರ್ಣ ಕೋಶಗಳ ಯಣ 


ಆಲ 


ಣ ಸೂಕ್ಷ್ಮಚಿತ್ರಗಳನ್ಲಿ ಕಾ ಬಹುದು (ಚಿತ್ರ 10.28). ಫಾಸ್ಟೊಟಂಗ್‌ಸ್ಟಿಕ್‌ 





ಚಿತ್ರ 10 27 : ಬ್ಯಾಸಿಲಸ್‌ ಸಟಿಲಿಸ್‌ನ ತೆಳು ಸೀಳಿಕೆಯ: ಒಂದು ಭಾಗದಲ್ಲಿ ವಿ:ಸೊಮ್‌ (m 
ಇರುವುದನ್ನು ಮತ್ತು ಅದು ಕೋಶಪಟಲದೊಂದಿಗೆ ಸೇರಿರುವುದನ್ನು ತೋರಿಸುವ ಣರ 
ಸೂಕ್ಟ್ಮಚಿತ್ರ, W. Van 1500 ಅವರ ಕೃಪೆ 
ಕೋಶ ದ್ರವ್ಯದ ವಿಭಾಗದೊಳಗಿನ ಅಂತಃ ಸ್ಸರಣಗಳಿಂದ ಪಟಲದ ಆಕಾರವು ಹೆಚ್ಚು 
ಸಂಕೀರ್ಣಿವಾಗಿರುತ್ತದೆ. ಇಂತಹ ಅಂತಃಸ್ಸರಣಗಳ ಳು ಸ್ವಲ್ಪವಿರಬಹುದು ಅಥವಾ 
ಅಸಂಖ್ಯಾ ತವಾಗಿರಬಹುದು ಹಾಗೂ ಬಾಹ್ಯದಲ್ಲೇ ಇರಬಹುದು ಅಥವಾ ಕೋಶದ 
ಕೇಂದ್ರ ವಿಭಾಗಗಳೊಳಕ್ಕೆ ಪ್ರವೇಶಿಸಿರಬಹುದು. 

ಎಎಥ ಬ್ಯಾಕ್ಟೀರಿಯಾಗಳ ಗುಂಪುಗಳಲ್ಲಿ ವಿಶೇಷವಾಗಿ ಆ ತ್ಮ ಭಿತ್ತಿ ಉಂಟಾ 
ಗುವ - ನೆಲೆಗಳ ಹತ್ತಿರ ಉಂಟಾಗುವ ಒಂದು ರೀತಿಯ ಅಂತಃಸ್ಟ ,ರೆಣವನ್ನು 
ಮಿಸೊಸೋಮ್‌ ಎನ್ನುತ್ತಾರೆ (ಚಿತ್ರ 10.27). 


ಮಿಸೊಸೋಮ್‌ಗಳು ಬಹಳ ಸಂಕೀರ್ಣ ಒಳಮಡಿಕೆಗಳಾಗಿವೆ. ಇವು ತೆಳು 
ಸೀಳಿಕೆಗಳಲ್ಲಿ ಕೆಲವು ವೇಳೆ ಕೋಶ ಪಟಲದಿಂದಲೇ ಬೇರ್ಪಟ್ಟಂತೆ ಕಂಡು ಬರುತ್ತವೆ. 
ಕೋಶಪಟಲಕ್ಕೆ ಅವುಗಳಿಗಿರುವ ಸ್ಮೃಳಾಕೃತಿಶಾಸ್ತ್ರೀಯ ಸಂಬಂಧವನ್ನು, ಫಾಸೊ 


ವಲಲ, 
ಧ್ಯ 


264 ಸೂಕ್ಷ ಒಬೇವಿಗಳ ಜೀವದ್ರವ್ಯ... ,,, ಕಾರ್ಯಸಂಬಂಧ 


ಆಮ್ಲವು ಕೋಶ ದ್ರವ್ಯದೊಳಕ್ಕೆ ಪ್ರವೇಶಿಸಲಾರದು. ಆದರೆ ಆಗಾಗ್ಗೆ ಕೋಶ 
ಭಿತ್ತಿಯ ಮೂಲಕ ಹಾಯ್ದು ಭಿತ್ತಿ ಮತ್ತು ಪಟಲಗಳ ಮೇಲ್ಮೈ ಗಳ ಮಧ್ಯೆ 
ಯಿರುವ ಜಾಗವನ್ನು ತುಂಬುತ್ತದೆ. ಇಂತಹ ತಯಾರಿಕೆಗಳಲ್ಲಿ, ಕಣ ಕರಿಯು 
ಮಿಸೊ ಸೋಮ್‌ನೊಳಕ್ಕೆ ಆಳವಾಗಿ ಪ್ರವೇಶಿಸುತ್ತದೆ. ಈ ರೀತಿ ಪ್ರವೇಶಿಸುವುದ 
ನಿಂದ ಈ ರಚನೆಯು ಕೋಶ ಪಟಲಷಡ ಬಹು ಮಡಿಕೆ ಮಾಡಿದ ಒಂಡು ಭಾಗ 


ವೆಂದು ತೋರಿಸುತ್ತದೆ, ವಮಿಸೊಸೋಮ್‌ ಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತ 





ಚಿತ್ರ 10.28: ಕಾಲೊಬ್ಯಾಳ್ಳ ರ್‌ ಕ್ರಿಸೆಂಟಸ್‌ನ ಮಿಸೊಸೊಮ್‌ಗಳು ಪೂರ್ಣ ಕೋಶಗಳನ್ನು 
ಫಾಸ್ಟೋಟಂಗ್‌ ಸ್ಟೇಟ್‌ನಿಂದ ವಿರುದ್ಧ ವಾಗಿ ಕಲೆಮಾಡಿದ ಜುಣಕಣ ಸೂಕ್ಷ್ಮಚಿತ್ರ ಕೋಶಪಟಲದ 
-ಸೊಸೊಮಲ್‌ ಅಂತರ್ಮುಖ ಸುರಳಿಗಳನ್ನು ಘಾಸ್ಟ್ರೋಟಂಗ್‌ ಸ್ವೀಟ್‌ ಪ್ರವೇಶಿಸಿ ಅವುಗಳ 


p 
2 
೧ Fi 


ಆ. 231 
UW “1 
| 


೦ದು ಊಹಿಸಲಾಗಿದೆ. ಇದು ಉಸಿರಾಟ ಚಟುವಟಿಕೆಯ ಕೇಂದ್ರವಾಗಿದೆ; ಇದು 
ಅಡ್ಡ ಅಡ್ಡ ಭಿತ್ತಿಯುಂಟಾಗುವಿಕೆಯಲ್ಲಿ ವರ್ತಿಸುವ ಅಂಗಭಾಗವಾಗಿದೆ ಮತ್ತು 
ಕೋಶ ಕೇಂದ್ರ ಭಾಗಗಳನ್ನು ಅವುಗಳ ಪುನರಾವೃತ್ಚಿಯ ನಂತರ ಬೇರ್ಪಡಿಸುವ 
ಸಾಧನವಾ ಗದ. ಎರಡನೆಯ ತತ್ವಕ್ಕೆ ಬೆಂಬಲ ಕೊಡುವಂತೆ ಕೆಲವು ಬ್ಯಾಕ್ಟೀರಿಯಾ 
ಗಳೆ ವರ್ಣತಂತವು ಮಿಸೊಸೋಮ್‌ಗೆ ಸೇರಿಕೊಂಡಿರುವುದನ್ನು ತೋರಿಸಲಾಗಿದೆ. 
ಆದರೂ ಕೋಶ ಕಾರ್ಯದಲ್ಲಿ ಮಿಸೊಸೋಮ್‌ಗಳ ಪಾತ್ರ ಇನ್ನೂ ಸ್ಟ ಷ್ಟ ವಾಗಿ 
ತಿಳಿದುಬಂದಿಲ್ಲ, ಮತ್ತು ಮಿಸೊಸೋಮ್‌ಗಳಿರದ ಹಲವು "ಬ್ಯಾಕ್ಟೀರಿಯ ಪ್ರ ಪ್ರಭೇದ 
ಗಳ ಮೂಲಕ, ಈ. ಅಂಗಭಾಗವು ಬ್ಯಾಕ್ಸಿ ರಿಯಾಗಳ ಜೀವಕೋಶದ ಸಾರ್ವತ್ರಿಕ 
ರಚನಾ ವಸ್ತುವಾಗಿಲ್ಲವೆಂದು ತಿಳಿದು ಬಡುತ್ತ ತ್ರದ. 


ಪೂರ್ವಕೇಂದ್ರೀಯ ಕೋಶಗಳ...... ನಡುವಣ ಸಂಬಂಧಗಳ: 265 


ಪಟಲವಲ್ಲಿ, ದ್ಯುತಿಸಂಶ್ಲೇಷಕ ವರ್ಣದ್ರವ್ಯ ವ್ಯವಸ್ಥೆ ಯಿರುವ ನೇರಳೆ ಬಣ್ಣದ 
ಬ್ಯಾಕ್ಟೀರಿಯಾಗಳಲ್ಲಿ ಪೂರ್ಣಕೋಶ ದ್ರವ್ಯದಭಾಗವು ಚಿಕ್ಕ ಚಿಕ್ಕ ಕೋಶಕಗಳನ್ನಳ್ಳ 
ಆಥವಾ ಪದರಪದರಮಗಿರುವ ಪಟಲದಂಥ ಅಂತಃಸ್ಟೃ ರಣಗಳ ನಿರ್ದಿಷ್ಟ ರೂಪವು 
(a) 


ps mE 


x 


1 


"We, ರ್‌ 
ಇ SAR ತು ಸಕೊಳುತ್ತ 





ಚಿತ್ರ 10.29 : ರೇಡೆಸ್ಬಿರಿಲ್ಲಮ್‌ ರುಬ್ರಮ್‌ ಎಂಬ ದ್ಯುತಿ ಸಂಶ್ಲೇಷಕ ಬ್ಯಾಕ್ಟೀರಿಯಮ್‌ನ ಉದ್ದ 
ಸೀಳಿಕೆಗಳಿ'ಯಣಕಣ ಸೂಕ್ಷ್ಮಚಿತ್ರಗಳು ( » 46,200) ಕೋಶ ಪಟಲದ ಅಂತಃಸ್ಪರಣದ ಮೇಲೆ 
ಪರಿಸರದ ಪ್ರಭಾವವನ್ನು ಈ ಚಿತ್ರ ತೋರಿಸುತ್ತದೆ, (೩) ಪ್ರಕಾಶಮಾನವಾದ ಬೆಳಕಿನಲ್ಲಿ 
(1000 ಪುಟ್ಟ ಕ್ಯಾಂಡೆಲ್‌ಗಳು) ಬೆಳೆದ ಸಾಕಣೆಯಿಂದ ಪಡೆದ ಮತ್ತು ಕಡಮೆ ಪ್ರಮಾಣದಲ್ಲಿ 
ಪರಿತ್ತನ್ನುಳ್ಳ ಕೋಶ (0) ವ:ಂದವಾದ ಬೆಳಕಿನಲ್ಲಿ (50 ಪುಟ್ಟ-ಕ್ಯಾಂಡೆಲ್‌ಗಳು) ಬೆಳೆದ ಸಾಕಣೆ 
ಯಿಂದ ಪಡೆದ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಹರಿತ್ತನ್ನುಳ್ಳ ಕೋಶ germaine cohon 
bazire ಕೃಪೆಯಿಂದ 


ಪ್ರತಿಯೊಂದು ಪ್ರಭೇದಕ್ಕೆ ವಿಶಿಷ್ಟವಾಗಿರುತ್ತದೆ. ನಿರ್ಗಂಧಕ ನೇರಳೆಬಣ್ಣ ದ ಬ್ಯಾಕ್ಟೀರಿ 
ಯಾಗಳಲ್ಲಿ ಕೋಶಗಳ ದ್ಯುತಿಸಂಶ್ಲೇಷಕ ವರ್ಣದ್ರವ್ಯ ವಾತಾವರಣದ ಅಂಶ 
ಗಳಿಗನುಗುಣವಾಗಿ, ಬಹಳವಾಗಿ ವ್ಯತ್ಯಾಸಹೊಂದಬಲ್ಲದು. ಇಂತಹ ವ್ಯತ್ಯಾಸಗಳು 
ಪಟಲದ ಆಂತಃಸ್ಪರಣದ ಹರವಿಗೆ ಸ್ವಲ್ಪ ಹೆಚ್ಚು ಕಡಮೆ ನೇರವಾಗಿ ಸಂಬಂಧಿಸಿವೆ 
(ಚಿತ್ರ 10.29). ಹೀಗೆ ಈ ನಿರ್ದಿಷ್ಟ ಗುಂಪಿನಲ್ಲಿ ಕೋಶದ ದ್ಯುತಿಸಂಶ್ಲೇಷಕ ಚಟು 


266 ಸೂಕ್ಷ್ಮಜೀವಿಗಳ ಜೀವದ್ರವ್ಯ ಹಸಿವ ಕಾರ್ಯಸಂಬಂಧ 


ವಟಿಕೆಯು ಹೆಚ್ಚೆ ದಂತೆ, ಒಟ್ಟು ವಿಸ್ತೀರ್ಣ ಹೆಚ್ಚುತ್ತದೆ. ಯಾವ ಪಟಲದ ಮೇಲೆ 
ದ್ಯುತಿರಾಸಾಯನಿಕ ಕಾರ್ಯದ ಕೇಂದ್ರಗಳು ಹುಟ್ಟುತ್ತವೋ ಆ ಪಟಲವು ಒಳಕ್ಕೆ 
ಮಡಿಚಿಕೊಳ್ಳು ವುದೂ ಹೆಚ್ಚುತ್ತದೆ. 





ಚಿತ್ರ 10 30 : ಕೆಲವು ದ್ಕುತಿಸಂಶ್ಲ್ಲ ೇೀಷಕ ಬ್ಯಾಕ್ಟೀರಿಯಾಗಳಲ್ಲಿರುವ ಪಟಲದ 
ಚಿಕ್ಕ ಚಿಕ್ಕ ಕೋಶಕಗಳನ್ನುಳ್ಳ ಅಂತಃಸ್ಸರಣಗಳನ್ನು ರಚನೆಯಲ್ಲಿ ಹೋಲುವ ಅಂತಹವೇ ಅಂತ್ಯ 
ಸ್ನರಣಗಳನ್ನು ತೋರಿಸುವ, ಸಾರಜನಕವನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಮ* ಆದ ಅಜಟೊ 
ಬ್ಯಾಕ್ಟರ್‌ವೈನಿಲ್ಯಾಂಡಿಯ ತೆಳು ಸೀಳಿಕೆಯೆ ಯಣಕಣ ಸೂಕ್ಷ್ಮಚಿತ್ರ (10.29 ಚಿತ್ರ ನೋಡಿರಿ) 


J. Pangborn ಮತ್ತು ಸಿ. ೮. Marr ಅವರ ಕೃಪೆ 


ಉಸಿರಾಟದ ವರ್ಣದ್ರವ್ಯಗಳು ಹೆಚ್ಚಾಗಿರುವ ಕೆಲವು ವಾಯುಜೀವಿ ಬ್ಯಾಕ್ಟೀರಿ 
ಯಾಗಳ ವಿಶಿಷ್ಟತೆಯಾದ, ಚಿಕ್ಕ ಚಿಕ್ಕ ಕೋಶಗಳು ಅಥವಾ ಪದರಪದರಗಳನ್ನುಳ್ಳ 
ವಿಸ್ತರಣ ಪಟಲ ಅಂತಃಸ್ಪರಣಗಳು ಬಹುಶಃ ಅದೇ ರೀತಿಯ ಕಾರ್ಯವನ್ನು 
ಹೊಂದಿರುತ್ತವೆ. ಅತಿ ಹೆಚ್ಚಾದ ಉಸಿರಾಟವಿರುವ ಬ್ಯಾಕ್ಟೀರಿಯಂ ಆದ ಅಜೊಟೊ 
ಬ್ಯಾಕ್ಟರ್‌ ನಲ್ಲಿ, ಬಹುಪಾಲು ನೇರಳೆಬಣ್ಣದ ಬ್ಯಾಕ್ಟೀರಿಯಾಗಳ ಅಂತಃಸ್ಸರಣಗಳನ್ನು 
ರಚನೆಯಲ್ಲಿ ಹೋಲುವಂಥ ಪದರಪದರವಾಗಿರುವ ಪಟಲ ಅಂತಃಸ್ಸರಣಗಳು 
ಬಹುಹೆಚ್ಚಿನ ಸಂಖ್ಯೆಯಲ್ಲಿವೆ (ಚಿತ್ರ 10.30). ಉಸಿರಾಟವರ್ಣದ್ರವ್ಯಗಳು ಹೆಚ್ಚಾಗಿ 
ರುವ ಸಾರಜನಕೀಕರಿಸುವ ಬ್ಯಾಕ್ಟೀರಿಯಾಗಳಲ್ಲಿ ಸಾಮಾನ್ಯವಾಗಿ ಪದರಪದರವಾಗಿ 
ರುವ ಅಂತಃಸ್ಸರಣಗಳಿವೆ; ಇದನ್ನು ನೈಟ್ರೊಸೊಮೆನಾಸ್‌ ಯುರೊಪಿಯಗಾಗಿ ಚಿತ್ರ 
1031ರಲ್ಲಿ ತೋರಿಸಲಾಗಿದೆ. 


ಪೋಷಕಗಳೆ ವರ್ಗಾವಣೆಯಲ್ಲಿ ಪಟಲದ ಪಾತ್ರ 


ಬ್ಯಾಕ್ಟೀರಿಯಾಗಳ ಕೋಶದೊಳಕ್ಕೆ ಪೋಷಕಗಳ ಪ್ರವೇಶಕ್ಕೆ ಅನುಕೂಲ 
ಮಾಡಿಕೊಡುವ ಕಿಣ್ವೀ ಯ ವ್ಯವಸ್ಥೆ ಗಳಾದ ನಿರ್ದಿಷ್ಟ ಪರ್‌ಮಿಯೋಸ್‌ ಕಿಣ್ವಗಳ 
ಅಸ್ಮಿತ್ವವನ್ನು 1957 ರಲ್ಲಿ ಜಿ. ಎನ್‌. ಕೊಹೆನ್‌ ಮತ್ತು ಜೆ. ಮೊಸಾಡ್‌ರವರು 


ಪೂರ್ವಕೇಂದ್ರೀಯ ಕೋಶಗಳ... ನಡುವಣ ಸಂಬಂಧಗಳು 267 


ತೋರಿಸಿದರು; ಎ.ಕೊಲಿ ಯಲ್ಲಿ ಸಕ್ಕರೆ ವರ್ಗಾವಣೆಗೆ ಸಂಬಂಧಿಸಿದ ಇತ್ತೀಚಿನ ಪರಿ 
ಶೋಧನೆಗಳು ಸಕ್ಕರೆ ಪತ್‌ವಿಯ ಲ್‌ ಕಿಣ್ವಗಳು ನಿರ್ದಿಷ್ಟ ಹಾಗೂ ಅನಿರ್ದಿಷ್ಟ 
ಆಂಶಗಳೆರಡನ್ನೂ ಹೊಂದಿರುವ ಸಂಕೀರ್ಣ ಕಿಣ್ಚೀಯ ವ್ಯವಸ್ಥೆ ಗಳೆಂದು ತೋರಿಸಿವೆ. 
ಕೋಶಮುಕ್ತ ಸಾರಗಳಲ್ಲಿ ಕರಗುವ ರೂಪದಲ್ಲಿ ಕೆಲವು ಆಂಶಗಳನ್ನು ತಡೆಯಬಹು 
ದಾದರೂ ಇವು ಬಹುಶಃ ಪಟಲದಲ್ಲಿ ಬಂಧಿತವಾಗಿರುತ್ತವೆ. 





ಚಿತ್ರ 10.31 : ಕಟ್ಟು ನಿಟ್ಟಾದ ರಾಸಾಯನಿಕ ಸ ಸ್ವಯಂ ಪೋಷಿತವಾದ ನೈಟ್ರೊಸೊಮೋನಾಸ್‌ 
ಯೂರೋಪಿಯಾದ ತೆಳು ಸೀಳಿಕೆಯ ಯಣ ಕಣ ಸೂಕಿ ಕ್ಸ್ಯಚಿತ್ರ, ಪಟಲ  ಅಂತಃಸ್ಪರಣಗಳನ್ನು 
ಈ ಸೀಳಿಕೆ ತೋರಿಸುತ್ತದೆ, (X39,100) 5. W. watson ಅವರ ಕೃಪೆ, 


ವರ್ಗಾವಣೆ ಪ್ರಕ್ರಿಯೆಗೆ ಶಕ್ತಿಯ ಅವಶ್ಯಕತೆಯಿದೆ. ನಿರ್ದಿಷ್ಟವಾಗಿ ಫಾಸ್ಟ್ರೋ 
ಇನಾಲ್‌ಫೈರುವೇಟ್‌ (PEP) ನ ಶಕ್ತಿಭರಿತ ಫಾಸ್ಪೇಟ್‌ ಬಂಧದಿಂದ ಈ ಶಕ್ತಿಯು 
ಒದಗುತ್ತದೆಯೇ ಹೊರತು ATP ಯಿಂದಲ್ಲ. ವರ್ಗಾವಣೆ ವ್ಯವಸ್ಥೆ ಯ ನಿರ್ದಿಷ್ಟವ 
ಲ್ಲದ ಅಂಶದಲ್ಲಿ ವಾಹಕಪ್ರೋಟೀನ್‌ಗೆ ಕಿಣ್ವೀಯವಾಗಿ ವೇಗವರ್ಧನಗೊಂಡ ಫಾಸ್ಟೇ 
ಟ್‌ನ ವರ್ಗಾವಣೆಯಿದೆ. 
PEP+ ಪ್ರೋಟೀನ್‌ 4 ಪ್ರೋಟೀನ್‌ ಫಾಸ್ಟ್ರೇಟ್‌ 

ವ್ಯವಸ್ಥೆಯ ಈ ಭಾಗದ ನಿರ್ದಿಷ್ಟವಲ್ಲದ ಪಾತ್ರವನ್ನು ಉತ್ಪರಿವರ್ತಿತಗಳ 
ಇರುವಿಕೆಯಿಂದ ತೋರಿಸಲಾಗಿದ. ಈ ಉತ್ಪರಿವರ್ತಿತಗಳು ವರ್ಗಾಯಿಸಲ್ಪಡುವ 
ಕಿಣ್ವದಿಂದ ಅಥವಾ ವಾಹಕ ಪ್ರೋಟೀನ್‌ನ ಅವ್ಯ ವಸ್ಥೆ ಸಯ ಪರಿಣಾಮದಿಂದ ಹಲವು 
ಸಕ್ಕ ರೆಗಳನ್ನುಪಯೋಗಿಸುವ ಸಾಮಥ್ಯ ೯ವನ್ನು ಕಳೆದುಕೊಳ್ಳು ತ್ತದೆ. 


268 ಸೂಕ್ಷ ಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


PP 


ಚರ್ಚೆಯಲ್ಲಿರುವ ಸಕ್ಕರೆಯು ನಿರ್ದಿಷ್ಟವಾದ ಕಿಣ್ವಗಳಿಂದಾಗಿ ಕಿಣ್ತೀಯವಾಗಿ 
ವೇಗವರ್ಧಿತವಾಗುತ್ತದೆ. ಈ ಎರಡನೆಯ ಪ್ರತಿಕ್ರಿಯೆಯಲ್ಲಿ ಕ್ರೀಯಾಶಕ್ರಗೊಂಡ 
ವಾಹಕ ಪ್ರೋಟೀನ್‌ ಆ ಸಕ್ಕರೆಯನ್ನು ಫಾಸ್ಟಾರಿಲೀಕರಿಸಲು ತೊಡಗುತ್ತದೆ. 
ಪ್ರೋಟೀನ್‌ ಫಾಸ್ಟೇಟ್‌-.- ಸಕ್ಕರೆ-- ಸಕ್ಕರೆ-6-ಫಾಸ್ಟ್ರೇಟ್‌-- ಪ್ರೋಟೀನ್‌ 
ಈ ಪ್ರತಿಕ್ರಿಯೆಯಿಂದ ಪಟಲದೊಳಕ್ಕೆ ಸಕ್ಕರೆಯು ವರ್ಗಾವಣೆ ಹೊಂದು 
ದೆ. ಇದನ್ನು ಚಿತ್ರ 10.32 ರಲ್ಲಿ ತೋರಿಸಲಾಗಿದೆ. 


(GL 


( ಅಂತರಿಕ) ಆ ( ಬಾಹ್ಯ ) 
ಹೆಕ್ಟೊ ಫ್ಸೀಸ್‌-6-ಘಾಸ್ಟ್ರೇಟ್ಸ್‌ 





PEP HPr 


ಪೈರುವೇಟ್‌ ೨-10; 


ಚಿತ್ರ 10.32 : ಬ್ಯಾಕ್ಟೀರಿಯಾಗಳ ಕೋಶದೊಳಕ್ಕೆ ಹೆಕ್ಟೋಸ್‌ ವರ್ಗಾವಣೆ ಹೊಂದುವ ಜೀವ 
ರಾಸಾಯನಿಕ ಹಂತಗಳನ್ನು ಚಿತ್ರಿಸಲಾಗಿದೆ, ವಾಹಕ ಫ್ರೋಟೀನ್‌ HP, ಫಾಸ್ಟೆ ಟ್‌ ಅನ್ನು 
287 ಯಿಂದ ವರ್ಗಾಯಿಸುವುದರ ವ ಲಕ P-ಗP; ಆನ್ನುಂಟು ಮಾಡುವುದರಿಂದ ಕ್ರಿಯಾ 
ಶಕ್ತವಾಗುತ್ತದೆ, ಕ್ರಿಯಾಶಕ್ತಗೊಂಡ ವಾಹಕವೆ ನಂತರ ಮುಕ್ತೆ `ಹೆಕ್ಸೋಸ್‌ನೊಂದಿಗೆ ಕೋಶ 
ಪಟಲದ ಹತ್ತಿರ ಪ್ರತಿಕ್ರಿಯೆ ನಡೆಸುತ್ತದೆ, ಇದು ಪಟಲವು ಬಂಧಿಸಿದ ಕಿಣ್ವ (ಕಿಣ್ವ 2)ದ ಪ್ರಭಾ 
ವದಿಂದ ನಡೆದು ಹೆಕ್ಸೋಸ್‌ ಅನ್ನು ಹೆಕ್ಟೋಸ್‌-6-ಫಾಸ್ಟೇಟ್‌ ಆಗಿ ಕೋಶದೊಳಕ್ಕೆ ತರುತ್ತದೆ, 


ಪಿಲಿ 


ಹಲವಾರು ಬ್ಯಾಕ್ಟೀರಿಯಾಗಳ ಮೇಲಿರುವ ತಂತುಠೂಪದ ಅನುಬಂಧ 
ಳಾದ ಪಿಲಿಗಳ ಇರುವಿಕೆಯನ್ನು ಬ್ಯಾಕ್ಟೀರಿಯಾಗಳ ಸೂಕ್ಷ್ಮದರ್ಶಿಯ ಪರೀಕ್ಷೆಯಿಂದ 
ಕಂಡುಹಿಡಿಯುವವರೆಗೂ ಊಹಿಸಲಾಗಿರಲಿಲ್ಲ (ಚಿತ್ರ 10.33). ಕರುಳಿನ ಬ್ಯಾಕ್ಟೀ 
ರಿಯಾಗಳಲ್ಲಿ ಏಲಿಗಳು ಬಹು ಸಾಮಾನ್ಯವಾಗಿರುತ್ತವೆ. ಈ ಗುಂಪಿನಲ್ಲಿ ಈ ರಚನೆಗ 
ಳನ್ನು ವಿವರವಾಗಿ ಅಧ್ಯಯನ ಮಾಡಲಾಗಿದೆ. ಇತರ ಗುಂಪುಗಳಿಗೆ ಸೇರುವ 
ಗ್ರಾಮ್‌-ಜುಣ ಬ್ಯಾಕ್ಟೀರಿಯಾಗಳಲ್ಲೂ ಪಿಲಿಗಳಿರುತ್ತವೆ. ಆದರೆ ಗ್ರಾಮ್‌-ಧನ 
ಬ್ಯಾಕ್ಟೀರಿಯಾಗಳಲ್ಲಿ ಇವು ಇರುವುದಿಲ್ಲ. 


ಪೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 269 


ಕರುಳಿನ ಬ್ಯಾಕ್ಟ್ಬ €ರಿಯಾಗಳಲ್ಲಿ; ಅಗಲದ ಆಧಾರದ ಮೇಲೆ ಬಹು ಪಾಲು 
ಬೇರೆ ಬೇರೆ ರೀತಿಯ ಪಿಲಿಗಳನ್ನು ಪ್ರತ್ಯೆ "ಕಿಸಬಹುದು, ಇವು ದಪ್ಪ 
(ಒಂದನೇ ವಿಧೆದ ಜಸ ಯಿಂದ 2564 (3 ನೆಯ ವಿಧದ ಇಬ: ವರೆಗಿರುತ್ತ 
ಇತರ ಗುಂಪುಗಳಲ್ಲಿ ಇನ್ನೂ ದಪ್ಪದ ಪಿಲಿ (300A) ಗಳಿರುವುದು ತಿಳಿದು ಬಂದಿದೆ 
ಆದರೆ ಬಹುತೇಕ ಪಿಲಿಗಳು ಕಶಾಂಗಕ್ಕಿಂತ ಗಣನೀಯವಾಗಿಯೇ ತೆಳುವಾಗಿರುತ್ತವೆ. 
ಬಹುಶಃ ಇದರಿಂದಲೇ ಬುಣಕಣ ಸೂಕ್ಷ್ಮದರ್ಶಿನಿಯನ್ನು ಕಂಡು ಹಿಡಿಯುವ 
ಮುನ್ನ ಪಿಲಿಗಳನ್ನು ಏಕೆ ಗುರುತಿಸಲಾಗಿರಲಿಲ್ಲ ಎಂಬುದಕ್ಕೆ ಉತ್ತರ ಸಿಗುತ್ತದೆ 
ಪ್ರತಿಯೊ ಬಂದು ಕೋಶದ ಮೇಲೆ ಒಂದು ನಿರ್ದಿಷ್ಟ ವಿಭದ ಪಿಲಿಗಳ ಸಂಖ್ಯೆ ಒ 
ರಿಂದ ಹಲವು ನೂರುಗಳವರೆಗಿರಬಹುದು. ಬ 


fa 


ಲ 
ಹಟ 


ಯಾವುದಾದಕೊ ಬ್ಯಾಕ್ಟಿ €ರಿಯಾಗಳ ಒಂದು ತಳಿಯಲ್ಲಿ ಏಲಿಗಳಿರಬಹುದು. 
ಅಥವಾ ಇಲ್ಲದಿರಬಹುದು. ಬಹು ವೇಳೆ ಪಿಲಿಗಳಿದ್ದರೆ ಒಂದು ವಿಧದ ಪೈಲಸ್‌ 
ಗಿಂತ ಹೆಚ್ಚು ಬಗೆಯ ಪಿಲಿಗಳು ಅದರಲ್ಲಿರಬಹುದು. ಪಿಲಿಗಳನ್ನು ಹೊಂದಿರುವ 
ಗುಣವನ್ನು ಅನುವಂಶೀಯವಾಗಿ ನಿರ್ಧರಿಸಲಾಗುತ್ತದೆ. ಇದರ “ವಂಶವಾಹಗಳ 


ಉತ್ಪರಿವರ್ತನೆ ವೇಗೆಗಳು ಅನೇಕ ವೇಳೆ ಅಸಾಧಾರಣವಾಗಿ ಹೆಚ್ಚಿರುತ್ತವೆ 
ತಳಿಗೆ ಪಿಲಿಗಳು "ಒದಗುವ ಒಂದೇ ಒಂದು ದೊಡ್ಡ ಗುಣವೆಂದೆರೆ ಅಂಟಿ 


ಟಿ 
ಕೊಳ್ಳುವಿಕೆ. ಕೋಶಗಳು ಒಂದಕ್ಕೊಂದು ಅಂಟಿಕೊಳ್ಳಲು ಪ್ರಯತ್ನಿಸುತ್ತವೆ 
ಮತ್ತು ಕುಲುಕುಎಕೆ ಗೊಳಗಾಗದಂತಹ ದ್ರವ ಮಾಧ್ಯಮಗಳಲ್ಲಿ ಬೆಳೆಸಿದಾಗ 
ಸುಸಂಗತವಾದ ಮೇಲ್ಮೈ ಪೊರೆಗಳನ್ನುಂಟುಮಾಡುತ್ತವೆ. 


ಒಂದು ಕೆಲೆಸುವ ಸಾಧನದಲ್ಲಿ ಕುಲುಕುವಿಕೆಯಿಂದ ಪಿಲಿಗಳನ್ನು ಕೋಶಗಳಿಂದ 
ಬೇರ್ಪಡಿಸಬಹುದು. ಬೇರ್ಪಡಿಸಿದ ಒಂದನೇ ವಿಧದ ಪಲಿಗಳ ರಾಸಾಯನಿಕ ವಿಶ್ಲೇ 
ಷಣೆಯಿಂದ, ಅವುಗಳಲ್ಲಿ ಪ್ರೋಟೀನ್‌ ಇರುವುದಾಗಿ ತಿಳಿದುಬರುತ್ತದೆ. ಬೇರ್ಪಟ್ಟ 
1ನೇ -ಎಧದ ಹಿಲಿಗಳನ್ನು ಶಾಖದಿಂದ ಅಥವಾ ಆಮ್ಲದೊಂದಿಗೆ ಸಂಸ್ಕರಿಸುವುದರಿಂದ 
ಚದುರಿಸಬಹುದು. ಇದರಿಂದ ಪ್ರೋಟಿನ್‌ ಉಪವಿಭಾಗಗಳು (ಪಿಲಿನ್‌) ರಚಿತವಾಗು 
ತ್ತವೆ; ಇವು ಸುಮಾರು 17,000 ಅಣುತೂಕವುಳ್ಳ ವುಗಳಾಗಿರುತ್ತವೆ. ಶೀತದಲ್ಲಿ 
ಮತ್ತು ತಟಸ್ಥ ತೆಯಲ್ಲಿ ಈ ಉಪವಿಭಾಗಗಳು ಪುನ್ಯ ಒಟ್ಟುಗೂಡಿ, ಮುಂಚಿನ ೭ಲಿ 
ಗಳಂತೆಯೇ ಇರುವ ರಚನೆಗಳನ್ನು ಂಟುಮಾಡುತ್ತವೆ, ಮೂಲೆ ಪೈಲಸ್‌ ಸುರುಳಿಯಾ 
ಕಾರದಲ್ಲಿ ಸುತ್ತಿಕೊಂಡ ತಂತುವಾಗಿದ್ದು, ಮಧ್ಯದಲ್ಲಿ ಸುಮಾರು 20A ಅಗಲದ 
ಒಂದು ' "ರಂಧ್ರವನ್ನು ಹೊಂದಿರುವ ಸ್ವಲ್ಪ ಸಂಕೀರ್ಣವಾದ ರಚನೆಯಾಗಿದೆ 
(ಚಿತ್ರ 10.34). 


270 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


ಕರುಳಿನ ಬ್ಯಾಕ್ಟೀರಿಯಾಗಳ ಪೈಕಿ, ೯. ಪಿಲಿಗಳ್‌ ಮೇಲೆ ವಿಶೇಷ 
ಆಸಕ್ತಿಯನ್ನು ಕೇಂದ್ರೀಕರಿಸಲಾಗಿದೆ. ₹. ಪಿಲಿ ಎಂಬ ಒಂದು ವಿಶೇಷ ವರ್ಗವು 
ಕೆಲವು ವರ್ಗಾಯಿಸಲಾಗುವ, ಹೆಚ್ಚಿನ ವರ್ಣತಂತು ಅಂಶಗಳಿಂದ (೫ ಮತ್ತು ೫ 
ಅಂಶಗಳು) ಪಿಲಿಗಳ ಉಂಟಾಗುವಿಕೆಯನ್ನು ನಿರ್ಧರಿಸುತ್ತದೆ. ಈ ಅಂಶಗಳು ತಾವು 
ಇರುವ ಕೋಶಗಳಿಗೆ, ಬ್ಯಾಕ್ಟೀರಿಯಾಗಳ ಅನುಬದ್ಧ ಸಂಯೋಗದಲ್ಲಿ ಅನುವಂಶೀಯ 
ದಾತಗಳಾಗಿ ವರ್ತಿಸುವ ಸಾಮರ್ಥ್ಯವನ್ನು 'ಕೊಡುತ್ತವೆ. ಸಾಮಾನ್ಯವಾಗಿ ಇಂತಹ 





ಚಿತ್ರ 10.33 : ಪಿಲಿಗಳಿಂದ ಸುತ್ತುವರಿಯಲ್ಪಟ್ಟ ಎ, ಕೊಲಿಯ ಒಂದು ಕೋಶದ ಲೋಹದ 
ಛಾಯೆಯುಳ್ಳ ತಯಾರಿಕೆಯ ಬುಣಕಣ ಸೂಕ್ಷ್ಮಚಿತ್ರ (x 13, 530). C. Brinton ಮತ್ತು 
E. Kelienberger ಅವರ ಕೃಪೆ 


ಅಂಶಗಳಿರುವ ಕೋಶಗಳು ಒಂದೇ ಒಂದು ಅಥವಾ ಕೇವಲ ಕೆಲವು ೯. ಪಿಲಿಗಳನ್ನು 
ಉಂಟುಮಾಡುತ್ತವೆ; ಆದರೂ ಈ ಅಂಗಭಾಗವನ್ನು, ಕೆಲವು ಫಾಜ್‌ಗಳ ನಿರ್ದಿಷ್ಟ 
ಗ್ರಾಹಕವಾಗಿ ವರ್ತಿಸುವ ಅದರ ಸಾಮರ್ಥ್ಯದಿಂದ, ಕೋಶದಲ್ಲಿನ ಇತರ ರೀತಿಯ 
ಪಿಲಿಗಳಿಂದ ಸುಲಭವಾಗಿ ಪ್ರತ್ಯೇಕಿಸಬಹುದು. 


ಅನುವಂಶೀಯ ದಾತವಾಗಿ ಕೋಶವು ವರ್ತಿಸಲು ೫. ಪೈಲಸ್‌ ಅತ್ಯವಶ್ಯಕ 
ವೆಂದು ಪ್ರಯೋಗಗಳು ತೋರಿಸಿದರೂ, ಬ್ಯಾಕ್ಟೀರಿಯಾಗಳ ಅನುಬದ್ಧ ಸಂಯೋಗ 
ದಲ್ಲಿ ೫. ಪಿಲಿಗಳು ವರ್ತಿಸುವ ಪಾತ್ರವು ಇನ್ನೂ ಚರ್ಚಾಸ್ಟದವಾಗಿದೆ (14ನೇ 
ಅಧ್ಯಾಯ ನೋಡಿರಿ). 


ಪೂರ್ವಕೇಂದ್ರೀಯ ಕೋಶಗಳ... ನಡುವಣ ಸಂಬಂಧಗಳು 271 
ಬ್ಯಾಕ್ಟೀರಿಯಾಗಳ ಕಶಾಂಗಗಳು ಮತ್ತು ಕಶಾಂಗಗಳಿಂದ ಚಲನೆ 


ಪೂರ್ವಕೇಂದ್ರೀಯ ಜೀವಿಗಳಲ್ಲಿ ಬೇರೆ ಚಲನೆಯ ಸಾಧನಗಳಿದ್ದರೂ (5ನೇ 
ಅಧ್ಯಾಯ ನೋಡಿರಿ) ಯಜು ಬ್ಯಾಕ್ಟೀರಿಯಾಗಳ ವಿಶಿಷ್ಟತೆಯೂ, ಕಶಾಂಗಗಳ 
ಮೂಲಕದ ಚಲನೆಯನ್ನು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡಲಾಗಿದೆ. ಈ 
ಅಧ್ಯಾಯದಲ್ಲಿ ಹ ವಿಷಯವನ್ನು ಮಾತ್ರ ಚರ್ಚಿಸಲಾಗುತ್ತದೆ, 


« ನನ 
19) 1) 


ಚಿತ್ರ 10.34 : ಚಿತ್ರ 10.33ರಲ್ಲಿ ವಿವರಿಸಲಾದ ಎ, ಕೊಲಿಯ ]ನೇ ವಿಧದ ಪೈ ಲಸ್‌ನ 
ರಚನೆಯನ್ನು ಚಿತ್ರಿಸಲಾಗಿದೆ, (೩) ಪಕ್ಕದ ನೋಟ (8) ತುದಿಯ ನೋಟ (೦) ಉದ್ದ ಸೀಳಿಕೆ 
17,000 ಅಣು ತೂಕದ ತದ್ರೂಪ ಪ್ರೋಟೀನ್‌ ಉಪವಿಭಾಗಗಳಿಂದ ಈ ತಂತುರೂಪದ 
ರಚನೆಯು ರಚಿತವಾಗಿದೆ, ಈ ಉಪ ವಿಭಾಗಗಳು ಒಟ್ಟಗೆ ಸೇರಿ ಖಾಲಿ ಸುರುಳಿಯನ್ನುಂಟು 
ಮಾಡುತ್ತವೆ, (b)ನಲ್ಲಿ ತೋರಿಸಿರುವಂತೆ ಸುರುಳಿಯ ಪ್ರತಿಯೊಂದು ತಿರುವಿನಲ್ಲೂ 3 ಉಪ 
ವಿಭಾಗಗಳಿರುತ್ತವೆ. ಸುರುಳಿಯ ಹೊರಗಿನ ವ್ಯಾಸ 70 & ಆಗಿದೆ. 20 ರಿಂದ 25% ವರೆಗೆ 
ವ್ಯಾಸವನ್ನು ಹೊಂದಿರುವ ಒಂದು ಖಾಲಿಕೇಂದ್ರವಿದೆ. ೮.೮, Brinton, Jr ಕೃಪೆ, 





ಬ್ಯಾಕ್ಟೀರಿಯದ ಕಶಾಂಗಗಳೆ ಅಂಗರಚನೆ 


ಬ್ಯಾಕ್ಟೀರಿಯಾಗಳ ಕಶಾಂಗದ ಬಾಹ್ಯ ಭಾಗದ ಉದ್ದವು ಭಿನ್ನವಾಗಿರುತ್ತದೆ. 
ಅದು ಅಂಟಿಕೊಂಡ ಕೋಶದ ವ್ಯಾಸದ 10 ರಷ್ಟರವರೆಗೂ ಉದ್ದವಿರಬಹುದು. 
ಅದು ಸ್ವಾಭಾವಿಕವಾಗಿಯೇ ಸುರುಳಿಯಾಕಾರವಾಗಿದೆ, ಈ ಸುರುಳಿಯ ಆಧಿಕ್ಯ 
ಮತ್ತು ತರಂಗಮಾನಗಳು ಒಂದು ಬ್ಯಾಕ್ಟೀರಿಯದ ಕಶಾಂಗಗಳ ಅಗಲವು 120ರಿಂದ 
1854 ವರೆಗಿರುತ್ತದೆ. ಕೆಲವು ಗುಂಪುಗಳಲ್ಲಿ (ನಿಬ್ರಿಯೊ, ಕ್ಯಾಂಪಿಲೊಬ್ಯಾಕ್ಟರ್‌) 
ಕಶಾಂಗವು ಗಣನೀಯವಾಗಿ ದಪ್ಪವಾಗಿರುತ್ತದೆ (ಸುಮಾರು 35. &). ಇದನ್ನು 
ಸುಮಾರು 754 ದಪ್ಪದ ಒಂದು ವಿಭಿನ್ನ ಕವಚವು ಸುತ್ತಿಕೊಂಡಿರುತ್ತದೆ. ಈ 
ಕವಚವು ಭಿತ್ತಿಯಿಂದ ಅಥವಾ ಪಟಲದಿಂದ ಹುಟ್ಟಿರುವಂತೆ ಕಂಡುಬರುತ್ತದೆ. 


ಕೋಶಕ್ಕೆ ಕಶಾಂಗಗಳು ಸೇರಿಕೊಳ್ಳುವ ನಿಖರವಾದ ರೀತಿಯನ್ನು ಅಧ್ಯಯನ 


2 


7 ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ ಕಾರ್ಯಸಂಬಒಂಧ 


ಮಾಡುವುದು ಈ ಮತ್ತು ಇದು ಇನ್ನೂ-ಫೂರ್ಣವಾಗಿ ಸ್ಪ ಪ್ರವಾಗಿಲ್ಲ. ಅದರ ತಳ 
ಥವಾ ರ ಸಮೀಪದಲ್ಲಿ ಕಶಾಂಗದ ' ಹೆವಹಿನರೂಪದ ರಜನೆಯು ಸ ಸ್ವಲ್ಪ 

ವಾದ ತಳದ ಕೊಂಡಿಯಾಗಿ ವ್ಯ ತ್ಕಾ ಪ ಹೊಂದುತ್ತ ದೆ. ಲಯಿಸಲ್ಪ ಟ್ಟ ಹ 
ಅನುಕೂಲಕರ ತಯಾರಿಕೆಗಳಲ್ಲಿ ಒಂ ಸಣ್ಣ ಪಟ್ಟಿಯಿಂದ ಕೊಂಡಿಯ ತುದಿಗೆ 
ಸೇರಿದ ಒಂದು ದ್ವಿ-ಕದಿರಿನಾಕಾರದ ರಚನೆ ಯನ್ನು ಪತ್ತೆ ಹಚ್ಚಲಾಗಿದೆ. (ಚಿತ್ರ 


10.35) ಕೋಶದ ಒಂದು ತುದಿಗೆ, ಒಂದು ಸಣ್ಣ ಜಾಗದಲ್ಲಿ ತೂರಿಸಲಾದ 
ಒಬಿ 


G 





ಚಿತ್ರ 10.35 : ಕೊಡಸೆ 
ಯಮನ ಲಯನದಿಂದ ಉಂಟಾವ.ಪದಾರ್ಥಫನ್ನು ವಿರುದ್ಧ ವಾಗಿ ಕಳೆ ಮಾಡಿದಾಗ ತೆಗೆಡ:ಜುಣ 


ಸ್ಟೈರಿಲಮ್‌ ಮೊಲಿಯಾಸಮ್‌ ಎಂಬ ನೇರಳೆ ಬಣ್ಣದ ಬ್ಯಾಕ್ಟೀರಿ 
ಕಣ ಸೂಕ್ಷ.ಚಿತ್ರ , ಬೇರ್ಪಡಿಸಲಾಗದ ಒಂಡು ಕಶಾಂಗದ ತಳದ ರಚನೆಯನ್ನು ಚಿತ್ರ; 
ತೋರಿಸ ತ್ತದೆ, (x 1,51. 200). ತಳದ ಕೊಂಡಿಯನ್ನು ಮತ್ತು ಕೂಡಿಕೊಂಡ ಜೊತೆಯಾದ 
ಬಿಲ್ಲೆಗಳನ್ನು ಗಮನಿಸಿ, ಚಿತ್ರದಲ್ಲಿರುವ ಇತರ ಆಂಶಗಳು ದ್ಯತಿ ಸಂಶ್ಲೇಷಕ ಪಟಲ ವ್ಯವಸ್ತೆಯ 
ಭಾಗಗಳಾಗಿವೆ. G. Cohen-Bazire ಮತ್ತು J. London ಅವರ Bas1l Orga- 
nelles 0° bacterrial flagella ನಿಂದ ೫, Bacteriol 94, 458 (1967). 


ಕಶಾಂಗದ ಒಂದು ದೊಡ್ಡ ಕುಚ್ಚಿನಲ್ಲಿ ಸ್ಟಿರಿಬ್ಲಾ ಮತ್ತು ಇತರ ಬ್ಯಾಕ್ಟೀರಿಯಾಗಳಿ . 
ವೈ ಈಬ ಬ್ಯಾಕ್ಟೀರಿಯಾಗಳಲ್ಲಿ ಕೋಶ ಪಟಲದ ಕೆಳಗೆ ಇರುವ ಒಂದು ವಿಶೇಷ 

್ರಿವ ಪಟಲ ವ್ಯವಸ್ಥೆಯನ್ನು ತೆಳು ಸೀಳಿಕೆಗಳಲ್ಲಿ ಗಮನಿಸಲಾಗಿದೆ, ಚಿತ್ರ.10,36 
ಕೋಶದ ಇತರ ಮೇಲ್ಮೈ ವಿಭಾಗಗಳಿಗೆ ಹೋಲಿಸಿದಂತೆ ಕಶಾಂಗದ ತಳದ ವಿಭಾ 
ಗದ ಪುನರ್‌ ರಚನೆಯನ್ನು ಚಿತ್ರ 10.37.ರಲ್ಲಿ ತೋರಿಸಲಾಗಿದೆ. 


ಕಶಾಂಗೆದ ರಸಾಯನ ಶಾಸ್ತ್ರ 


ಕೋಶಗಳಿಂದ ಬ್ಯಾಕ್ಟಿ ೇೀರಿಯಗಳ ಕಶಾಂಗಗಳನ್ನು ಯಾಂತ್ರಿಕವಾಗಿ ಛೇಧಿ 


ಪೂರ್ವಕೇಂದ್ರೀಯ ಕೋಶಗಳ... ನಡುವಬ ಸಂಬಂಧಗಳು 273 


ಸುವಿಕೆಯಿಂದ, ಮತ್ತು ನಂತರ ಭೇದಾತ್ಮಕ ಕೇಂದ್ರಾ ಪಗಮನದಿಂದ ಪಡೆಯಬಹುದು. 
ಇಂತಹ ತಯಾರಿಕೆಗಳಲ್ಲಿ ಕೇವಲ ಕಶಾಂಗಡ ಬ್ಯಾಹ್ಯ ಭಾಗಗಳಿರುತ್ತವೆ. ಆದರೆ 
ಕೋಶದೊಳಗೆ ರಚನೆಯಲ್ಲಿ ಬಹಳ ಸಂಕೀರ್ಣವಾಗಿರುವ, ಅಂಶಗಳಿರುವುದಿಲ್ಲ. 
ಪ್ರತ್ಯೇಕವಾಗಿ (ಅಥವಾ ಹೆಚ್ಚು ಕಡಮೆ ಪೂರ್ಣವಾಗಿ ಪ್ರತ್ಯೇಕವಾಗಿ) ಪ್ರೋಟೀನ್‌ 
ಇರುವ ಛೇಧಿಸಲ್ಪಟ್ಟ ಕಶಾಂಗಗಳನ್ನು ಪ್ರೊ ಟೀನ್‌ ಆಂಶ ಬೇರ್ಪಡಿಕೆಯ ಸಾಂಪ್ರ 
ದಾಯಿಕ ವಿಧಾನಗಳಿಂದ ಶುದ್ಧೀಕರಿಸಬಹುದು. ಶುದ್ಧೀಕರಿಸಲಾದ ಕಶಾಂಗಗಳು 
ತಮ್ಮ ವಿಶಿಷ್ಟ ರೂಪವನ್ನು ಉಳಿಸಿಕೊಳ್ಳುತ್ತವೆ ಶುದ್ಧೀಕರಿಸಲಾದ ಕಶಾಂಗಗಳ 





ಚಿತ್ರ 10.36 : ನೇರಳೆ ಬಣ್ಣದ ಗಂಧಕ ಬ್ಯಾಕ್ಟೀರಿಯಮ್‌ ಆದ ಎಕ್ಟೊಥಯೊರೊಡೊಸ್ಸೈರ 
ಮೊಬಿಲಿಸ್‌ನ ಧೃವದ ಟೋಪಿ (x 1,43,5000), ಕಶಾಂಗಗಳ ಕುಚ್ಚ ನ್ನು ಒಂದು ತುದಿಯಲ್ಲಿ 
ಹೊಂದಿರುವಂತಹ ಬ್ಯಾಕ್ಟೀರಿಯಾಗಳಲ್ಲಿ ಕಶಾಂಗವಿರುವ ಕೋಶ ತುದಿಯ ಹತ್ತಿರ ಈ ರಚನೆ 
ಇರುತ್ತದೆ, 5.೪, Watson ಅವರ ಕೃಪೆ, ೮, ೮. Remson; 5. W. Watson, 
J. ೫. Waterbury ಮತ್ತು H. ೮. Truper ಅವರ Fine Structure of 
Ectothiorhodospira mobilis ನಿಂದ J. Bacteriol 95 2374 (1968) 


ಒಂದು ವಿಲಂಬಿಯನ್ನು 3 ರಿಂದ 4 ರಷ್ಟು ಸ pಗಗೆ ತಂದಾಗೆ ಅಥವಾ ಶುದ್ಧಿ ಕಾರಕ 
ಗಳಿಂದ ಸೆಂಸ್ಕರಿಸಿದಾಗ ತಂತುಗಳು ಪ್ರತ್ಯೇಕವಾಗುತ್ತವೆ. 3,000 ದಿಂದ 
40,000 ಅಣುತೂಕವುಳ ಕರಗುವಂತಹ ಪ್ರೋಟೀನ್‌ (ಫ್ಲಜೆಲ್ಲಿನ್‌) ಆಗ ಉತ್ಪಾ 
ದನೆಯಾಗುತ್ತದೆ. ಹೀಗೆಬ್ಯಾಕ್ಟೀರಿಯಾಗಳ ಒಂದು ತಳಿಯ ಕಶಾಂಗವು ಒಂದೇ 
ಒಂದು ರೀಶಿಯ ಅಣುರೂಪದ ಉಪವಿಭಾಗದಿಂದ 'ರಜಿತವಾಗಿರುವಂತೆ ಕಂಡು 
ಬರುತ್ತದೆ. ಬ್ಯಾಕ್ಟೀರಿಯಾಗಳ ರಸಿಕೆ ನಿರ್ದಿಷ್ಟತೆಯನ್ನು ಅಂಶಿಕವಾಗಿ ಅವುಗಳ 
ಕಶಾಂಗಗಳು ನಿರ್ಧರಿಸುವುದರಿಂದ, ತಳಿಗಳು ಅಥವಾ ಪ್ರಭೇದಗಳು ತಮ್ಮ ಕಶಾಂಗ 


274 ಸೂಕ್ಷ ೇವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


ಗಳ (ಮತ್ತು ಫ್ಲಾಜೆಲ್ಲನ್‌ಗಳ) ರಾಸಾಯನಿಕ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿ 
ರುತ್ತವೆ ಎಂದು ಸ್ಪಷ್ಟವಾಗಿದೆ. ಇದು ವಿವಿಧ ಪ್ರಭೇದಗಳ ಕಶಾಂಗಗಳ ಮಧ್ಯೆ 
ಇರುವ ವ್ಯತ್ಯಾಸಗಳನ್ನು ತೋರಿಸುವಂತಹ ಅಮೈನೊ ಆಮ್ಲ ವಿಶ್ಲೇಷಣೆ 
ಗಳಿಂದ ಸ್ಥಿ ರಪಟ್ಟಿದೆ. ಆಮ್ಲ ಸಂಸ್ಕರಣದಿಂದ ತಯಾರಿಸಿದ ಫ್ಲಾಜೆಲ್ಲಿನ ಒಂದು 
ದ್ರಾವಣವನ್ನು 5.3 ರಿಂದ 6.0 ರಷ್ಟು ॥೫ಗೆ ಪುನಃ ಹೊಂದಿಸಿದರೆ ಉಪವಿಭಾ 
ಗಗಳು ಅಪ್ರಚೋದಿತವಾಗಿ ಪುನಃ ಒಟ್ಟಿಗೆ ಸೇರುತ್ತದೆ ಮತ್ತು ಪೂರ್ಣವಾಗಿ 
ಮೂಲ ಕಶಾಂಗಗಳ ರೀತಿಯೇ . ಇರುವಂತಹ ಸುರಳಿಯಾಕಾರದ ತಂತುಗಳನ್ನು 
ಉಂಟು ಮಾಡುತ್ತವೆ. ಪುನಃ ಒಟ್ಟಿಗೆ ಸೇರುವಿಕೆಯ ವೇಗವು ಪ್ಲಾಜೆಲ್ಲಿನ್‌ ಸಾಂದ್ರ 
ತೆಯನ್ನು ಅವಲಂಬಿಸಿದೆ, ಆದರೆ ಹೆಚ್ಚು ಸಾಂದ್ರೀಕೃತ ದ್ರಾವಣಗಳಲ್ಲಿ ಬಹಳ 
ಮಟ್ಟಿಗೆ ತತ್‌ಕ್ಷಣವೇ ಹೀಗಾಗುತ್ತದೆ. 


ಹೀಗೆ ಬ್ಯಾಕ್ಟೀರಿಯಾಗಳ ಕಶಾಂಗದ ಬಾಹ್ಯಭಾಗವು ಒಂದೇ ರೀತಿಯ 
ಪ್ರೋಟಿನ್‌ ಉಪವಿಭಾಗದಿಂದ ರಚಿತವಾಗಿರುತ್ತದೆ.. ಈ ಉಪವಿಭಾಗವು ಕಡಮೆ 
ಅಣುತೂಕವನ್ನು ಹೊಂದಿರುತ್ತದೆ. ಇದು ನಿಗದಿ ವ್ಯಾಸ ಹಾಗೂ] ವಿಶಿಷ್ಟ ತರಂಗ 
ಮಾನಗಳನ್ನು ಹೊಂದಿರುವ ಸುರುಳಿಯಾಕಾರದ ತಂತುವನ್ನು ಉತ್ಪಾದಿಸಲು ಅಪ್ರ 
ಚೋದಿತ ಬಸುತಯೀಕರಣಕ್ಕೊಳೆಗಾಗುವ ಸಾಮರ್ಥ್ಯ ಪಡೆದಿರುತ್ತದೆ. ಪ್ರತಿ 
ಯೊಂದು ಸುಮಾರು 45ಸಿ ವ್ಯಾಸವಿರುವ ಗೋಳಾಕಾರದ ಪ್ಲಾಜೆಲ್ಲಿನ್‌ ಉಪವಿಭಾಗ 
ಗಳು ಕಶಾಂಗದಲ್ಲಿ ಹೇಗೆ ಜೋಡಿಸಲ್ಪಟ್ಟಿರುತ್ತವೆ ಎಂಬುದು ಇನ್ನೂ ನಿಖರವಾಗಿ 
ತಿಳಿದಿಲ್ಲ. 





ಚಿತ್ರ 10.37 : ಸ್ಪಿರಿಲ್ಲಮ್‌ ಕೋಶದ ಕಶಾಂಗದ ತಳದ ಭಾಗವನ್ನು ಪುನರ್‌ ಚಿತ್ರಿಸಲಾಗಿದೆ. 
ಕೋಶ ಭಿತ್ತಿ ಮತ್ತು ಕೋಶ ಪಟಲಗಳಿಗೆ ಇದರ ಸಂಬಂಹವನ್ನು ಚಿತ್ರ ತೋರಿಸುತ್ತದೆ, 1. 
ಭಿತ್ತಿಯ ಲಿಪೊಪ್ರೋಟಿನ್‌ ಪದರ; ಇ ಭಿತ್ತಿಯ ಮುರೈನ್‌ ಪದರ; ೧೫ ಕೋಶ ಪಟಲ, 
೫.೮.8. Murray ಅವರ ಕೃಪೆ 


ತದ್ರೂಪ ಉಪವಿಭಾಗಗಳಿಂದ ಅಸೇಟೋದಿತ ಸ್ವತಃ ಜೋಡಣೆಯ ಜೈವಿಕ ರಚನೆ 
ಉಂಟಾಗುವಿಕೆಯಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದ ಸೂತ್ರವನ್ನು ಬ್ಯಾಕ್ಟೀರಿಯಾಗಳ 
ಕಶಾಂಗಗಳು ವಿವರಿಸುತ್ತವೆ. ಫ್ಲಾಜೆಲ್ಲಿನ್‌ಗಳಲ್ಲುದರೆ, ಇಂತಹ ಜೋಡಣೆಯಾಗಲು 
ಬೇಕಾದ ಸಾರ್ಮಥ್ಯವು, ಅವುಗಳ ಪಾಲಿಪೆಪ್ಟೈಡ್‌ ಸರಪಣಿಗಳ ಪ್ರಾಥಮಿಕ ರಚನೆ 


ರ್ವಕೇಂದ್ರೀಯ ಕೋಶಗಳ, ,,,, ನಡುವಣ ಸಂಬಂಧಗಳು 275 


ಯಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಮುಖ್ಯ ಅಂಶವನ್ನು ಎರಡು ಅವಲೋಕನ 
ಗಳು ತೋರಿಸುತ್ತವೆ. ಟೈರೊಸಿನ್‌ದ ಒಂದು ಸಮರೂಪಿಯಾದ p ಫ್ಲೂರೋಪಿ 
ನೈಲ್‌ ಅಲನೈನ್‌ ಅನ್ನು, ಸಾಲ್ಮೋನೆಲ್ಲ ತಳಿಗೆ ಸೇರಿಸಿದೆ, ಈ ಸಂಯುಕ್ತವು ಕಶಾಂಗ 
ಗಳ ಸಸಾರಜನಕದೊಳಕ್ಕೆ, ಟೈರೊಸಿನ್‌ನ ಜಾಗಕ್ಕೆ ಸೇರಿಕೊಳ್ಳುತ್ತದೆ. ಕಶಾಂಗಗಳು 
ನಿಷ್ಕ್ರಿ)ಯವಾಗುತ್ತದೆ. ಅವುಗಳ ತರಂಗಮಾನವು ಅದರ ಸಾಮಾನ್ಯ ಮೌಲ್ಯದ 
ಅರ್ಧದಷ್ಟು ಕಡಮೆಯತಾಗುತ್ತದೆ. ಇನ್ನೊಂದು ಬ್ಯಾಕ್ಟೀರಿಯಮ್‌ನಲ್ಲಿ, ನೇರವಾದ, 
ನಿಷ್ಕಿ $ಯವಾದ ಕಶಾಂಗಗಳನ್ನುಂಟುಮಾಡುವ ಉತ್ಪರಿವರ್ತನಾ ಬದಲಾವಣೆಯು, 
ಫ್ಲಾಜೆಲ್ಲಿನ್‌ ಅಂಶದಲ್ಲಿರುವ ಏಕಮಾತ್ರ ಅಮೈನೊ ಆಮ್ಲದ ಬದಲಿಕೆಯಿಂದ 
ಉಂಟಾಗುತ್ತದೆಂದು ತೋರಿಸಲಾಗಿದೆ. 


ಕಶಾಂಗಗಳ ಸಂಶ್ಲೇಷಣೆ 

ಹಲವು ವಿಧದ ಯಾಂತ್ರಿಕ ಅಥವಾ ರಾಸಾಯನಿಕ ಸಂಸ್ಕರಣ 
ಗಳಿಂದ, ಕೋಶಗಳ ಜೀವಿಸುವ ಸಾಮರ್ಥ್ಯಕ್ಕೆ ಕುಂದುಬರದಂತೆ, ಅವುಗಳಿಂದ 
ಕಶಾಂಗಗಳನ್ನೂ ತೆಗೆದು ಹಾಕಬಹುದು, ಕಶಾಂಗಗಳ ಪುನರ್‌ ಬೆಳವಣಿಗೆಯು ವೇಗ 
ವಾಗಿಯೇ ಆಗುತ್ತದೆ. ಸಾಮಾನ್ಯ ಸಂಖ್ಯೆ ಮತ್ತು ಉದ್ದಗಳನ್ನು ಇವುಗಳು 
ಸುಮಾರು ಒಂದು ಸಂತತಿಯಲ್ಲೇ ಪುನಃ ಪಡೆಯುತ್ತವೆ. ಇಂತಹ ಪ್ರಯೋಗಗಳು, 
ಕಶಾಂಗಗಳ ಕಾರ್ಯಕಾರಿ ಪಾತ್ರದ ಖಚಿತವಾದ ಸಾಕ್ಷ್ಯವನ್ನು ಒದಗಿಸುತ್ತವೆ. 
ಕಶಾಂಗಗಳನ್ನು ಕಳೆದುಕೊಂಡ ಕೋಶಗಳು ಪೂರ್ಣವಾಗಿ ಅಚಲವಾಗುತ್ತವೆ. 





pS 

A 

ಸ 

ಮ [1 
| 

1) 


ಚಿತ್ರ 10.38 : ಒಂದು ಸ್ಟೆ ಆರಿ೪ಿಮ್‌ ಕೋಶದ ಮೇನ ಕಶಾಂಗಗಳ ಕುಚ್ಚು ಗಳ ತಿರುಗುವಿಕೆಯ 
ಶಂಕುಗಳನ್ನು ಚಲನೆಯ ದಿಕ್ಕಿಗೆ ಸಂಬಂಧಿಸಿದಂತೆ ಚಿತ್ರಿಸಲಾಗಿದೆ, 


ಕಶಾಂಗಗಳು ಪುನಃ ಬೆಳೆದಂತೆ ಚಲಿಸುವ ಸಾಮರ್ಥ್ಯವನ್ನು ಕ್ರಮೇಣವಾಗಿ ಪುನಃ 
ಪಡೆಯುತ್ತವೆ. ಮೊದಲಲ್ಲಿ ಅದರ ಚಲನೆಯು ವೃತ್ತಾಕಾರವಾಗಿರುತ್ತದೆ. ಅದು 
ಸ್ಥಿತ್ಯಂತರವಾಗಿರುವುದಿಲ್ಲ. ಕಶಾಂಗಗಳು, ಒಂದು ದ್ರವ ಮಾಧ್ಯಮದಲ್ಲಿ ಕೋಶ 
ವನ್ನು ಮುಂದಕ್ಕೆ ತಳ್ಳಲು, ಸಾಕಷ್ಟು ಉದ್ದವಾಗಿ ಬೆಳೆಯಬೇಕೆಂಬುದನ್ನು 
ಇದು ತೋರಿಸುತ್ತದೆ. 


276 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಪಸುಬಂಧ 


ಕಶಾಂಗಗಳಿಂದ ಚಲನೆಯ ಸ್ವರೂಪ 


ಬ್ಯಾಕ್ಟೀರಿಯಾಗಳ ಒಂದೊಂದೇ ಕೆಶಾಂಗವು ಅತಿ ತೆಳುವಾಗಿರುವುದರಿಂದ 
ಕೆಲಪು ಬ್ಯಾಕ್ಟೀರಿಯಾಗಳು ಮಾತ್ರ ಅವುಗಳ ಕಶಾಂಗಗಳ ಚಲನೆಯ ಅವಲೋಕನಕ್ಕೆ 
ಅನುಕೂಲವಾಗಿವೆ. ಚಲನೆಯ ಮೇಲಿನ ಬಹುಪಾಲು ಪ್ರಯೋಗಗಳಿಗೆ ಸ್ಪೈರಿಲ್ಲಮ್‌ 
ಕೋಶದ ಕುಚ್ಚುಗಳು ಒಂದೇ ದಿಕ್ಕಿನಲ್ಲಿ ಶಂಕುವಿನಾಕಾರದಲ್ಲಿ ಚಲಿಸುತ್ತವೆ: 
ಎರಡೂ ಶಂಕುಗಳು ಮಿಡಿಯುವುದರಿಂದ ಆಪ್ಪ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ (ಚಿತ್ರ 
10.38). ಕೆಲವು ವೇಳೆ ಎರಡು ಕುಚ್ಚುಗಳ ಚಲನೆಯ ಶಂಕುಗಳು ಏರುದ್ಧ ವಾಗಿರುವ 
ಸ್ಥಳಾಂತರ ರಚನೆಯ ಬದಲಾಗಿ, ಕೋಶವು ನಿಧಾನವಾಗಿ ತಿರುಗುತ್ತದೆ. ಸ್ಥ ಳಾಂತರ 
ಚಲನೆಗೆ ಸಂಬಂಧಿಸಿದಂತೆ, ಪ್ರತಿ ತುದಿಯಲ್ಲಿ ಕಶಾಂಗಗಳ ಕಾರ್ಯಕಾರಿ ಸಮಾನತೆ 
ಯನ್ನು, ಒಂದೇ ಒಂದು ಕಶಾಂಗದ ಕುಚ್ಚನ್ನು ಪಡೆದಿರುವ ಕೋಶಗಳ ಗುಣದಿಂದ 
ತೋರಿಸಲಾಗುತ್ತದೆ (ಚಿತ್ರ 10.38). ಕ್ರಿಯಾಶಕ್ತ ಚಲನೆಯ ಸಮಯದಲ್ಲಿ, 
ಕಶಾಂಗದ ಕುಚ್ಚು ಸುಮಾರು 40708: ವೇಗದಲ್ಲಿ ತಿರುಗುತ್ತದೆ ಮತ್ತು ಕೋಶವ 
ದೇಹವು ಎರುದ್ಧ ದಿಕ್ಕಿನಲ್ಲಿ ಸುಮಾರು 12pm ವೇಗದಲ್ಲಿ ತಿರುಗುತ್ತದೆ. ಚಲನೆಯ 
ವೇಗವು 5040/9866 ದಷ್ಟು ಆಗಬಹುದು. 


ಕೋಶದ ಸುತ್ತಲೂ ಕಶಾಂಗಗಳಿರುವ ಬ್ಯಾಕ್ಟೀರಿಯಾಗಳಿಗೆ ಸಂಬಂಧಿಸಿದ 
ಪ್ರಯೋಗಗಳಿಂದ ಚಲನೆಯ ಸಮಯದಲ್ಲಿ ಬೇರೆ ಬೇರೆಯಾಗಿ ತೂರಿಸಲಾದ 
ಕಶಾಂಗಗಳು ಒಟ್ಟಿಗೆ ಸೇರಿ ಚಲಿಸುತ್ತಿರುವ ಕೋಶದ ಹಿಂದೆ ಒಂದು 'ಬಾಲ'ವನ್ನು 
ಉಂಟು ಮಾಡುತ್ತವೆಂದು ತಿಳಿದು ಒಂದಿದೆ. ಸ್ವತಂತ್ರವಾಗಿರುವ ಈಜುರೆಕ್ಕೆ ರೀತಿಯ 
ಚಲನೆ ಇವುಗಳಿಗಿಲ್ಲ. 


ಕಶಾಂಗಗಳು ಸಂಕೋಜಿಸಬಲ್ಲ ಸಸಾರಜನಕಗಳೆಂದು ಸೂಚಿಸಲಾಗಿದೆ. ಇವು 
ಮಯೊಸಿನ್‌ನಂತೆ (ಮಾಂಸಖಂಡದ ಕೋಶಗಳ ಸಸಾರಜನಕ) ರಾಸಾಯನಿಕವಾಗಿ 
ಉಂಟಾಗುವ ಆಕಾರದಲ್ಲಿನ ಮಾರ್ಪಾಟುಗಳಿಗೊಳಗಾಗಲು ಸಮರ್ಥವಾಗಿವೆ. 
ಆದರೂ ಇದಕ್ಕೆ ನೇರವಾದ ಸಾಕ್ಷ್ಯ ವಿಲ್ಲ; ಮಯೋಸಿನ್‌ನಲ್ಲಿ ಸ₹P ಯೇಸ್‌ನ ಚಟು 
ವಟಿಕೆಗೆ ಹೋಲಿಸಿದಂತೆ ಕಶಾಂಗದಲ್ಲಿ ATP ಯೇಸ್‌ನ ಚಟುವಟಿಕೆಯನ್ನು ತೋರಿ 
ಸಲು ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾಗಿವೆ. ಆದ್ದರಿಂದ ಬ್ಯಾಕ್ಟೀರಿಯಾದ 
ಕಶಾಂಗಗಳ. ಚಲನೆಯ ಯಂತ್ರ ರಾಸಾಯನಿಕ. ಮೂಲವು ಅಗೋಚರವಾಗಿಯೇ 
ಉಳಿದಿದೆ. ಆದರೆ ಒಂದು ಅಂಶವನ್ನು ಇಲ್ಲಿ ಗಮನಿಸಬಹುದು. ಕಶಾಂಗಗಳ ಚಲ 
ನೆಯು ಬಹುಶಃ ನೇರವಾಗಿಲ್ಲದಿದ್ದರೂ AP ಯಿಂದ ಉಂಟಾಗುತ್ತದೆ ಎಂಬುದನ್ನು 


ಪೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 277 


ಗಮನಿಸಬಹುದು. ಇದಕ್ಕೆ ಅತಿ ಸ್ಪಷ್ಟವಾದ ಸಾಕ್ಷ್ಯವು ಸ್ಟುರಣ ಶಕ್ತಿಯುಳ್ಳ 
ಸ್ಕೂಡೋಮೋನಾಡ್‌ಗಳಿಗೆ ಸಂಬಂಧಿಸಿದ ಪ್ರಯೋಗಗಳಿಂದ ದೊರೆತಿದೆ. ಇತರ 
ನಿಶ್ಚಿತ ವಾಯುಜೀವಿ ಬ್ಯಾಕ್ಟೀರಿಯಾಗಳಂತೆ, ಈ ಜೀವಿಗಳು ಅವಾಯುಜೀವಿ ಪರಿ 
ಸ್ಥಿತಿಗಳಲ್ಲಿ ಸಾಮಾನ್ಯವಾಗಿ ಅಚಲವಾಗುತ್ತವೆ, ಆದರೂ, ಅವಾಯುಜೀವಿ ತಯಾ 
ರಿಕೆಗಳಲ್ಲಿ ಚಲನೆಯನ್ನು ನಿರ್ದಿಷ್ಟ ಅಮೈನೊ ಆಮ್ಲ, 1 -ಅರ್ಜಿನೈನ್‌ ಅನ್ನು ಒದಗಿ 
ಸುವುದರಿಂದ ಉಳಿಸಿಕೊಳ್ಳ ಬಹುದು. ಬ್ಯಾಕ್ಟೀರಿಯಾಗಳ ಒಂದು ನಿರ್ದಿಷ್ಟ 
ವಿಲಂಬಿಯ ಸಾಂದ್ರತೆಗೆ ತಕ್ಕಂತೆ ಚಲನೆಯ ಕಾಲವು ನೇರವಾಗಿ, ಆರ್ಜಿನೈನ್‌ನ 
ಸಾಂದ್ರೆತೆಗೆ ಸಂಬಂಧಿಸಿದೆ. ಸ್ಫುರುಣಶಕ್ತಿಯುಳ್ಳೆ ಸ್ಕೂಡೋಮೋನಾಡ್‌ಗಳ ಆರ್ಜಿ 
ನೈನ್‌ ಪ್ರಚೋದಿತ ಅವಾಯುಜೀವಿ ಚಲನೆಯು, ಅರ್ಜಿನೈನ್‌ನ ಒಂದು ವಿಶೇಷ 
ರೀತಿಯ ಜೀಷದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯಿಂದ 
ಸಾಧ್ಯವಾಗುತ್ತದೆ. 

ಅರ್ಜಿನೈನ್‌ -- 21,0 - ಬರ್ನಿಥೈನ್‌ + NH, + ೦೦, 


ಪ್ರತಿಕ್ರಿಯೆಯ ಪ್ರಾಮುಖ್ಯತೆ ಅದು ಉಂಟಾಗುವ ರೀತಿಯನ್ನು 
ಪರೀಕ್ಷಿಸಿದಾಗ, ಸ್ಪಷ್ಟವಾಗುತ್ತದೆ(ಚಿತ್ರ 10.39). ಇದು ಒಂದು ಉತ್ಕರ್ಷಕವಲ್ಲದ 
ಪ್ರಕ್ರಿಯೆ; ಇದರಲ್ಲಿ ಸಿ7p ಉತ್ಪಾದನೆ ಇರುತ್ತದೆ. 


HOOCCHNH.(CH,}, (121 4 HOOCCHNH,(CH.  NHCONH. + NH, 


| ಸಿಟುಲೆ 
ಅರ್ಜಿನೈನ್‌ NH ತ್‌ ನ್‌ 
ವ H.PO, 
t 
NH, ೧ 
CU, NH;C—U—PO,H, 
ಕಾರ್ಬೋಮಾಲ್‌ 11೧೧೧೧೫11.(1೬ 13 
ATP ADP ಫಾಸ್ಕೇಟ್‌ 
ಅ'ವ ಒರ್ನಿಥೈನ್‌ 


ಚಿತ್ರ 10.39: ಮೂಲ ಪದಾರ್ಥಮಟ್ಟದ ಫಾಸ್ಟಾಶಿಲೀಕರಣದಿಂದ &ಿ7॥ ಯನ್ನು ಉತ್ಪಾದಿ 
ರುವ" ಅರ್ಜಿನೈನ್‌ಡೈಹೈಡ್ರೊಲೇಸ್‌' ಎಂಬ ಪ್ರತಿಕ್ರಿಯೆಯು ಉಂಟಾಗುವ ರೀತಿ. 


ಕಶಾಂಗಿ ಬ್ಯಾಕ್ಟೀರಿಯಾಗಳ ಅನುಚೆಲನ ಪ್ರತಿಕ್ರಿಯೆಗಳು 
ಕಶಾಂಗಿ ಬ್ಯಾಕ್ಟೀರಿಯಾಗಳ ಒಂದು ವಿಲಂಬಿಯಲ್ಲಿ ಕೋಶಗಳು ಸಾಮಾನ್ಯ 
ನಾಗಿ ಸತತವಾದ ಚಲನೆಯುಳ್ಳವುಗಳಾಗಿದ್ದು ಎಲ್ಲೋ ವಿರಳವಾಗಿ ಸಕ್ರಿಯ ಚಲ 


ಯನ್ನು ಹೊಂದಿರುತ್ತವೆ. ಇಂತಹ ವಿಲಂಬಿಯನ್ನು ಕೆಲವು ರೀತಿಚು ಭೌತಿಕ ಅಥವಾ 
ಸಾಸಾಯನಿಕ ಏರಿಳಿತ ಪ್ರಮಾಣಗಳ ಸಂಪರ್ಕದಲ್ಲಿಟ್ಟಾಗ ಕೋಶಗಳು, ತಮ್ಮ ಶಕ್ತಿ 


278 ಸೂಕ್ಷ ಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಧ 


ಉತ್ಪಾದಕ ಜೀವದ್ರವ್ಯ ಪರಿಣಾಮ ಕ್ರಿಯೆಗೆ ಅಥವಾ ಚಯಾಪಚಯಕ್ರಿಯೆಗೆ 
ಆನುಕೂಲವಾಗುವ ಪರಿಸ್ಥಿತಿಗಳನ್ನು ಒದಗಿಸುವಂಥ ಆ ಏರಿಳಿತದ ಭಾಗದಲ್ಲಿ ಸಂಗ್ರಹ 
ವಾಗುತ್ತವೆ, ಇದನ್ನು ಅನುಚಲನ ಪ್ರತಿಕ್ರಿಯೆ ಎನ್ನುತ್ತಾರೆ. ಒಂದು ರಾಸಾಯನಿಕ 
ಪದಾರ್ಥದಿಂದ ಉತ್ತೇಜನ ಒದಗಿಸಿದರೆ .(ಉದಾ : ಒಂದು ಶಕ್ತಿ ಮೂಲವನ್ನು 
ಅಥವಾ ವಾಯಂಜೀವಿಗಳಿಗಾದರೆ ಆಮ್ಲಜನಕವನ್ನು ಒದಗಿಸುವುದರಿಂದ), ಉಂಟಾ 

ವ ಮೈಯನ್ನು ರಾಸಾಯನಿಕಾನುಚಲನ ಎನ್ನುತ್ತಾರೆ. ಆಮ್ಲಜನಕಕ್ಕೆ 
ಹರಿಸುವ ಅನುಚಲನ ಪ್ರತಿಕ್ರಿಯೆಯನ್ನು ಕೆಲವು ವೇಳೆ ವಾತಾನುಜಲನ ಎನ್ನು 
ತ್ಥಾರೆ. ಚಲಿಸುವ ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು ಬೆಳಕಿನ ತೀಕ್ಷ್ಣ್ಣತೆಯ 


Ww ನ ಕ 
ಏರಿಳಿತಗಳ ಪ್ರಮಾಣಕ್ಕೆ ಪ್ರತಿಕ್ರಿಯೆ ತೋರುತ್ತವೆ. ಈ ಘಟನೆಯನ್ನು ಪ್ರಕಾಶಾನು 


ಸಮನಾಗಿ ಹರಡಿದ ವಿಲಂಬಿಯಲ್ಲಿ ಪ್ರತಿಯೊಂದು ಕೋಶದ ನಡತೆಯನ್ನು 
ಬೆಳಕಿನ ತೀಕ್ಷ್ಣತೆಯ ಅಥವಾ ಪೋಷಕದ ಸಾಂದ್ರತೆಯ ಸೂಕ್ತ ವ್ಯಾಪ್ತಿಯಲ್ಲಿ ಗಮ 
ಸುವುದರಿಂದ, ಮೇಲಿನ ರೀತಿಯ ಅನುಚಲನ ಪ್ರತಿಕ್ರಿಯೆಗಳು ಉಂಟಾಗುವ 
ೇತಿಯು ತಿಳಿಯುತ್ತದೆ. ಏರಿಳಿತ ಪ್ರಮಾಣವು ಇಲ್ಲದಾಗ, ಒಂದು ಕೋಶವು ಯಾವ 
ದಿಕ್ಕಿನಲ್ಲಾದರೂ ಚಲಿಸುವ ಸಾಧ್ಯತೆಯು ಇರುತ್ತದೆ. ಒಂದು ಸಲ ಏರಿಳಿತ ಪ್ರಮಾ 
ಣವು ಸ್ಥಾ ಪಿತವಾದರೆ, ಏರಿಳಿತ ಪ್ರಮಾಣದ ಶರೀರ ಶಾಸ್ತ್ರೀಯವಾಗಿ ಅನುಕೂಲಕರ 


ವಾದ ವಿಭಾಗದಿಂದ ಬೇರೆ ಕಡೆಗೆ ಚಲಿಸುವ ಕೋಶಗಳು ಒಂದು ವಿಶೇಷ ರೀತಿಯಲ್ಲಿ 
ನಡೆದುಕೊಳ್ಳುತ್ತವೆ. ಇದನ್ನು ಧಕ್ಕೆ ಚಲನೆ ಎನ್ನುತ್ತಾರೆ. ಅಂತಹ ಕೋಶಗಳು 


ಕ್ಷಣಿಕವಾಗಿ ಈಜುವುದನ್ನು ನಿಲ್ಲಿಸುತ್ತವೆ. ಆನಂತರ ಮುಂಚೆ ಆಲಿಸುತ್ತಿದ್ದ 
ದಿಕ್ಕನ್ನು ಬಿಟ್ಟು ಬೇರೆ ಕಡೆಗೆ ಪುನಃ ಚಲಿಸುತ್ತವೆ. ಸ್ಟೈರಿಲ್ಲಾದಲ್ಲಾದರೆ ಚಲನೆಯ 
ದಿಕ್ಕು ನಿಖರವಾಗಿ ತಿರುಗುಮುರುಗಾಗುತ್ತದೆ. (ಅಂದರೆ ಅದು 1809 ಗಳಿಂದ 
ವ್ಯತ್ಯಾಸ ಹೊಂದುತ್ತದೆ); ಸುತ್ತಲೂ ಕಶಾಂಗೆಗಳಿರುವ ಬ್ಯಾಕ್ಟೀರಿಯಾಗಳಲ್ಲಿ ದಿಕ್ಕು 
ಬದಲಾಗುವುದು ಅಷೆ ಸ್ಪೇನೂ ಕ್ರಮವಾಗಿರುವುದಿಲ್ಲ, ಒಂದು ಧಕ್ಕೆ ಚಲನೆ ಉಂಟಾಗ 
ಬೇಕಾದರೆ ವಿಯೋಜಿಸುವ ನಿಯೋಗಿ ಸಾಂದ್ರತೆಯಲ್ಲಿ ಗಣನೀಯವಾಗಿಯೇ ತೀಕ್ಷ್ಣ 
ಇಳಿತವನ್ನು ಕೋಶವು ಅನುಭವಿಸಬೇಕಾಗುತ್ತದೆ; ಅಂದರೆ. ಪ್ರತಿಕ್ರಿಯೆಗೆ ಒಂದು 
ನಿರ್ದಿಷ್ಟ ಕನಿಷ್ಟಮಟ್ಟವು ಅವಶ್ಮಕವಾಗಿರುತ್ತದೆ. ಬ 


೮ ೮೪ 


ಹೀಗೆ ಬ್ಯಾಕ್ಟೀರಿಯಾಗಳ ರಾಸಾಯನಿಕಾನುಚಲನ ಮತ್ತು ಪ್ರಕಾಶಾನುಚಲನ 
ಪ್ರತಿಕ್ರಿಯೆಗಳು ಅವಶ್ಯವಾಗಿ ವಿರುದ್ಧವಾಗಿರುತ್ತವೆ. ಇವು ಒಂದು ಕೋಶವನ್ನು _ 
ಆದರ ಚಲನೆಯಲ್ಲಿ ಶರೀರ ಶಾಸ್ತ್ರೀಯವಾಗಿ ಅತ್ಯಂತ ಅನುಕೂಲಕರವಾದ ಏರಿಳಿತ 
ಪ್ರಮಾಣದ ವಿಭಾಗದ ಕಡೆಗೆ ನಿರ್ದೇಶಿಸುವುದಿಲ್ಲ, ಆದರೆ ಪುನಃ ಪುನಃ ಆಗುವ ಧಕ್ಕೆ 


ಪೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 279 


ಚಲನೆಯು ಕೋಶವನ್ನು ಅನಾನುಕೂಲಕರ ಎಭಾಗಕ್ಕೆ ಚಲಿಸುವುದನ್ನು ತಡೆಗಟ್ಟು 

ತ್ತದೆ. ಈ ರೀತಿಯಲ್ಲಿ ಹರಿವು ಪ್ರಯತ್ನಗಳಿಂದ Saki ಅನುಕೂಲಕರ ವಿಭಾ 
ವನ್ನು ತಲುಪುತ್ತದೆ. ಚಲಿಸ ವ ನಿಜ ಕೇಂದ್ರೀಯ ಪಾಚಿಗಳಲ್ಲಿ ಪ್ರಕಾಶಾನುಚಲ 
ಪ್ರತಿಕ್ರಿಯೆ ಉಂಟಾಗವ ರೀತಿ ಹೆಚ್ಚು ಸಂಕೀರ್ಣವಾಗಿರುವುದಲ್ಲದೆ ಬೇರೆ ರೀ Ni 
ಇರುತ್ತದೆ. ಜೀವಿಗಳಿಗೆ ಬೆಳಕನ್ನು ಹೀರಿಕೊಳ್ಳು, ವ ಒಂದು ಅಂಗಭಾಗವಾದ 
ಕಣ್ಣಿ ನ ನೆಲೆಯಿದೆ. ಇದು ಬೆಳಕಿನ ಮೂಲಧ ದಿಕ್ಕ ನ್ನ್ನ ತಿಳಿಯಲು ಮತ್ತು ಆಂ 
ಕಡೆಗೆ ನೇರವಾಗಿ ಚಲಿಸಲು ಸಹಾಯ ಮಾಡುತ್ತ ದೆ ಅ ಭಟಕನ್ನು ಸ್ಥಳಾಕೃತಿ 
ಅನುಚಲನ ವನ್ನುತ್ತಾರೆ. ಪೂರ್ವಕೇಂದ್ರಿಯ ಜೀವಿಗಳಲ್ಲಿ ಈ ಪ್ರತಿಕ್ರಿ ಯೆಯು ಸ್ಥಳಾ 
ಕೃತಿ ಅನುಚಲನ ರೀತಿಯಲ್ಲಿ ಎಂದಿಗೂ ಇರುವುದಿಲ್ಲ. ಈ ವಾಸ್ತವಾಂಶವನ್ನು 
ಮಂದವಾಗಿ ಬೆಳಗುವ ಕೋಶಣಗಳ ವಿಲಂಬಿಯ ಮೇಲೆ ಬೆಳಕು 
ಹಾಯಿಸುವುದರಿಂದ ಉಂಟಾಗುವ ಬೆಳಕು ಬಲೆಯಲ್ಲಿ ಚಲಿಸುವ ದ್ಯುತಿ ಸಂಶ್ಲೇಷಕ 


ಬ್ಯಾ ಕ್ಸಿ ೇೀರಿಯಾಗಳ ಸೀವ ನಿರ್ದಿಷ್ಟ ವಾಗಿ ಮತ್ತು ಸ್ಪಷ್ಟವಾಗಿ ತೋರಿಸ 


| 





ಚಿತ್ರ 10.40 : "ಬೆಳಕಿನ ಬಲೆ'ಯು ವರ್ತಿಸುವುದನ್ನು ಚಿತ್ರಿಸಲಾಗಿದೆ. ಒಂದೇ ಒಂದು 
ಪ್ರಕಾಶವಿರುವ ಜಾಗವನ್ನು ಹೊಂದಿರುವ (ಬಿಳಿಯ ವೃತ್ತ) ಕತ್ತಲೆಯ ಪ್ರದೇಶದಲ್ಲಿ ಒಂದು 
ನೇರಳೆ ಬಣ್ಣದ ಬ್ಯಾಕ್ಟೀರಿಯಮ್‌ನ ವಿಕ್ಷೇಪ ಪಥವನ್ನು ಅಡ್ಡಗೀಟಿರುವ ಸರಳ ರೇಖೆಯು 
ಸೂಚಿಸುತ್ತದೆ, 
ಬೆಳಕಾಗಿರುವ ಜಾಗವನ್ನು ಪ್ರವೇಶಿಸುತ್ತವೆ. ಅಲ್ಲಿ ಸೇರಿದ ನಂತರ ಬೆಳಕಾದ ಸ್ಥ 
ಸುತ್ತಲೂ ಇರುವ ಮಂದವಾದ ಬೆಳಕಿನೊಳಗೆ ಪ್ರವೇಶಿಸದಂತೆ ಧಕ್ಕೆ ತತ 6 
ಅವುಗಳನ್ನು ತಡೆಗಟ್ಟುತ್ತವೆ. ಆದುದರಿಂದ ವಿಲಂಬಿಯಲ್ಲಿನ KEE ಕೋಶ 
ಗಳನ್ನು ಬೆಳಕಿನ ಬಲೆಯು ಹಿಡಿದು ಕೊಂಡಿರುತ್ತದೆ. ಈ ಘಟನೆ ಬೇಗನೆ ನಡೆಯು 
ತ್ತದೆ. 

ಕ್ರಿಯಾಶಕ್ತವಾಗಿ ಚಲಿಸುವ ದ್ಯುತಿಸಂಶ್ಲೇಷಕ ಸ್ಟೈರಿಲ್ಲಾಗಳ ವಿಲಂಬಿಯ 


ಜ್‌ ಕುರ್ಯಸಂಬಂಧ 


280 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಜೀವಿಸಂಖ್ಯೆಯ ಹೆಚ್ಚಿನ ಭಾಗವನ್ನು ಹತ್ತರಿಂದ ಹದಿನೈದು ನಿಮಿಷಗಳೊಳಗೆ 
ಪ್ರಕಾಶ ಉಂಟುಮಾಡಿರುವ ಜಾಗದೊಳಗೆ' ಹಿಡಿಯಬಹುದು. 


ಚಲಿಸುವ ನೇರಳೆ ಬಣ್ಣದ ಬ್ಯಾಕ್ಟಿ ರಿಯಾಗಳ ಒಂದು ತೇವವಾದ ಚೌಕಟ್ಟನ್ನು 
ಬೆಳಕಿನಿಂದ ಬೆಳಗುವಂತೆ ಮಾಡಿದೆ. ಆ “ಚಹರೆಯ ಮೇಲೆ ಫಿ ್ರಿಸಮ್‌ನ ಮಸಲಕ 
ಹಾಯ್ದು ಬೆಳಕನ್ನು ಕೇಂದ್ರೀಕರಿಸುವುದಶಠಿಂದುಂಟಾಗುವ ರೋಹಿತದಿಂದ ಬೆಳಗು 
ವಂತೆ ಮಾಡಬಹುದು. ಆಗ ಅಷುಗಳ ದ್ಯುತಿಸಂಶ್ಲೇಷಕ ವರ್ಣದ್ರವ್ಯ ವ್ಯವಸ್ಥೆಯ 
ಮುಖ್ಯ ಹಿರೀಕೆ ಪಟ್ಟಿಗಳಿಗೆ ಅನುಗುಣವಾಗಿ ಪಟ್ಟಿಗಳ ಒಂದು ಶ್ರೇಣಿಯಲ್ಲಿ ವೇಗ 
ವಾಗಿ ಬೆಳಕು ಶೇಖರಣೆಯಾಗುತ್ತದೆ (ಚಿತ್ರ 10.41). ಪ್ರಕಾಶಾನುಚಲನವನ್ನು 
ಉಂಟುಮಾಡುವುದರಲ್ಲಿ ಬೇರೆ ಬೇರೆ ತರಂಗಮಾನಗಳ ಸಾಪೇಕ್ಷ ಸಾಮಥ್ಯ ೯ದ 
ಸೂಕ್ಷ್ಮವಾದ ಪ್ರ ಮಾಣಾತ್ಮಕ ಆಧ್ಯಯನ ನಡೆದಿದೆ. ನೇರಳೆ ಬಣ್ಣದ ಜ್ಯಾಕ್ಟಿ ಹಾ 
ಗೆಲಿದ. ಪ್ರಕಾಶಾನುಚ ಕಲನಕ್ಕೆ, ಚಿಸಾನ ಕ್ರಿಯಾತ್ಮಕ ಕೋಹಿತವು. ದ್ಯು Ty ಸಂಶ್ಲೇ 
ಷಣೆಯನ್ನು ಉರಟುಘಿಣಡುವ ಕಿ ಕ್ರೀಯಾತ್ಚಕ ರೋಹಿತಕ್ಕೆ ನಿಖರವಾಗಿ ಅನುಗುಣ 
ವಾಗಿರುತ್ತದೆ ಎಂಬುದನ್ನು ಈ ಅಧ್ಯ ಯನ ತೋರಿಸಿದೆ. 


ಆಮ್ಲಜನಕ ಏರಿಳಿತ ಪ್ರಮಾಣಕ್ಕೆ ಅನುಗುಣವಾಗಿ ಚಲಿಸುವ ಅದ್ಯುತಿಸಂಶ್ಲೇ 
ಷಕಜ ಯಾಗಳ ಪ್ರತಿಕ್ರಿಯೆಗಳು, ಮೇಲಿನ ರೀತಿಯೇ ಶರೀರಶಾಸ್ತ್ರಿ ಯ 
ವಾಗಿ ಬಹಳ ಫಾ: ರವಾದ ವಿಭಾಗಕ್ಕೆ ಕೋಶಗಳನ್ನು ತರಲು ತಾಯ 
ಮಾಡುತ್ತವೆ. ಬೇರಿಂಕ್‌ ಇದನ್ನು ಮೊದಲು ತೋರಿಸಿದನು, ಈ ರೀತಿಯ ಬ್ಯಾಕ್ಟೀ 
ರಿಯಾಗಳು ಕೇವಲ ಪ್ರಸರಣದಿಂದ ಮಾತ್ರ ಮುಚ್ಚು ವ ತೆಳುಗಾಜಿನ ತುಡಿಗಳಿದ 
ಆಮ್ಲಜನಕವು ಪ್ರ 5 ವೇಶಿಸುವಂತಹ ಒಂದು ತೇವವಾದ ಚೌಕಟ್ಟಿನಲ್ಲಿ ಶೇಖರವಾಗು 
ತ್ತವೆ. ಈ ಆಂಶದ ಆಧಾರದಿಂದ ಅವುಗಳನ್ನು ಮೂರು ಕಗಗ ವಿಂಗಡಿಸ 
ಬಹುದು (ಚಿತ್ರ 10. 42). ನಿ ನಿಶ್ಚಿ ತ.ವಾಯುಜೀವಿಗಳು ಮುಚ್ಚು ವ ತೆಳುಗಾಜಿನ ಕಡು 
ತುದಿಯಲ್ಲಿನ ಪಟ್ಟಿಯಲ್ಲಿ ಶೇಖರವಾಗುತ್ತ ವೆ. ಅದರಿ ನಿಶ್ಚಿತ ವಾಯು ಜೀವಿಗಳು 
ಆಮ್ಲಜನಕದ ಸಂಪರ್ಕದಿಂದ ಸಾಧ್ಯ ವಾದಷ್ಟೂ ದೂರವಿರಲು ತಯಾರಿಕೆಯ ಮಧ್ಯ 
ಭಾಗದಲ್ಲಿ ಶೇಖರವಾಗುತ್ತವೆ. ವಾತಾವರಣದ ಒತ್ತಡಕ್ಕಿಂತ ಕಡಮೆ ಆಮ್ಲಜನಕದ 
ಅಂಶಿಕ ಒತ್ತಡಗಳಲ್ಲಿ ಚೆನ್ನಾಗಿ ಬೆಳೆಯುವ ಕೆಲವು ಸ್ಟೆ ದಿಲ್ಲಾಗಳು ಮುಚ್ಚುವ ತೆಳು 
ಗಾಜನ ತುದಿಯಿಂದ ಸ್ವಲ್ಪ ಬಳಗೆ ಮತ್ತು ಮಧ್ಯಭಾಗದಿಂದ ಸ್ವ ಸಧು ದೂಕವರುವ 
ಪಟ್ಟಿಯಲ್ಲಿ ತೇಖರವಾಗುತ್ತ. ವೆ. 


ಬ್ಯಾಕ್ಟೀರಿಯಮ್‌ ಎ ಕೊಲಿಯು ಆಮ್ಲಜನಕದ ಏರಿಳಿತ ಪ್ರಮಾಣಗಳಿಗೆ 
ರಾಸಾಯನಿಕಾನುಚಲನ ಪ್ರತಿಕ್ರಿಯೆಯನ್ನು, ತೋರುವುದೇ ಅಲ್ಲದೆ ಆಕರ್ಷಕ ವಸ್ತು 
ಗಳಾಗಿ ಸಮರ್ಥವಾಗಿ ವರ್ತಿಸುವ ಹಲವು ಬೇರೆ ಬೇರೆ ಸಾವಯವ ಸಂಯುಕ್ತಗಳ 


ಪೊರ್ವಕೇಂದ್ರೀಯ ಕೋಶಗಳೆ...... ನಡುವಣ ಸಂಬಂಧಗಳು 281 


ಏರಿಳಿತ ಪ್ರಮಾಣಗಳಿಗೂ ಈ ಪ್ರತಿಕ್ಟಿ ಯೆಯನ್ನು ತೋರುತ್ತದೆ. ಈ ಬಹುಮುಖ 
ಸಾಮಥ ೯ಕ್ಕೆ ಎರಡು ತತ್ವ ಗಳು. ಕಾನಣಜಾಗರಬಹುದ ; ಬೇರೆ ಬೇರೆ ಆಕರ್ಷಕ 
ವಸ್ತುಗಳ ಜೀವದ್ರವ್ಯಪರಿಣಾಮ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯಿಂದ 





ಚಿತ್ರ 10,41 ; ಒಂದು ರೋಹಿತದಲ್ಲಿ ಪ್ರಕಾಶಕ್ಕೆ ತೆರೆದಿಟ್ಟ ತೇವವಾದ ಒಂದು ಜಾರು 
ಗಾಜು, ಚಲಿಸುವ ನೇರಳಿ ಬಣ್ಣದ ಬ್ಯಾಕ್ಟೀರಿಯಾಗಳು, ಪ್ರಕಾಶಾನ: ಚಲಕ್ಕನ:ಗುಣವಾಗಿ ಶೇಖರ 
ವಾಗುವ ಬಗೆ. ಕೋಶಗಳು ತಮ್ಮ ಹರಿತ್ತು ಮತ್ತ ಕ್ಯಾರೊಟಿನಾಯ್ಡಗಳ ಹೀರಿಕೆ ಪಟ್ಟಿಗಳಿಗನು 
ಗ:ಣವಾದ ತರಂಗಮಾನಗಳಲ್ಲಿ ಹೆ ಚ್ಹಾಗಿ ಶೇಖರವಾಗುತ್ತವೆ, ಆದು ದರಿಂದ ಅವು ಮ್ಯತಿಸಂತ್ಲೆ ಷಕೆ 
ವಾಗಿ ಪ್ರಭಾವವನ್ನು ಹೊಂದಿರುತ್ತವೆ. 500 71 ನ ಸುತ್ತಲೂ ಉಂಟಾದ ಕಡಮೆ ಶೇಖರಣೆ 
ಗಳ: ಕ್ಯಾರೊಟಿನಾಯ್ಡ್‌ ಹೀರಿಕೆ ಪಟ್ಟಿಗಳ ಸ್ಥಾನಗಳನ್ನು ಸೂಚಿಸುತ್ತವೆ, 590, 800. 850 
ಮತ್ತು 900 mM ೧ ನ ಸುತ್ತಲೂ ಉಂಟಾದ ಶೇಖರಣೆಗಳು ಹರಿತ್ತು ಹೀರಿಕೆ ಪಟ್ಟಿಗಳ ಸ್ಥಾನಗ 
೪ನ್ನು ಸೂಚಿಸುತ್ತವೆ, 1. ೫607 ಅವರ Zur Biologie des ಹಾಸನ! 
ನಿಂದ Jahrb, Wiss ೫0107 58, 525 (1919) Wavelengthy n m ತರಂಗಮಾನ 
ಗಳು nm. 
ಉಂಟಾಗುವ ಒಂದು ಸಾಮಾನ್ಯ ಉತ್ಪನ್ನದಿಂದ (ಅಪಚಯದ ಮಧ್ಯವರ್ತಿ ಅಥವಾ 
ATP ಯಂಥ) ಧಕ್ಕೆ ಚಲನೆಯುಂಟಾಗುತ್ತದೆ. ಅಥವಾ ಪ್ರತಿ ಆಕರ್ಷಕ ವಸ್ತುವು 
ಅದರ ನಿರ್ದಿಷ್ಟ ಗ್ರಾಹಕಕ್ಕೆ ಬಂಧಿಸಲ್ಪಟ್ಟಿರುವುದರಿಂದಲೂ ಈ ಚಲನೆಯುಂಟಾಗು 
ತ್ವಡೆ. 
ಎರಡನೆ ತತ್ವವು ಸರಿಯೆಂದು ತೋರಿಬರುತ್ತದೆ. ಎ. ಕೊಲಿಗೆ ಉತ್ತಮ 
ಶಕ್ತಿಮೂಲಗಳಾದ ಹಲವಾರು ಸಂಯುಕ್ತಗಳು ಆಕರ್ಷಕ ವಸ್ತುಗಳಾಗಿರುವುದಿಲ್ಲ. 
ಉದಾಹರಣೆಗೆ ಅತ್ಯಂತ ಆಕರ್ಷಕ ವಸ್ತುವಾದ 1.-ಸಿರೈ ನ್‌ನ ಮೊದಲನೆ ಅಪಚಯ 
ಉತ್ಪನ್ನವಾದರೂ ಪೈ ರುವೇಟ್‌ ಆಕರ್ಷಕ ಎಸ್ತುವಾಗಿರುವುದಿಲ್ಲ. ಎರಡನೆಯದಾಗಿ 
ಆಕರ್ಷಕ ವಸ್ತುಗಳಾಗಿ ವರ್ತಿಸುವ ಹಲವು ಸಂಯುಕ್ತಗಳು ಜೀ ವದ್ರವ್ಯ ಪರಿಣಾಮ 
ಕ್ರಿಯೆ ಅಥವಾ ಚಯಾಪಚಯಕ್ರಿಯೆಗೊಳಗಾಗುವುದಿಲ್ಲ. ಉದಾಹರಣೆಗೆ ಜೀವದ್ರ 
ವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಗೊಳಗಾಗದಂತಹ ಗ್ಯಾಲಕ್ಟೊ 
ಸ್‌ನ ಸಮರೂಪಿಯಾದ ಫ್ಯೂಕೋಸ್‌ ಗ್ಯಾಲಕ್ಟೋಸ್‌ನಷ್ಟೇ ಶಕ್ತಿ ಯುಳ್ಳ ಆಕರ್ಷಕ 
ವಸ್ತು ವಾಗಿರುತ್ತದೆ. ವಾಸ್ತವವಾಗಿ ಫ್ಯಾ ಕೋಸ್‌ನಂತಹ ಜೀವದ್ರ ವ್ಯ ಪರಿಣಾಮ 
ಕ್ರಿಯೆ ಅಥವಾ ಜಯಾಪಚೆಯಕ್ತಿ ಯೆಗೊಳಗಾಗದಂತಹ ಒಂದು ಆಕರ್ಷಕ ವಸ್ತು 


282 ಸೂಕ್ಷ್ಮಜೀವಿಗಳ ಜೀವದ್ರವ್ಯ, ....ಕಾರ್ಯಸಂಬಂಧ 


ವಿಗೆ ಪ್ರತಿಕ್ರಿಯೆ ತೋರಿಸಲು ಬ್ಯಾಕ್ಟೀರಿಯಾಗಳು ಪೈರುವೇಟ್‌ನಂತಹ ಒಂದು 
ಉತ್ತಮ ಶಕ್ತಿಮೂಲದಿಂದ ಬೇರೆ ಕಡೆಗೆ ಹೋಗುತ್ತವೆ. 





(0) 





ಚಿತ್ರ 10.42 ; ಚಲಿಸುವ ಬ್ಯಾಕ್ಟೀರಿಯಾಗಳ ವಾತಾನ:ಚಲನಪ್ರತಿಕ್ರಿಯೆಗಳು, ಮುಚ್ಚವ ತೆಳು 
ಗಾಜುಗಳ ಕೆಳಗೆ ಜಾರುಗಾಜ:ಗಳ ಮೇಲೆ ಹಲವು ಬ್ಯಾಕ್ಟೀರೆಯಾಗಳ ವಿಲಂಬಿಗಳನ್ನು ಇಡಲಾ 
ಗಿತ್ತು, (೩) ಆಮ್ಲಜನಕ ಸಾಂದ್ರತೆ ಅತಿ ಹೆಚ್ಚಾಗಿರುವ ಮುಚ್ಚವ ತೆಳುಗಾಜಿನ ತಂತುಗಳಲ್ಲಿ 
ವಾಯು ಬ್ಯಾಕ್ಟೀರಿಯಾಗಳು ಶೇಖರವಾಗುತ್ತವೆ, (॥) ತುದಿಯಿಂದ ಸ್ವಲ್ಪ ದೂರದಲ್ಲಿ ಅಲ್ಪ 
ವಾಯುಪ್ರಿಯ ಬ್ಯಾಕ್ಟೀರಿಯಯಗಳು ಶೇಖರವಾಗುತ್ತವೆ (0) ಬದ್ಧ ಅವಾಯ- ಜೀವಿಗಳು, ಮಧ್ಯ 
ಅವಾಯುಜೀವಿಯ ಭಾಗದಲ್ಲಿ ಶೇಖರವಾಗುತ್ತವೆ. 

ರಾಸಾಯನಿಕಾನುಚಲನ ಗ್ರಾಹಕಗಳ ನಿರ್ದಿಷ್ಟತೆಗಳನ್ನು ಸ್ಪರ್ಧಾತ್ಮಕ 
ಪ್ರಯೋಗಗಳಿಂದ ಹಾಗೂ ಇನ್ನೊಂದು ಬೇರೆ ಗ್ರಾಹಕವನ್ನು ಕಳೆದುಕೊಂಡ ಉತ್ಪ 
ರಿವರ್ತಿತಗಳ ಬೇರ್ಪಡಿಸುವಿಕೆಯಿಂದ ಗುರುತಿಸಲಾಗಿದೆ. ಈ ಅಧ್ಯಯನಗಳು ಎ. 
ಕೊಲಿಯ ಕಿರಿದಾದ ನಿರ್ದಿಷ್ಟತೆಗಳನ್ನು ಹೊಂದಿರುವ ಬಹಳ ಸಂಖ್ಯೆಯ ಗ್ರಾಹಕ 
ಗಳನ್ನು ಹೊಂದಿರುತ್ತದೆ ಎಂದು ತೋರಿಸುತ್ತವೆ. ಉದಾಹರಣೆಗೆ ಗ್ಲುಟಾಮೇಟ್‌ 
ಆಸ್ಪಾರ್ಟೇಟ್‌ಗಳಿಗೆ ಒಂದು ಗ್ರಾಹಕವಿರುತ್ತದೆ, ಸಿರೈನ್‌ಗೆ ಒಂದು ಗ್ರಾಹಕವಿರು 
ತ್ತದೆ ಮತ್ತು ಹಲವು ಸಕ್ಕರೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಗ್ರಾಹಕವಿರುತ್ತದೆ 
ಗ್ಯಾಲಕ್ಟೋಸ್‌ನ ಗ್ರಾಹಕವು ಗ್ಯಾಲಕ್ಟೋಸ್‌ನ ಜೀವದ್ರವ್ಯಪರಿಣಾಮಕ್ರಿಯೆ 
ಅಥವಾ ಚಯಾಪಚಯ ಕ್ರಿಯೆಗೊಳಗಾಗದಂಥ ಸಮರೂಪಿಯಾದ ಫ್ಯೂಕೋಸ್‌ 
ಅನ್ನೂ ಬಂಧಿಸುತ್ತದೆ. 

ವಿವಿಧ ಸಂಯುಕ್ತಗಳ ಶ್ರೇಣಿಯಲ್ಲಿ ಯಾವುದಾದರೂ ಒಂದನ್ನು ಅವುಗಳ 
ನಿರ್ದಿಷ್ಟ ಗ್ರಾಹಕಗಳಿಗೆ ಬಂಧಿಸುವುದರಿಂದ, ಧಕ್ಕೆ ಚಲನೆ ಹೇಗೆ ಉಂಟಾಗುತ್ತದೆ 
ಎಂಬುದು ತಿಳಿದು ಬಂದಿಲ್ಲ; ಎ ಕೊಲಿಯ ಧಕ್ಕೆ ಚಲನೆಯಲ್ಲಿ ಒಂದು ಸೆಕೆಂಡಿನ 
ಒಂದು ಭಾಗದಷ್ಟು ಸಮಯ ಮಾತ್ರ ಉಂಟಾಗುವ ಉರುಳಾಡುವ ಕ್ರಿಯೆಯಿರು 
ತ್ತದೆ. ಇದಾದ ನಂತರ ಕೋಶವು ತನಗೆ ಇಷ್ಟಬಂದ ದಿಕ್ಕನ್ನು ಆರಿಸಿಕೊಂಡು ಈಜು 
ವುದನ್ನು ಮುಂದುವರಿಸುತ್ತದೆ. ಒಂದು ಆಕರ್ಷಕ ವಸ್ತುವಿನ ಬಂಧನದಲ್ಲಿ ಉಂಟಾ 
ಗುವ ಏಕಾಏಕಿ ಇಳಿತವು ಕೋಶ ಪಟಲದ ಮೂಲಕ ಹರಡುವಂತಹ ಪ್ರಭಾವವ 
ನ್ನುಂಟು ಮಾಡುತ್ತದೆ. ಇದಲ್ಲದೆ ಕಶಾಂಗಗಳ ಚಲನೆಯು ತಾತ್ಯಾಲಿಕವಾಗಿ ದಿಕ್ಕು 
ತಪ್ಪುವಂತೆ ಮಾಡುತ್ತದೆ, 


ವೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 283 


ದ್ಳುತಿಸಂಶ್ಲೆ €ಷಳ ಆಮ್ಲ ಜನಕ ಉತ್ಪಾದನೆಯ ಸೂಚಕಗಳಾಗಿ ಚಲಿಸುವ 
' ಮಾಯುಜೀವಿ ಬ್ಯಾಕ್ಟೀರಿಯಾಗಳು 


ಹತ್ತೊಂಬತ್ತನೇ ಶತಮಾನದ ಅಂತ್ಯದಲ್ಲಿ ಬ್ಯಾಕ್ಟೀರಿಯಾಗಳ ಪ್ರಕಾಶಾನು 
ಚಲನ ಮತ್ತು ರಾಸಾಯನಿಕಾನುಚಲನಗಳೊಡನೆ ಪ್ರಮುಖ ಸಂಶೋಧನೆಗಳನ್ನು ನ 
ಡಬ್ಬು ಎರ. ಜೆಲ್‌ಮನ್‌ ಅವರು ಸಸ್ಯ ದ್ಯುತಿಸಂಶ್ಲೆ ೇಷಣೆಯನ್ನು ಸಂಶೋಧಿಸಲು 
ವಾಯುಜೀವಿ ಬ್ಯಾಕ್ಟೀರಿಯಾಗಳ ವಾತಾನುಚಲನ ಪ್ರತಿಕ್ರಿಯೆಯನ್ನು ಕೂಡ ಉಪ 





10] 


ಚಿತ್ರ 10.43 : ಚಲಸುವ ವಾಯುಜೀವಿ ಬ್ಯಾಕ್ಟೀರಿಯಾಗಳ ಪಾತಾನುಚಲನ ಪ್ರತಿಕ್ರಿಯೆಯನ್ನು 
ಪಯೋಗಿಸಿಕೊಂಡ ಆಮ್ಲಜನಕ ಉತ್ಪಾದನೆಯನ್ನು ಸೂಕ್ಶ್ಮದರ್ಶನೀಯವಾಗಿ ಪತ್ತ ಹಚ್ಚು ಎಕೆ 
(ಎಂ ಲ್‌ಮನ್‌ ಅವರ ನಂತರ) ಉದ್ದವಾದ ಸುರುಳಿಯಾಕಾರದ ಹರಿದ್ರೇಣುಗಳನ್ನುಳ್ಳ ಸೂಕ್ಷ್ಮ 
ತಂತುವಿನಂತಹ ಹಸಿರು ಪಾಚಿಯಾದ ಸ್ಟ್ರೈರೊಗೈರಡ ಕೋಶಗಳೊಂದಿಗೆ ಒಂದು ಮುಚ್ಚುವ 
ಗಾಜಿನ ಕೆಳಗೆ ಬ್ಯಾಕ್ಟೀರಿಯಾಗಳ ಒಂದು ವಿಲಂಬಿಯನ್ನು ಇಡಲಾಗಿತ್ತು. ಹರಿದ್ರೇಣುಗಳು ಪ್ರಕಾ 
ಶಿಸುವಂತೆ ಮಾಡಿದಾಗ ಉತ್ಪಾದಿತವಾದ ಆಮ್ಲಜನಕವು ಬ್ಯಾಕ್ಟೀರಿಯಾಗಳನ್ನು ಆಕರ್ಷಿಸುತ್ತದೆ, 
೩) ಗಾಜಿನ ಮೇಲಿರುವ ಸಣ್ಣ ವೃತ್ತಾಕಾರದ ಜಾಗಗಳನ್ನು ಪ್ರಕಾಶಿಸುವಂತೆ ಮಾಡಲಾಗಿತ್ತು, 
ಹರಿದ್ರೇಣುವು ಬೆಳಕಿನ ಕಿರಣದಲ್ಲಿರುವಂತಹ ಪಾಚಿಯ ಕೋಶ ಭಾಗದ ಸುತ್ತಲೂ ಮಾತ್ರ 
ಬ್ಯಾಕ್ಟೀರಿಯಾಗಳು ಶೇಖರವಾಗುವುದನ್ನು ಗಮನಿಸಿ. (ರಿ) ಪೂರ್ಣ ಭಾಗವು ಪ್ರಕಾಶಿಸುವಂತೆ 
ಮಾಡಲಾಗಿದೆ ಮತ್ತು ಹರಿದ್ರೇಣುವಿರುವಂತಹ ಕೋಶ ಭಾಗಗಳ ಸುತ್ತಲೂ ಬ್ಯಾಕ್ಟೀರಿಯಾಗಳು 
ಗುಂಪಾಗಿ ಶೇಖರವಾಗುವುದನ್ನು ನೋಡಬಹುದು, 


284 ಸ್ಮೂಜೀವಿಗಳ ಜೀವದ್ರವ್ಯ ಕಾರ್ಯಸಂಬಂಘ 


ಯೋಗಿಸಿದರು. ನಿಜ ಕೇಂದ್ರೀಯ ದ್ಯುತಿ ಸಂಶ್ಲೇಷಕ ಜೀವಿಗಳಲ್ಲಿ, ಆಮ್ಲಜನಕ 
ಉತ್ಪಾದನೆಯ ನೆಲೆಯು ಹರಿದ್ರೇಣುವಾಗಿರುತ್ತದೆ ಎಂಬುದಕ್ಕೆ ಅವರು ನಡೆಸಿದ ' 
ಪ್ರಯೋಗಗಳಲ್ಲಿ ಒಂದು ಪ್ರಯೋಗ ಮೊದಲ ನೇರ ಸಾಕ್ಷ್ಯವನ್ನು ಒದಗಿಸಿತು. 
ಇದನ್ನು 10.43 ನೇ ಚಿತ್ರದಲ್ಲಿ ಚಿತ್ರಿಸಿ ವಿವರಿಸಲಾಗಿದೆ. 


ಪಟಿಲಗಳಿಂದ ಬಂಧಿಸಲಾದ ಪೂರ್ವೆಕೇಂದ್ರೀಯ ಅಂಗಭಾಗಗಳು 


ಹೆಚ್ಚಿನ ಪೂರ್ವಕೇಂದ್ರೀಯ ಕೋಶಗಳಲ್ಲಿ ಕೋಶ ದ್ರ ಶೈ ವ್ಯದ ಭಾಗವು ಕಾಯ್ದಿ 
ಡುವ ಪದಾರ್ಥಗಳ ಸ್ಥಳೀಯ ಶೇಖರಣೆಗಳು ಉಂಟಾಗುವ ಜಾಗವನ್ನು ಬಿಟ್ಟು. 
ಹೆಚ್ಚು ಕಡಮೆ ಸಮನಾಗಿ ರೈಬೊಸೋಮ್‌ಗಳಿಂದ ತುಂಬಿಕೊಂಡಿರುತ್ತದೆ. ಆದರೆ 
ಏಕವಲ್ಲದ ಪಟಲಗಳ ಮೂಲಕ ರೈಬೊಸೋಮ್‌ಗಳ ವಿಭಾಗದಿಂದ ಬೇರ್ಪಟ್ಟ 
ಕೋಶದ್ರವ್ಯದ ಎರಡು ರೀತಿಯ ಆಂಗಭಾಗಗಳು, ಕೆಲವು ಗುಂಪುಗಳಲ್ಲಿ ಕಂಡುಬರು 
ತ್ರವೆ. ಕ್ಲೊರೊಬಿಯಂ ಕ್ಲೀಶಕವು ಹಸಿರು ಬ್ಯಾಕ್ಟೀರಿಯಾಗಳ ಅಪರೂಪ ವಿಶಿಷ್ಟ 
ತೆಯಾಗಿ ಹಲವು ಪೂರ್ವಕೇಂದ್ರೀಯ ಗುಂಪುಗಳಲ್ಲಿ ಗಾಳಿಯ ಕುಹರಗಳು ದೊಡ್ಡ 
ಬಾಗಿರುತ್ತವೆ, ಆದರೆ ವಿರಳವಾಗಿ ಕಂಡುಬರುತ್ತವೆ. 
ಳ್ಲೊರೊಬಿ೨ಣಂ ಕೋಶಕಗಳು 

ಎಲ್ಲ ನೇರಳೆ ಬಣ್ಣದ ಬ್ಯಾಕ್ಟೀರಿಯಾಗಳಲ್ಲೂ ದ್ಯುತಿಸಂಶ್ಲೇಷಕ ಸಲಕರ 
ಣೆಯು ಸ್ಥಳಾಕ್ಷತಿ ಶಾಸ್ತ್ರೀಯವಾಗಿ ಸಂಕೀರ್ಣವಾದ ಕೋಶ ದ್ರವ್ಯದ ಪಟಲದಲ್ಲಿ 
ರುತ್ತದೆ. ಈ ಸಲಕರಣೆಯು. ಪದರಗಳ ಅಥವಾ ಕೋಶಕಗಳ ರೂಪದಲ್ಲಿ ಕೋಶ 
ದ್ರವ್ಯ ವಿಭಾಗದಲ್ಲಿ ವ್ಯಾಪಕವಾಗಿ ಒಳಗೆ ಹೊಂದಿಕೊಂಡಿರುತ್ರದೆ. ನೀಲ-ಹರಿದ್ದರ್ಣ 
ಪಾಚಿಯ ದ್ಯುತಿಸಂಶ್ಲೇಷಕ ಸಲಕರಣೆಯಿರುವ ಪವರದ ರೀತಿಯ ಪಟಲ ವ್ಯವಸ್ಥಯ 
ಬಹುಶಃ ಕೋಶ ಪಟಲದಿಂದ ಹುಚ್ಚಿರಬಹುದು. ನೇರಳೆ ಬಣ್ಣದ ಬ್ಯಾಕ್ಟೀರಿಯಾ 
ಗಳ ವಿಷಯದಲ್ಲಿಗಿಂತ ಸಾಕ್ಷ್ಯವು ಇಲ್ಲಿ ಅಷ್ಟೇನೂ ಸ್ಪಷ್ಟವಾಗಿಲ್ಲ. ಆದರೂ ಹಸಿರು 
ಬ್ಯಾಕ್ಟೀರಿಯಾಗಳಲ್ಲಿ ದ್ಯುತಿಸಂಶ್ಲೇಷಣೆ ಸಲಕರಣೆಯು, ಬೇರೆ ರೀತಿಯ ಅಂತರ್‌ 
ಕೋಶ ಸ್ಥಾನವನ್ನು ಹೊಂದಿರುತ್ತದೆ. ಕೋಶ ಪಟಲದ ಕೆಳಗಿರುವ ಮತ್ತು ಅದ 
ರಿಂದ ಪ್ರತ್ಯೇಕವಿರುವ ಸಿಗಾರ್‌ ರೀತಿಯ ಕೋಶಕಗಳ ಶ್ರೇಣಿಯಲ್ಲಿ ಅದು ಇರುತ್ತದೆ 
ಚಿತ್ರ 10.44). 


ಬುಣಕಣ ಸೂಕ್ಷ್ಮದರ್ಶಿನಿಯಿಂದ ಪಾತ್ರ ಗುರುತಿಸಬಹುದಾದ ಈ ಕೋಕ 
ಪ್ರತಿಯೊಂದೂ 1000 ರಿಂದ 1500 A ಉದ್ದ ಮತ್ತು 500 ಸಿ ಅಗಲವಿರೃ 
ತ್ತವೆ. ಪ್ರತಿಯೊಂದೂ ಸುಮಾರು 50 A ದಪ್ಪವಿರುವ ಒಂದು. ಏಕಪದರದ 


& 


ಪೂರ್ಣಕೇಂಡ್ರೀಯ ಕೋಶೆಗಳ್ಳ ನಡುವಣ ಸಂಬಂಧಗಳು 79; 


[4% ದ,ಮ್ಗೊ 

ಇ ೩ 

ವ್ಯವಸ್ಥೆಯು ಬ್ಯ ಹಾ ಹಸ್ತದ ಪ್ರತಿಯೆ ಯೊಂದು ಕೋಶಕದ ಆ ಆಂಶಗಳು ಸಮನ 

ಗಿರುತ್ತವೆ; ಆಂತರಿಕ ರಚನೆಯ ಸ್ಪಷ್ಟವಾದ ಸೂಚನೆಗಳೇನೂ ಇರುವುದಿಲ್ಲ. ಆಳತೆ 
ಗಳಲ್ಲೂ ಮತ್ತು ರಚನೆಯಲ್ಲೂ ಕ್ಲೊರೊಟಿಯಂ ಕೋಶಕಗಳು ನಿಜಕೇಂದ್ರೀ 





ಚಿತ್ರ 10.44: ಫಾಸ್ಫೋಟಂಗ್‌ಸ್ಟೇಟ್‌ನಿಂದ ವಿರುದ್ಧವಾಗಿ ಕಲೆಮಾಡಿ ಕ್ಲೊರೊಬಿಯವುಾ್‌ 
ಹೋಶಗಳ, ಆಂಶಿಕವಾಗಿ ಶುದ್ಧೀಕರಿಸಿದ ತಯಾರಿಕೆಯ ಹ:ಣಕಣ ಸೂಕ್ಷ್ಮ (೬100, 800) 
ಚಕ್ಕ ಕಣಗಳು ಕಲುಷಿತಗೊಂಡು ಬಂದ ರೈಬೊಸೊಮುಗಳಾಗಿವೆ, G. Cohen: Bazire 
N. pfennig ಮುತ್ತು R, Kuniswa ಜಿವರ ‘The fine structure of green 
bacteria’ ನಿಂದ, J. 061. Biol. 22, 207. 


ದ್ಯು ತಿಸಂತ್ರೆ ಶ್ಲೇಷಕ ಜೀವಿಗಳ ಹರಿದ್ರೇಣುಗಳಿಂದ ಗಣನೀಯವಾಗಿ ಬೇರೆ ರಿಃತಿ ಇರು 
ತ್ತವೆ. ಹೀಗಲ್ಲದೆ ಪೂರ್ವಕೇಂದ್ರೀಯ ಕೋಶದಲ್ಲಿ ಒಂದು ವಿಶೇಷ ಅಂಗಭಾಗದೊಳೆ 
ಗೆ ದ್ಯುತಿಸಂಶ್ಲೇಷಕ ಕಾರ್ಯದ ಸ್ಥಾನವು ಇರುವ ಒಂದು ಆಪರೂಪ ಉದಾಹರಣೆ 
ಯಾಗಿವೆ. 


ಗಾಳಿಯ ಕುಹರಗಳು 
ಒಂದು ನಿಯಮದಂತೆ, ನೀರಿಗಿಂತ ಕೋಶಗಳ ಸ್ವಲ್ಪ } ಹೆಚ್ಚೆ ನ ಸುಂದ್ರತಿ 
ಹೊಂದಿರುತ್ತವೆ. ಆದ್ದರಿಂದ ಒಂದು ದ್ರವ ಮಾಧ್ಯಮದಲ್ಲಿ ಗಾತ್ರವನ್ನು ಅವ 


286 ಸೂಕ್ಷ್ಮಜೀವಿಗಳ ಜೀವದ್ರವ್ಯ,..... ಕಾರ್ಯಸಂಬಂಧ 


ಲಂಬಿಸಿದ ವೇಗದಲ್ಲಿ ಅವು ಮುಳುಗುತ್ತವೆ. ಕೆಲವು ಪೂರ್ವಕೇಂದ್ರಿ. €ಯ ಜೀವಿಗಳಿಗೆ 
ತೇಲುವಂತಹ ಕೋಶಗಳಿವೆ, ದ್ರವ ಮಾಧ್ಯಮದಲ್ಲಿ ಇವು ಮೇಲೇಳುತ್ತವೆ. ಈ 
ಗುಣಕ್ಕೂ ಗಾಳಿಯ ಕನಕನ: ಒಂದು ವಿಶೇಷ-ಗಾಳಿ ತುಂಬಿದ ಅಂಗಭಾಗವನ್ನು 
ಹೊಂದಿ ಿರುವುರಕ್ಕೂ ಪರಸ್ಪರ ಸಂಬಂಧವಿದೆ. ಈ ಗಾಳಿಯ ಕುಹರಗಳು, ಬೆಳಕು 
ಸೂಕ್ಷ್ಮದರ್ಶಿನಿಯಿಂದ ಗುರುತಿಸುವ ಷ್ಟು ದೊಡ್ಡದಾಗಿರುತ್ತವೆ; ಇವು, ಅಕ್ರಮ 
ಆಕಾರವನ್ನು pes ಹೆಚ್ಚಾಗಿ ವಕ್ರೀಕರಣಕ್ಕೊಳಗಾಗುವ ಭಾಗಗಳಾಗಿ ಕಂಡು 


ಒರುತ್ತವೆ (ಚಿತ್ರ 10.45). ಗಾಳಿಯ ಕುಹರೆಗಳಿರುವ ಕೋಶಗಳಿಗೆ ಮುಖ್ಯವಾದ 
ಬ ಗ್ವಿ ಗುಣಗಳಿವೆ; ವರ್ಗಾಯಿಸಲಾದ ಬೆಳಕಿನಿಂದ ಕಪ್ಪಾ ಗಿಯೂ, ಪ್ರತಿಫಲಿಸಿದ 
ಬಳಂನಿಂದ ಬೆಳ್ಳೆ ಗೂ ಇವು ಕಾಣಿಸುತ್ತವೆ. ಗಾಳಿ ತುಂಬಿ ನಿದ ಅಂತರ್‌ oes 


ರಜನೆಗಳು ಬೆಳಕನ್ನು ಹರಡುವುದರಿಂದ ಈ ರೀತಿ ಉಂಟಾಗುತ್ತದೆ. 





ಚಿತ್ರ 10,45 : ಸೂಕ್ಷ್ಮತಂತ ವಿನಂತಹ ನೀಲ ಹರಿದ್ವರ್ಣ ಪಾಚಿಯಾದ ಅಸಿಲ್ಲಾಟೊರಿಯಾದ 


ಸಿತಿ ವೈವೃಶ್ಯ ಛಾಯಾ ಸೂಕ್ಚ್ಮಚಿತ್ರ (೫1200) ಗಾಳಿಯ ಕುಹರಗಳನ್ನು (ಅಕ್ರಮವಾದ 
ಪ್ರಕಾಶಮಾನವಾದ ಪ್ರದೇಶಗಳು) ಚಿತ್ರ ತೋರಿಸುತ್ತದೆ Germaine Cohen 8೩216 


ಪೂರ್ವ ಕೇಂದ್ರೀಯ ಮೂರೂ ಮುಖ ್ಯ ದ್ಯುತಿ ತಿಸಂಶ್ಲೇಷಕ ಗುಂಪುಗಳ ಜೀವಿಗ 
ಳಲ್ಲೂ ಗಾಳಿಯ ಕುಹರಗಳು ವಿರಳವಾಗಿ ಕಂಡ ಬರುತ್ತ ತವೆ... ಕೆಲವು ಅದ್ಯುತಿ ಸಂಶ್ಲೇ 
ಷಕ ಬ ಸ್ಯಾಕ್ಟೀರಿ ರಿಯಾಗಳ ಗುಂಪುಗಳಲ್ಲೂ ಇವನ್ನು ಪತ್ತೆಹಚ್ಚಲಾಗಿದೆ. 
ಕುಹರಗಳಿರುವ ಜೀವಿಗಳು ಜಲಚರಗಳಾಗಿವೆ ಬಹುಪಾಲು (ಕೆಲವನ್ನು ಬಿಟ್ಟು) 
ಇವು ಅಚಲವಾಗಿರುತ್ತವೆ. ಎಲ್ಲ ಪೂರ್ವಕೇಂದ್ರೀಯ ಜೀವಿಗಳಲ್ಲೂ ಗಾಳಿಯ 
ಕುಹರಗಳು ಒಂದೇ ರೀತಿಯ ಬಹು ಸೂಕ್ಷ್ಮವಾದ ರಚನೆಯನ್ನು ಹೊಂದಿವೆ 
ಎಂಬುದನ್ನು ಯಣಕಣ ಸೂಕ್ಷ್ಮ ದರ್ಶನೀಯ ಅಧ್ಯ ಯನಗಳು ತೋರಿಸಿವೆ. ಇವು 


ಪೊರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 287 


ಕೋಷ್ಟಕ 10.9. ಗಾಳಿಯ ಕುಹರಗಳಿರುವ ಪೂರ್ವಕೇಂದ್ರೀಂ ಗುಂಪುಗಳು 








ಗುಂಪು ಇರುವಿಕೆ 

ನೀಲ-ಹರಿದ್ವರ್ಣ ಪಾ ಪಾಚಿಗಳು ಹಲವಾರು ಪಂಗಡಗಳಿಗೆ ಸೇರುವ ಏಕ 
ಕಣ ಹಾಗೂ ಸ ಸೂಕ್ಷ್ಮ ತಂತುವಿನಂತಹ 
ಕೆಲವು PAS ಅಸಿಲ್ಲಾ 
ಟೊರಿಯಸ್ಚಿರುಲಿನ, ಅಫಾಸಿ 
ಕಮನ 

ನೇರಳೆ ಬಣ್ಣ ದ ಬ್ಯಾಕ್ಸಿ €ರಿಯಾಗಳು ಲ್ಯಾಂಘೊಸಿಸ್ಟಿಸ್‌ ಅವೂಬೊಬ ್ಯ್ಯಕ್ಟರ್‌ 
ಥಯೊಡಿಕ್ಟಿ ಯನ್‌ 

ಹಸಿರು ಬ್ಯಾಕ್ಟಿ €ರಿಯಕಾಗಳು ಪೆಲೊಡಿಕ್ಟಿಯನ'` 

ಅದ್ಯುತಿ ಶಂಶ್ಲೇಷಕ ಯೂ ಹ್ಯಾಲೊ ಬ್ಯಾ ಕ್ರೈ ರಿಯವರ್‌ (ಕೆಲವು ತಳಿ 

ಬ್ಯಾಕ್ಟೀರಿಯಾಗಳು ಗಳು) ಅಂಕ್ಕಾಲೊಮೈೆ ಕ್ರೊಬಿಯಮು* 


ಶಂಖುವಿನಾಕಾರದ ತುದಿಯಿರುವ ಹಲವು ವರ್ತುಲಾಕಾರದ ಗಾಳಿಯ ಕೋಶಕ 
ಗಳಿಂದ ರಚಿಸಲ್ಪಟ್ಟ ಟ್ಟ ಸಂಘಟಿತ ಅಂಗಭಾಗಗಳು ನಿರ್ದಿ ೯ಷ್ಟ ವಾಗಿ ನೀಲಹರಿದ್ದಣಃ 
ಪಾಚಿಗಳಲ್ಲಿ ಈ ಕೋಶಕಗಳು ಅತ್ಯಂತ ಕ್ರಮವಾಗಿ ಜೋಡಿಸಲ್ಪಟ್ಟಿವೆ. ಪ್ರ 
ಯೊಂದು ಕೋಶಕದ ಬಿತ್ತಿಗೂ ಬೂ ಪದರದ ಸುಮಾರು 50 ಸಿ ದಪ್ಪದ ಪಟಲ 
ವಿದೆ. ಈ ಪ ಪಟಲಕ್ಕೆ ಕ್ರಮವಾದ, ಸೂಕ್ಷ್ಮರಚನೆಯಿದೆ. ಬೇಪ ೯ಟ್ಟ ಕೋ ಶಕಗಳ 
ನಿರ್ದಿಷ್ಟವಾಗಿ ಈ ರೀತಿಯ ಕ್ರಮವಾದ ಸೂಕ್ಷ್ಮ ರಚನೆಯ ಪಟಲವು ಕಂಡು ಬರು 
ತ್ತದೆ (ಚಿತ್ರ 10.47). 

ಗಾಳಿಯ ಕುಹರಗಳಿರುವ ಕೋಶಗಳ ಒಂದು ವಿಲಂಬಿಯನ್ನು ಏಕಾಏಕಿ ಒತ್ತ 
ಡದ ಹೆಚ್ಚಳಕ್ಕೆ ಗುರಿಪಡಿಸಿದರೆ ಕೋಶಕಗಳು ಥಟ್ಟನೆ ಮುದುಡಿಕೊಳ್ಳುತ್ತವೆ ಹಾಗೂ 
ಕೋಶಗಳು ತಮ್ಮ ತೇಲುವ ಗುಣದೊಂದಿಗೆ ಪ್ರತ್ಯೇಕ ದ ೈಗ್ವಿ ಗುಣಗಳ ನ್ನು ಕಳೆದು 
ಕೊಳ್ಳುತ್ತವೆ. 

ಒಂದು ದ್ರವ ಮಾಧ್ಯ ಮದಲ್ಲಿ ಹೆಚ್ಚು ಕಚಮೆ ನಿಗದಿಯಾದ, ನೇರವಾದ 
ಸಾ ತನವನ್ನು ಕೋಶಗಳು ತ. ವಷ ಸಾಧ್ಯವಾಗುವಂತೆ ಮಾಡುವ ಮಾ 
ಒಂದು ಅಂಗಭಾಗವೇ ಗಾಳಿಯ ಕುಹರ. ಗಾಳಿಯ ಕುಹರಗಳಿರುವ ವಾಯುಜಿ 
ಗಳು (ಉದಾ : ನೀಲ-ಹರಿದ್ವರ್ಣ ಪಾಚಿಗಳು, ಹ್ಯಾಲೊಬ್ಯಾಕ್ಟೀರಿಯಮ್‌) Ke 
ಗಳ ಕೋಶಗಳ ತೇಲುವ ಸ್ವಭಾವದಿಂದ eye ಬರುತ್ತವೆ ವೆ. ಆದರೆ ಅವಾಯು 
ಜೀವಿಯ ಗಾಳಿಯ ಕುಹರಗಳನ್ನು ತೂ ನೇರಳೆ ಬಣ್ಣದ ಅಥವಾ ಹಸಿರು 
ಗಂಧಕ ಬ್ಯಾಕ್ಟೀರಿಯಾಗಳಲ್ಲಿ ಇದು ವಾಸ್ತವವಲ್ಲ. ಪ್ರಕೃತಿಯಲ್ಲಿ ಕೊಳಗಳ ಆಳವಾದ 


ಟಾ ‘| 


ಡಿ 


288 ಸೂಕ್ಷ್ಮಜೀವಿಗಳ ಜೀವದ್ರವ್ಯ... ಕಾರ್ಯಸಂಬಂಧ 


ಅವಾಯು ಜೀವಿಯ ಪದರಗಳಲ್ಲಿ ಚಚಹಳ ಇಕ್ಕಟ್ಟಾದ ಸಮತಲದಲ್ಲಿ ಇವು ಸಂಗ್ರಹ 


ಾಗುತ್ತವೆ (ಅಧ್ಯಾಯ ಸ್ವಾ 
ವಾಗುತ್ತವೆ (ಅಧ್ಯಾಯ 17 ನ್ನು ನೋಡಿರಿ). 





4 
ತೋರಿಸಿರುವ ಅಸಿಲ್ಲಟೊರಿಯಾದ ತೆಳು ಕೊಯ್ತದ ಹಣಕಣ ಸೂಸ್ಟ ಚಿತ್ರ Germanic 





ಚಿತ್ರ 10.47 ;ಯುರಾನಿಲ್‌ ಆಸಿಟೇಟ್‌ನಿಂದ ಎರುದ್ದ ವಾಗಿ ಕಲೆ ಮಾಡಿದ ಅಸಿಲ್ಲಾಟೊರಿಯಾದ 
ಬದ್ಧೀಕರಿಸಿದ ಗಾಳಿಯ ಕೋಶಕಗಳ ಯಣಕಣ ಸೂ ಕ್ಷ್ಮಿಚಿತ್ರ (102,600) ಕೋಶಕಗಳನ್ನೂ 
ಗಾಳಿಉಂದ ಊದಿಕೊಂಡಿವೆ, ಕೋಶಕ ಭಿತ್ತಿಯ ಕ್ರಮವಾದ ಪಟ್ಟಿಯಂತಹ ಸೂಕ್ಷ್ಮರಚನೆ 
ಯನ್ನು ಗವ.ನಿಸಿ Germanic Cohen 882116 ಅವರ ಕೃಪೆ, 


ಪೂರ್ವಕೇಂದ್ರೀಯ ಕೋಶಗಳ, ,...ನಡುವಣ ಸಂಬಂಧಗಳು 289 


ಗಾಳಿಯ ಕುಹರಗಳಿಂದ ಉಂಟಾಗುವ ತೇಲುವಿಕೆಯ ಮುಖ್ಯ ಪ್ರಾಕೃತಿಕ 
ತೋರಿಕೆ ಯಾವುದೆಂದರೆ ನೀರಿನ ಕಳೆ. ಕೊಳಗಳಲ್ಲೂ, ಸಮುದ್ರಗಳಲ್ಲೂ ಕಂಡು 
ಬರುವ ನೀರಿನ ಕಳೆಗಳು ಗಾಳಿಯ ಕುಹರಗಳಿರುವ ನೀಲ-ಹರಿದ್ವರ್ಣ ಪಾಚಿಗಳು 
ಮೇಲ್ಮೈಯಲ್ಲಿ ಒಟ್ಟಾಗಿ ಶೇಖರವಾಗುವುದರಿಂದ ಉಂಟಾಗುತ್ತವೆ. ನೀರಿನ ಕಳೆಯ 
ಜೈವಿಕ ಅಂಶವೆಂದರೆ, ಚರ್ಚೆಯಲ್ಲಿರುವ ಪ್ರಭೇಧಗಳ ಹೆಚ್ಚಿನ ಸ್ಥಳೀಯ ಅಭಿವೃದ್ಧಿ 
ಹವಾಮಾನ ಶಾಸ್ತ್ರೀಯ ಅಂಶಗಳಿಂದ ಕಳೆ ಮೇಲಕ್ಕೆ ತೇಲುತ್ತದೆ. ತರಂಗ ಕ್ರಿಯೆ 
ಯಿಂದ ನೀರಿನ ಮೇಲ್ಪದರದಲ್ಲಿ ಮುಂಚೆ ಹರಡಲಾದ ಕೋಶಗಳು ಮೇಲ್ಮೆಗೆ 
ತೇಲಲು ಅವಕ್ಸಾಶ ಕೊಡುವಂತಹ ಪೂರ್ಣ ಶಾಂತಿಯ ಸಮಯದಲ್ಲಿ ಅವು ಒಂದು 
ಕಡೆಗೆ ತೇಲುತ್ತವೆ. 


ಪೂರ್ವಕೇಂದ್ರೀಯ ಕೋಶಗಳ ಕಾಯ್ದಿ ಡುವ ಸಾಮಗ್ರಿಗಳು 


ಪೂರ್ವಕೇಂದ್ರೀಯ ಜೀವಿಗಳಲ್ಲಿ ಒಂದು ವಿಧದ ಕೋಶದ 
ಕಾಯ್ದಿ ಡುವ ಸಾಮಗ್ರಿಗಳು ಕಂಡು ಬರಬಹುದು; ಇವುಗಳನ್ನು ಆಗಾಗ್ಗೆ 
ಹರಳು ರೀತಿಯ ಕೋಶದ್ರವ್ಯದ ಸೇರಿಕೆಗಳಾಗಿ ಗುರುತಿಸಬಹುದು. 


ಸಾನಯನ ಕಾಯ್ದಿಡುವ ಸಾಮಗ್ರಿಗಳು 


ಪೂರ್ವಕೇದ್ರೀಯ ಜೀವಿಗಳಲ್ಲಿ ರಾಸಾಯನಿಕವಾಗಿ ಬೇರೆ ಬೇರೆಯಾಗಿರುವ 
ಎರಡು ಬಗೆಯ ಸಾವಯವ ಕಾಯ್ದಿ ಡುವ ಸಾಮಗ್ರಿಗಳು ವ್ಯಾಪಕವಾಗಿವೆ. ಇವು 
ಪ್ರತಿಯೊಂದೂ ಅಂತರ್‌ ಕೋಶದಲ್ಲಿ ಇಂಗಾಲ ಅಥವಾ ಶಕ್ತಿಯ ನಿಧಿಗಳಾಗಿ 
ವರ್ತಿಸುತ್ತವೆ. ಇವು ಯಾವುವೆಂದರೆ ಗ್ಲೂಕೋಸ್‌ ಅನ್ನು ಹೊಂದಿರುವ ಪಾಲಿ 
ಸ್ಕಾ ಖರೈಡ್‌ಗಳಾದ ಪಿಷ್ಟ ಮತ್ತು ಗ್ಲೈಕೊಜೆನ್‌ ಹಾಗೂ /-ಹೈಡ್ರಾಕ್ಸಿಬ್ಯುಟೆರಿಕ್‌ 
ಆನ್ಲಿದ ಪಾಲಿಯೆಸ್ಟರ್‌ ಆದ ಪಾಲಿ-8-ಹೈಡ್ರಾಕ್ಸಿಬ್ಯುಟಿರಿಕ್‌ ಆಮ್ಲ. ಮೊದಲನೆ 
ಎರ್ಗದ ಪದಾರ್ಥಗಳು ನಿಜಕೇಂದ್ರೀಯ ಜೀವಿಗಳಲ್ಲೂ ಕಾಯ್ದಿ ಡುವ ಸಾಮಗ್ರಿ 
ಗಳಾಗಿ ಕಂಡು ಬರುತ್ತವೆ, ಪೂರ್ವಕೇಂದ್ರೀಯ ಗುಂಪುಗಳಲ್ಲಿ ಪಾಲಿ-8-ಹೈಡ್ರಾಕ್ಸಿ 
ಬ್ಯುಟೆರಿಕ್‌ ಆಮ್ಲ ಪು ವಿಶಿಷ್ಟವಾಗಿ ಕಂಡು ಬರುತ್ತದೆ. ನಿಜಕೇಂದ್ರೀಯ ಜೀವಿಗಳಲ್ಲಿ 
ಸಾಮಾನ್ಯವಾಗಿ, ಕಾಯ್ದಿ ಡುವ ಸಾಮಗ್ರಿಗಳಾಗಿರುವ ತಟಸ್ಸ ಕೊಬ್ಬುಗಳನ್ನು 
ಪೂರ್ವಕೇಂದ್ರೀಯ. ಜೀವಿಗಳು ಸಂಗ್ರಹಿಸುವುದಿಲ್ಲ; ಹೀಗೆ ಸಂಗ್ರಹಿಸುವ ಈ 
ರೀತಿಯ ಸಾಮಗ್ರಿಗೆ ಸಮನಾಗಿ, ಪೂರ್ವಕೇಂದ್ರೀಯ ಜೀವಿಗಳಲ್ಲಿ ಪಾಲಿ-- 
ಹೈಡ್ರಾಕ್ಸಿಬುಟೈರಿಕ್‌ ಆಮ್ಲವನ್ನು ಪರಿಗಣಿಸಬಹುದು. 

ಒಂದು ಸಾಮಾನ್ಯ ನಿಯಮದಂತೆ, ಒಂದುಪ್ರಭೇದ ಅಥವಾ ಗುಂಪು, ಒಂದೇ 
ಒಂದು ರೀತಿಯ ಕಾಯ್ದಿ ಡುವ ಸಾಮಗ್ರಿಯನ್ನು ಉತ್ಪಾದಿಸುತ್ತದೆ. ಹೀಗೆ ಕರುಳಿನ 


290 ಸೂಕ್ಷ ಜೀವಿಗಳ ಜೀವದ ಶ್ರವ್ಯ. ..ಎಎಸಾರ್ಯಸಂಬಂಧ 


ಗುಂಪಿನ ಬ್ಯಾಕ್ಟೀರಿಯಾಗಳು ಮತ್ತು ಅವಾಯು ಜೀವೀಯ ಬೀಜಕಣ ಉತ್ಪಾದ 
ಕಗಳು (ಕ್ಲೊಸ್ಟಿ,ಡಿಯಂ) ಗ್ಲೈಕೊಜಿನ್‌ ಅಥವಾ ಪಿಷ್ಟವನ್ನು ಮಾತ್ರ ಕಾಯ್ದಿ ಡುವ 
ಸಾಮಗ್ರಿಯಾಗಿ ಸಂಶ್ಲೇಷಿಸುತ್ತವೆ. ಆದರೆ: ಹಲವಾರು ಸ್ಕೂಡೊಮೊನಾಸ್‌'ಗಳು, 
ಅಜೊಟೊಬ್ಯಾಕ್ಟರ್‌, ಸ್ಪಿರಿಲ್ಲನ ಮತ್ತು ಬ್ಯಾಸಿಲ್ಲಸ್ಸ ಪ್ರಭೇದಗಳು ಪಾಲಿ-8-ಹೈಡ್ರಾಕ್ಸಿ 
ಬ್ಯುಟೆರೇಟನ್ನು ಮಾತ್ರ ಸಂಶ್ಲೇಷಿಸುತ್ತವೆ. ಕೆಲವ ಬ್ಯಾಕ್ಟೀರಿಯಾಗಳು, ಎರಡೂ 
ರೀತಿಯ ಕಾಯ್ದಿಡುವ ಸಾಮಗ್ರಿಗಳನ್ನು ಸಂಶ್ಲೇಷಿಸಬಲ್ಲವು. ಇದು ನೇರಳೆಬಣ್ಣದ 
ಬ್ಯಾಕ್ಟೀರಿಯಾಗಳ ವೈಶಿಷ್ಠ | ವಾಗಿದೆ. ಕೊನೆಯದಾಗಿ. ಕೆಲವು ಬ್ಯಾಕ್ಸಿ €ರಿಯಾಗಳು 
(ಉದಾ : ಸ್ಕೂಡೊಮೊನಾಸ್‌ ಗುಂಪಿನ ಸ್ಟುರಣ ಶಕ್ತಿಯುಳ್ಳ ಪ್ರಭೇದಗಳು) 
 ಯಠಾವುದೇ ನಿರ್ದಿಷ್ಟ ಸಾವಯವ ಕಾಯ್ದಿ ಡುವ ಸಾಮಗ್ರಿಯನ್ನು ಸಂಶ್ಲೇಷಿಸುವು 
ದಿಲ್ಲ ಎಂಬುದನ್ನು ಗಮನಿಸಬೇಕು. 

ಬ್ಯಾಕ್ಟೀರಿಯಾಗಳ ಪಾಲಿಸಾಖರೈಡ್‌ ಕಾಯ್ದಿ ಡುವ ಸಾಮಗ್ರಿಗಳು, ಸಾಮಾನ 
ವಾಗಿ ಕೋಶ ದ್ರವ್ಯದ ಎಲ್ಲ ಭಾಗದಲ್ಲೂ ಹೆಚ್ಚು ಕಡಮೆ ಸಮಾನವಾಗಿ ಹರಡಿರು 
ತ್ತವೆ. ಸೂಕ್ಷ್ಮದರ್ಶಿನಿಯಿಂದ ಕಾಣಬಹುದಾದ ಆದರೆ ಬೆಳಕು ಸೂಕ್ಷ್ಮದರ್ಶಿನಿ 
ಯಿಂದ ಕಾಣಲಾಗದಂತಹ ಜಾಗಗಳಲ್ಲಿ ಇವು ಸಂಗ್ರಹವಾಗುತ್ತವೆ. ಕೋಶಗಳಲ್ಲಿ 
ಇಂತಹ ಕಾಯಿಟ್ಟ ಸಾಮಗ್ರಿಗಳ ಇರುವಿಕೆಯನ್ನು, ಪೊಟಾಸಿಯಂ ಅಯೊಡೈಡ್‌ನಲ್ಲಿ 
ಅಯೋಡಿನ್‌ನ ದ್ರಾವಣದೊಂದಿಗೆ ಸಂಸ್ಕರಿಸುವುದರಿಂದ ಪತ್ತೆ ಹಚ್ಚಬಹುದು. 
ಇದು, ಪಿಷ್ಟದಂತಹ ಕವಲೊಡೆಯದ ಪಾಲಿ ಗ್ಲುಕೋಸ್‌ಗಳಿಗೆ ಕಡು ನೀಲಿಯ ಕಲೆ 
ಯನ್ನು ಉಂಟುಂರಾಡುತ್ತದೆ ಹಾಗೂ ಗ್ಲೈೈಕೊಜಿನ್‌ನಂಥ, ಕವಲೊಡೆದ ಪಾಲಿ 
ಗ್ಲುಕೋಸ್‌ಗಳಿಗೆ ಕೆಂಪು ಮಿಶ್ರಿತ ಕಂದು ಬಣ್ಣದ ಕಲೆಯನ್ನು ಉಂಟುಮಾಡುತ್ತದೆ. 
ಪಾಲಿ-8 -ಹೈಡ್ರಾಕ್ಸಿಬುಟೈರೇಟ್‌ನ ಸಂಗ್ರಹಗಳನ್ನು ಬೆಳಕು ಸೂಕ್ಷ್ಮದರ್ಶಿನಿಯಿಂದ 
ಸುಲಭವಾಗಿ ಕಾಣಬಹುದು. ಕೋಶದಲ್ಲಿ ವಿವಿಧ ಗಾತ್ರದ. ವಕ್ರೀಕರಣಕ್ಕೊಳ 
ಗಾಗುವ ಕಣಗಳಾಗಿ ಹರಡಿರುವಂತೆ ಇವು ಕೇಡ:ಬರುತ್ತವೆ, ಸುಡಾನ್‌ ಬ್ಲಾಕ್‌ನಿಂದ 
ಇವುಗಳನ್ನು ನಿರ್ದಿಷ್ಟವಾಗಿ ಕಲೆ ವಾಡಬಹುದು, ಈ ಗುಣವನ್ನು ಇತರ ಗುಂಪು 
ಗಳಲ್ಲೂ ತಟಸ್ಥ ಕೊಬ್ಬು ಸಂಗ್ರಹಗಳಿಂದ ತೋರಿಸಲಾಗಿದೆ. ಈ ಕಾರಣಕ್ಕಾಗಿ, 
ಬ್ಯಾಕ್ಟೀರಿಯಾಗಳ ಪಾಲಿ-8-ಹೈಡ್ರಾಕ್ಸಿ ಬ್ಯುಟೆರಟ್‌ ಕಣಗಳನ್ನು ಕೆಲವು ವೇಳೆ 
ಲಿಪಿಡ್‌ ಕಾಯ್ದಿಟ್ಟ ಸಾಮಗ್ರಿಗಳಿಂದು ತಪ್ಪಾಗಿ ಗುರುತಿಸಲಾಗುತ್ತದೆ. 

ಸಾಮಾನ್ಯವಾಗಿ ಈ ಕಾಯ್ದಿ ಡುವ ಸಾಮಗ್ರಿಗಳು, ಸಕ್ರಿಯವಾಗಿ ಬೆಳೆಯುತ್ತಿ 
ರುವ ಕೋಶಗಳಲ್ಲಿ ಗಣನೀಯವಾಗಿ ಕಡಮೆಯಿರುತ್ತವೆ. ಕೋಶಗಳಲ್ಲಿ ಸಸಾರ 
ಜನಕವು `ಮಿತಿಗೊಂಡಾಗ, ಇಂಗಾಲ ಶಕ್ತಿ ಮೂಲವು. ಇನ್ನೂ ಸಿಗುವಂತಿರುವಾಗ 
ಅವು ಹೆಚ್ಚಾಗಿ ಸಂಗ್ರಹವಾಗುತ್ತವೆ. ನ್ಯೂಕ್ಲಿಯಿಕ್‌ ಆಮ್ಲ ಮತ್ತು ಸಸಾರಜನಕ 
ಸಂಶ್ಲೇಷಣೆಗಳಿಗೆ ಅಡಚಣೆ ಉಂಟುಮಾಡುವಂತಹ ಪರಿಸ್ಥಿತಿಗಳಲ್ಲಿ ಸಂಗ್ರಹಿಸಲಾದ : 


ಪೊರ್ವಕೇಗದ್ರೀಯ ಕೋಶಗಳ ನಡುವಣ ಸಂಬಂಧಗಳ 291 


ಇಂಗಾಲದ ಹೆಚ್ಚಿನ ಭಾಗವನ್ನು ಕೋಶಗಳು ಸಂಗ್ರಹಿಸುತ್ತವೆ. ಕೋಶದ ಒಣ 
ತೂಕದ ಸುಮಾರು ಶೇಕಡಾ 50ರಷ್ಟಾಗುವವರೆಗೂ ಸಾಮಗ್ರಿಗಳು ಶೇಖರವಾಗ 
ಬಹುದು. ಇಂತಹ ಕೋಶಗಳಿಗೆ ಬಾಹ್ಯ ಇಂಗಾಲ ಮೂಲವನ್ನು ಒದಗಿಸುವುದನ್ನು 
ನಿಲ್ಲಿಸಿ ಸೂಕ್ತವಾದ ಸಾರಜನಕ ಮೂಲವನ್ನು ಒದಗಿಸಿದರೆ (ಉದಾ Nl 
ಕಾಯ್ದಿಟ್ಟ ಸಾಮಗ್ರಿಯನ್ನು ಕೋಶದ ನ್ಯೂಕ್ಲಿಯಿಕ್‌ ಆಮ್ಲ ಮತ್ತು ಪ್ರೋಟೀನ್‌ 
ಗಳ ಸಂಶ್ಲೇಷಣೆಗೆ ಉಪಯೋಗಿಸಬಹುದು (ಚಿತ್ರ: 10,48) ಪಾಲಿ-6-ಹೈಡ್ರಾಕ್ಸಿ 





10. 48 : ಬ್ಯಾಸಿಲ್ಲಸ್‌ ಮೆಗಟೆರಿಯಮ್‌ (ಸ್ಥಿತಿ ವೈದೃಶ್ಯ 2,700)ನಲ್ಲಿ ಪಾಲಿ./-ಹೈಡ್ರಾಕ್ಸಿ 
ಬ್ಯುಟೆರಿಕ್‌ ಆಮ್ಲದ ಉತ್ಪಾದನೆ ಮತ್ತು ಉಪಯೋಗ, (೩) ಹೆಚ್ಚಿನ ಪ್ರಮಾಣದ ಗ್ಲುಕೋಸ್‌ 
ಮತ್ತು ಅಸಿಟೇಟ್‌ಗಳೊಂದಿಗೆ ಬೆಳೆದ ಕೋಶಗಳೂ ಪೂಲಿ.8-ಹೈಡ್ರಾಕ್ಸಿ ಬುಟಿರಿಕ್‌ ಆಮ್ಲದ 
ಒಂದು ಅಥೆವಾ ಹೆಚ್ಚ ಕಣಗಳನ್ನು ಹೊಂದಿವೆ (ಬೆಳ್ಳಗಿರುವ ಪ್ರದೇಶಗಳು) (0) ಬಾಹ್ಯ 
ಇಂಗಾಲ ಮೂಲವಿರದಂತೆ, ಒಂದು ಸಾರಜನಕ ಮೂಲದೊಂದಿಗೆ 24 ಘಂಟೆಗಳವರೆಗೆ ಒದಗಿಸಿದ 
ಅದೇ ಸಾಕಣೆಯ, ಕೋಶಗಳು ಬಹುಮಟ್ಟಿಗೆ ಎಲ್ಲ ಬಹತಯ ಕಣಗಳು ಅದೃಶ್ಯಮಾಗಿವೆ 
J. F. Wilkson ಅವರ ಕೃಪೆ, 


ಬ್ಯುಟೆರೇಟ್‌ನ ಪಾಲಿ ಗ್ಲುಕೋಸ್‌ಗಳ ಸಂಶ್ಲೇಷಣೆಯು, ಅಭಿಸರಣಾ ರೀತಿಯಲ್ಲಿ ಜಡ 
ವಾದ ರೂಪದಲ್ಲಿ, ಇಂಗಾಲ ಸಂಗ್ರಹವು ಶೇಖರಣೆಯಣಗುವುದರ ಒಂದು ವಿಧಾನ 
ವನ್ನು ಪ್ರತಿನಿಧಿಸುತ್ತದೆ. ಪಾಲಿ-8-ಹೈಡ್ರಾಕ್ಸಿ ಬುಬೈರೇಟ್‌ನಲ್ಲಿ ಬಹುತಯ ಸಂಶ್ಲೆ 
ಷಣೆಯು, ಒಂದು ಆಮ್ಲೀಯ ಜೀವದ್ರವ್ಯ ಪರಿಣಾಮ ಅಥವಾ ಚಯಾಪಚಯ ಉತ್ಪನ್ನ 
ವನ್ನು ತಟಸ್ಕಗೊಳಿಸುವಿಳೆಯ ವಿಧಾನವನ್ನೂ ಪ್ರತಿನಿಧಿಸುತ್ತವೆ. ಏಕೆಂದರೆ, ಉಪ 
ಗುಂಪುಗಳ ನಡುವಣ ಎಸ್ಟರ್‌ ಬಂಧಗಳ ಮೂಲಕ--ಹೈಡ್ರಾಕ್ಸಿ ಬ್ಯುಟ್ಟೆರಿ 


292 ಸೂಕ್ಷ್ಮಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


ಆಮ್ಲದ ಮುಕ್ತ ಕಾರ್ಬಾಕ್ಸಿಲ್‌ ಗುಂಪು ತೆಗೆದುಹಾಕಲ್ಪಡುತ್ತದೆ (ಚಿತ್ರ 10.49). 
ಹೀಗೆ, ಕೋಶವು ಇಂತಹ ಪದಾರ್ಥಗಳು ಪೆಚ್ಚಾಗಿ ಸಂಗ್ರಹವಾಗುವುದಕ್ಕೆ ಅವಕಾಶ 
ಕೊಡುತ್ತದೆ. ಆದರೆ, ಮುಕ್ತ ಗ್ಲುಕೋಸ್‌ ಅಥವಾ-ಹೈಡ್ರಾಕ್ಸಿ ಬುಟ್ಟೆರಿಕ್‌ ಆಮ್ಲ 
ಗಳು ಅದೇ ಪ್ರಮಾಣದಲ್ಲಿ ಅಂತರ್‌ಕೋಶದಲ್ಲಿ ಸಂಗ್ರಹವಾಗುವುದು ಶರೀರ 


ಶಾಸ್ತ್ರೀಯ ದುಷ್ಪರಿಣಾಮಗಳಿಗೆ ಕಾರಣವಾಗುತ್ತದೆ. 


ಲ್‌ 7 ಘ್‌ 


~CoA SH 


ಪಾಲಿ.8-ಹೈಡ್ರಾಕ್ಸಿಬ್ಯುಟರೇಟ್‌ 


ಚೆತ್ರ 10.49 : ಪಾಲಿ-1-ಹೈಡಾಕ್ಸಿಬ್ಯುಟಿರೇಟ್‌ನ ಸಂಶ್ಲೇಷಣೆ ಮತ್ತು ವಿಘಟನೆಗಳಲ್ಲಿ ಉಂಟಾ 
ಗುವ ಪ್ರತಿಕ್ರಿಯೆಗಳು, 


ಇಂಗಾಲ ಕಾಯ್ದಿಟ್ಟ ಪದಾರ್ಥಗಳ ಶೇಖರಣೆ ಮತ್ತು ಅದರ ತದನಂತರದ 
ಉಪಯೋಗವು, ನಿಕಟವಾದ ನಿಯಂತ್ರಣದ ಹತೋಟೆಯೊಳಗಿರುವ ಒಂದು 
ವಿಶೇಷ ಕಿಣ್ವೀಯ ವ್ಯವಸ್ಥೆಯಿಂದ ಉಂಟಾಗುತ್ತದೆ. ಈ ವ್ಯವಸ್ಥೆಗಳ ಸ್ವರೂಪ 
ವನ್ನು, ಬಾಕ್ಟೀರಿಯಾಗಳಿಂದಾಗುವ ಪಾಲಿ -8- ಹೈಡ್ರಾಕ್ಸಿಬುಟೈರೇಟ್‌ನ. 
ಜೀವದ್ರವ್ಯಪರಿಣಾಮ ಕ್ರಿಯೆಯ ಅಥವಾ ಚಯಾಪಚಯ ಕ್ರಿಯೆಯ ಅಧ್ಯ ಯಸ 
ಗಳಿಂದ ತಿಳಿಯಲಾಗಿದೆ. ಈ ಪದಾರ್ಥವು, ಮೇಧಾಮ್ಲ ಸಂಶ್ಲೇಷಣೆಯ ಮಾರ್ಗದ 
ಲ್ಲಿಯೇ ಒಂದು ಪಕ್ಕದ ಮಾರ್ಗದಲ್ಲಿಯೇ ಒಂದು ಪಕ್ಕದ ವಕಾರ್ಗದ ಮೂಲಕ 
ಉಂಟಾಗುತ್ತದೆ. (ಚಿತ್ರ 10.50) 


ಪೂರ್ವಕೇಂದ್ರೀಯ ಕೋಶಗಳ, ,.,.ನೆಡುವಣ ಸಂಬಂಧಗಳು. 293 


ಅದು ಮೂಲ ಬಹೆತಂಖ ಕಣಗಳ ಜೊತೆಗೆ ಸೇರುತ್ತದೆ. ಬಹುತಯ ವಿಘಟ 
ನೆಗೆ ಒಂದು ಸಂಕೀರ್ಣ ವ್ಯವಸ್ಥೆ ಯುಂಟಾಗುತ್ತದೆ. ಮೂಲಕಣಗಳಲ್ಲಿರುವ ಬಹುತಯ 
ವನ್ನು, €೩* ಅಯಾನ್‌ಗಳ ಅವಶ್ಯಕತೆ ಪಡೆದಿರುವ ಒಂದು ಕಣ್ವ ದಿಂದ ಕಣಗಳು 
“ಕ್ರಿಯಾಶಕ್ತವಾಗುವವರೆಗೂ', ಆಕ್ರಮಿಸಲುಗುಪುದಿಲ್ಲ. ಈ ಕಿಣ್ವ ಸಸಾರಜನಕವನ್ನು 
ಜಃ ಧಿಬಸಲ್ಲುದು. ಏಕೆಂದರೆ, ಅದರ ಪ್ರಭಾವವು ಟ್ರಿಪ್ಲಿನ ಈ. ಕಿಣ್ವ ದ ಪ್ರಭಾವ 


ಸಂಶ್ಲೇಷಣೆ ಗು ಕೋಸ್‌ ಆ ಇಸ್ಟ ಟ್‌ 


| 


ಗು ಕೋಸ್‌. ತ್ಯೆ ಟ್‌ 


ATP 
AH ಸ. 


p, HO pp A 


ಸ್ಯಾತ್‌ 


ADP” 
P, 
ವಿಭಜನೆ 

ಚಿತ್ರ 10.50 : ಬ್ಯಾಕ್ಟೀರಿಯತಾಗಳಿಂದಾಗುವ ಅ ಕಕೊಜೆನ್‌ನ ಮತ್ತು ವಿಘಟನೆಗಳಲ್ಲಿ ಉಂಟಾ 
ಗುವ ಪ್ರತಿಕ್ರಿಯೆಗಳ, 
ದಂತೆಯೇ ಇರುತ್ತದೆ. ಕ್ರಿಯಾಶಕ್ತಗೊಂಡ ಕಣಗಳು, ಬಹುತಯವನ್ನು ಒಂದು, 
ದ್ವಿತಯದ ಎಸ್ಟರ್‌ ಆಗಿ, ಜಲವಿಶ್ಲೇಷಿಸುವ ಡೀಪಾಲಿಮೆರೇಸ್‌ನ ಕ್ರಿಯೆಗೊಳ 
ಗಾಗುತ್ತವೆ. ಇದನ್ನು ಆನಂತರ, ಒಂದು ನಿರ್ದಿಷ್ಟ ಡೈಮೆರೇಸ್‌ನಿಂದ ಮುಕ್ತ- 
ಹೈಡ್ರಾಕ್ಸಿಬುಟೈರಿಕ್‌ ಆಮ್ಲವಾಗಿ ಪರಿವರ್ತಿಸಬಹುದು. ಈ ವ್ಯವಸ್ಥೆ ಯ ಒಂದು 
ಗಣನೀಯ ಗುಣವೇನೆಂದರೆ, ಡೀಪಾಲಿಮೇಕೆಸ್‌, ರಾಸಾಯನಿಕವಾಗಿ ಶುದ್ಧೀಕರಿಸಲ್ಪಟ್ಟ 
ಬಹುತಯನನ್ನು ಜಲವಿಶ್ಲೇಸಿಸಲು ಅಶಕ್ತವಾಗಿರುತ್ತದೆ. ಅದು ಆಕ್ರಮಿಸಬಹುದಾದ 
ಒಂದೇ ಒಂದು ಮೂಲಪದಾರ್ಥಯಾವುದೆಂದರೆ, ಕ್ರಿಯಾಶಕ್ತಗೊಂಡ ಬಹುತಯ , 
ಕಣ. ಮೂಲ ಬಹುತಯ ಕಣಗಳ ಮೇಲೆ ಅತ್ಯಂತ ಸೂಕ್ತವಾದ ಸಂಸ್ಕರಣಗಳನ್ನು 
ನಡೆಸುವುದರಿಂದ (ಉದಾ : ಹೆಪ್ಪು ಗಟ್ಟಿ ಸುವಿಕೆ ಅಥವಾ ಹೆಪು ಗಟ್ಟಿದ್ದು ಕರಗುವಷ್ಟು 
ಬಿಸಿಮೂಡುವುದರಿಂದ) ಅವುಗಳನ್ನು 'ಅಿಂತರ್‌ಕೋಶ ಬಹುತಯ. ವಿಭಜನೆ ವ್ಯವ 
ಸೆ ಸ್ಲಿಯು ಉಪಯೋಗಿಸದಂತೆ ಮಾಡಬಹುದು. 


ಬ್ಯಾ ಕ್ಟೀರಿಯಾಗಳಿಂದಾಗುವ ಗ್ಗೆ ಲ ೌಜೆನ್‌ನ, ಸಂಶ್ಲೆ ೀಷಣೆಯು, 
ಗ್ಲುಕೋಸ್‌ _ 1 - ಫಾಸ್ಟ್ರೇಟ್‌ ಮತ್ತು Aಿ7Pಗಳ ಖರ್ಚಿನಲ್ಲಿ ಉಂಟಾಗುತ್ತದೆ. 
ಇವು 600 - ಗ್ಲುಕೋಸ್‌ ಮತ್ತು ಪೈ ಕೈರೊಫಾಸ್ಟೇ ಟ್‌ಗಳಾಗಿ ಮಾರ್ಪಾಟಾಗುತ್ತವೆ. 


೨94 ಸೂಕ್ಷ ಹೇ ವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧೆ 


ADPಗ್ಬುಕೋಸ್‌ ನಂತರ ಗ್ಲೈಕೊಜೆನ್‌ ಆಗಿ ಮಾರ್ಪಟಾಗುತ್ತದೆ ಮತ್ತು ADP 
ಬಿಡುಗಡೆಯಾಗುತ್ತದೆ. ಒಂದು ಫ್ಫಾಠಿಲೇಸ್‌ನ ಕ್ರಿಯೆಯ ಮೂಲಕ ಗ್ಲೈಕೊಜೆನ್‌ 
ವಿಭಜನೆಯನಾಗಿ, ಗ್ಲುಕೋಸ್‌ - 1  ಫಾಸ್ಟೇಟ್‌ ಉತ್ಪಾದನೆಯಾಗುತ್ತದೆ. 





ಚಿತ್ರ 10,51 ; ವಿಧಿಲೀನ್‌ ಬ್ಲೂನಿಂದ ಕಲೆಮಾಡುವುದರಿಂದ ಸ್ಟಿರಿಲ್ಲಮ್‌ ಕೋಶಗಳಲ್ಲಿನ 
ವಾಲ್ಯುಟಿನ್‌ ಅನ್ನು (“ಮೆಟಕ್ರೊಮ್ಯಾಟಿಕ್‌ ಕಣಗಳು'') ತೋರಿಸಲಾಗಿದೆ (೫ 1, 200). 
Jeorge Giesberger ಅವರ ‘Beitrage zur kenntnis der Gattung spiri. 
Jum Ehbg” ನಿಂದ' (19 36) ಪೇ 46 
ವಾಲ್ಯುಟನ್‌ ಹರಳುಗಳು 
ಹಲವು ಪೂರ್ವಕೇಂದ್ರೀಯ ಹಾಗೂ ನಿಜಕೇಂದ್ರೀಯ ಸೂಕ್ಷ್ಮ ಜೀವಿಗಳ 
ಮಿಥೆಲೀನ್‌ ಬ್ಲೂನಂಥ ಪ್ರತ್ಯಾಮ್ಲೀಯ ಬಣ್ಣಗಳಿಂದ ಕಲೆ ಉಂಟು ಮಾಡಬಹು 
ದಾದ ವಾಲುಟಿನ್‌ ಹರಳುಗಳನ್ನು ಶೇಖರಿಸುತ್ತ ವೆ. (ಚಿತ್ರ.10 51). ಇವು ನೀಲಿ 
ಬಣ್ಣದಿಂದ ಕಲೆ ಉಂಟು ಮಾಡಿದಾಗ ಕೆಂಪಾಗಿ ಕಾಣಿಸುತ್ತವೆ.. ಹೀಗ ಇವು “ಮೆಟ ಸ 
ಕ್ರೊಮಾಟಿಕ್‌ ಪ್ರಭಾವ'ವನ್ನು ತೋರಿಸುವುದರಿಂದ. ಇವುಗಳನ್ನು ಕೆಲವು ವೇಳೆ 
*ಮೆಟಕ್ರೊಮ್ಯಾ ಟಿಕ್‌ ಹರಳು'ಗಳೆನ್ನುತ್ತಾರೆ. ಬ್ಯಾಕ್ಸಿ ೇರಿಯಾಗಳ. ಯಣಕಣ ಸೂಕ್ಷ್ಮ 
ನಕ್ಷೆಗಳಲ್ಲಿ ಅವು ಯಣಕಣಗಳನ್ನು ದಟ್ಟ ವಾಗಿ ಹೊಂದಿರುವ ಪದಾರ್ಥಗಳಂತೆ 
ಕಂಡುಬರುತ್ತವೆ. ಸುಮಾರು 20: ವರ್ಷಗಳ ಹಿಂದೆ ಹೆಚ್ಚು ಪ್ರಮಾಣಗಳಲ್ಲಿ ನಿರವ 
ಯವ ಪಾಲಿಫಾಸ್ಟೇಟ್‌ನ ಇರುವಿಕೆಯಿಂದ ವಾಲುಟಿನ್‌ id ತಮ್ಮ ಮೆಟ 
ಕ್ರೊಮಾಟಿಕ್‌ ಪ್ರಭಾವವನ್ನು ತೋರುತ್ತವೆ ವೆ ಎಂದು ತಿಳಿಯಲಾಗಿತು ಸ. ಪಾಲಿಫಾಸ್ಟೇ' 
ಟ್‌ಗಳು ಆರ್ಥೋಫಾಸ್ಟೇಟ್‌ನ ಬೇರ ಬೇರೆ ತ್ತಾ ಉದ್ದದ ರೇಖೀಯ ಬಹು 
ತಯಗಳಾಗಿವೆ. 


ಪೂರ್ವೆಕೇಂದ್ರೀಯೆ ಕೋಶಗೆಸ್ಗು.....ನೆಡೆವೆಣ ಸೆಂಬಂಧಗೆಳು ೧93 


ಬ್ಯಾಕ್ಟೀರಿಯಾಗಳಲ್ಲಿ ವಾಲ್ಕುಟಿನ್‌ ಶೇಖರಣೆಗೆ ಬೇಕಾದ ಪರಿಸ್ಥಿ ತಿಯನ್ನು 
ಸ್ವ ಲ್ಪ ವಿವರವಾಗಿ ಅಧ್ಯಯನ ಮಾಡಲಾಗಿದೆ. ಸಾಮಾನ್ಯವಾಗಿ ಕೋಶಗಳಿಗೆ ಯಾವು 
ದಾದರೂ ಒಂದು ಪೋಷಕವನ್ನು ಒದಗಿಸದಿದ್ದ ಪಕ್ಷದಲ್ಲಿ ವಾಲ್ಕುಟಿನ್‌ ಉಂಟಾಗ 
ತ್ತದೆ. ಸಲ್ಫೇಟ್‌ ಕಡಮೆಯಿದ್ದಾಗ ವೇಗವಾಗಿ ಮತ್ತು ಹೆಚ್ಚಾಗಿ ಪಾಲಿಫಾಸ್ಟೇಟ್‌ 
ಸಂಗ್ರಹವಾಗುತ್ತದೆ. ಪಾಲಿಫಾಸ್ಟೇಟ್‌ನ ಒಂದು ಸಂಗ್ರಹವನ್ನು ಹೊಂದಿರುವ 
ಕೋಶಗಳಿಗೆ ಪುನಃ ಸಲ್ಫೇಟನ್ನು ಒದಗಿಸಿದರೆ ಪಾಲಿಫಾಸ್ಟೇಟ್‌ ಬಹುಬೇಗ ಕಣ್ಮರೆ 
ಯಾಗುತ್ತದೆ. 32೫ ನೊಂದಿಗೆನ ಪಥ ನಿರ್ದೇಶಕ ಪ್ರಯೋಗಗಳು ನ್ಯೂಕ್ಲಿಯಿಕ್‌ 
ಆಮ್ಲಗಳೊಳಗೆ ಫಾಸ್ಟೇಟ್‌ ಸೇರಿರುವುದನ್ನು ತೋರಿಸುತ್ತವೆ. ಹೀಗೆ ನ್ಯೂಕ್ಲಿಯಿಕ 
ಆಮ್ಲ ಸಂಶ್ಲೇಷಣೆಯು ತಡೆಯಲ್ಪಟ್ಟಾಗ ಉಂಟಾಗುವ ವಿವಿಧ ಪರಿಸ್ಥಿತಿಯಲ್ಲಿ 
ತಯಾರಾಗುವ ಅಂತರ್‌ಕೋಶ ಫಾಸ್ಪೇಟ್‌ ನಿಧಿಯಾಗಿ ವಾಲ್ಕುಟನ್‌ ಹರಳುಗಳು 
ಮುಖ್ಯವಾಗಿ ಕಾರ್ಯ ನಿರ್ವಹಿಸುವಂತೆ ಕಂಡು ಬರುತ್ತದೆ. ಪೈರೋಫಾಸ್ಟೇಟ್‌ಗೆ 
ಫಾಸ್ಟೇಟ್‌ ಉಳಿಕೆಗಳ ಕ್ರಮಬದ್ಧ ಸೇರಿಕೆಯಿಂದ ಪಾಲಿಫಾಸ್ಟೇಟ್‌ ಉಂಟಾಗುತ್ತದೆ, 
ಈ ಸಂದರ್ಭದಲ್ಲಿ ATP ದಾತವಾಗಿ ವರ್ತಿಸುತ್ತದೆ. 


P-P + ಸಿ 0-0-8 + ADP 
fe a + ATP (P=) ದ ADP 


ಪಾಲಿಫಾಸ್ಟ್ರೇಟ್‌ನ ವಿಘಟನೆಯು ಈ ಪ್ರತಿಕ್ರಿಯೆಯ ಹಿಮ್ಮುಖದಿಂದೆ 
ಉಂಟಾದರೆ ಅದು ಕೋಕಸ್ಕಿ ATP ಯ ಮೂಲವನ್ನೂ ಒದಗಿಸುತ್ತದೆ ಎಂದು 
ಊಹಿಸಬಹುದು. 


ಗಂಧಕ ಸೇರಿಕೆಗಳು 


ನಿರವಯವ ಗಂಧಕದ ಸೇರಿಕೆಯು ಎರಡು ಶರೀರ ಶಾಸ್ತ್ರೀಯ ಗುರಿಪುಗಳಲ್ಲಿ 
ಉಂಟಾಗಬಹುದು. ಇವು ದ್ಯೃತಿಸಂಶ್ಲೆ €ಷಕ ಯಣಕಣ ದಾತವಾಗಿ 1165 ಅನು 
ಉಪಯೋಗಿಸುವ ನೇರಳೆ ಗಂಧಕ ಬ್ಯಾಕ್ಟೀರಿಯರಾಗಳಾಗಿರಬಹುದು. ಇಲ್ಲವೇ ೫,3 
ಅನ್ನು ಉತ್ಕರ್ಷಿಸಬಹುದಾದಂತಹ ಶಕ್ತಿ ಮೂಲವಾಗಿ "*ಬೆಗ್ಗಿಯಾಟೊವ' ಹಾಗೂ 
“ಥಯೊಧ್ರಿಕ್ಸ್‌'ನಂತಹ ಸೂಕ್ಷ್ಮತಂತುವಿನಂತಹ ಅದ್ಯುತಿಸಂಶ್ಲೇಷಕ ಜೀವಿಗಳೂ 
ಆಗಿರಬಹುದು. ಈ ಎರಡೂ ಗುಂಪುಗಳಲ್ಲೂ ಗಂಧಕದ ಶೇಖರಣ ಕ್ಷಣಿಕವಾಗಿರು 
ತ್ತದೆ... ಮಾಧ್ಯಮದಲ್ಲಿ ಸಲ್ಫೈಡ್‌ ಇರುವಾಗ ಈ ಶೇಖರಣೆಯುಂಟಾಗುತ್ತದೆ, 
ಮಾಧ್ಯಮದಲ್ಲಿ ಸಲ್ಫೈಡ್‌ ಪೂರ್ಣವಾಗಿ ಉಪಯೋಗಿಸಲ್ಪಟ್ಟಾಗ ಸಂಗ್ರಹಿತವಾದ 
ಗಂಧಕ ಸಲ್ಫೇಟ್‌ ಆಗಿ ಉತ್ಕರ್ಷಿತವಾಗುತ್ತದೆ. 


296 ಇ ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ...... ಕಾರ್ಯಸಂಬಂಧ 


ಕೇಂದ್ರಕದ ರಚನೆ ಮತ್ತು ಪುನರಾವೃತ್ತಿ 
ಬ್ಯಾಕ್ಟೀರಿಯಾಗಳ ಕೇಂದ್ರಕ ಭಾಗೆಗಳನ್ನು ಗುರುತಿಸುವಿಕೆ ಮತ್ತು ನಿರೂಪಣೆ 


ಒಂದು ಸ್ಥಿರೀಕರಿಸುವ ರಾಸಾಯನಿಕ ಪದಾರ್ಥದಿಂದ ಬ್ಯಾಕ್ಟೀರಿಯಾಗಳನ್ನು 
ಸಂಸ್ಕರಿಸಿ ಒಂದು ನಿಜಕೇಂದ್ರೀಯ ಕೋಶದ ವರ್ಣತಂತುಗಳನ್ನು ತೋರ್ಪಡಿಸಲು 
ಉಪಯೋಗಿಸುವಂತಹ ಒಂದು ಪ್ರತ್ಯಾಮ್ಲೀಯ ಬಣ್ಣದಿಂದ ಕಲೆ ಮಾಡಿದಾಗ 
ಬಣ್ಣವು ಕೋಶದ ಎಲ್ಲ ಭಾಗದಲ್ಲೂ ಸಮನಾಗಿ ಹರಡುತ್ತದೆ. ರೈಬೊಸೊಮ್‌ 
ಗಳು ಹೆಚ್ಚಾಗಿರುವುದೇ ಇದಕ್ಕೆ ಕಾರಣವಾಗಿದೆ. ಇವು 'ನಿಜಕೇಂದ್ರೀಯ ಕೋಶಗಳಿ 





ಚಿತ್ರ 10.52 ಈ ಕೆಳಗಿನ ಬ್ಯಾಕ್ಟೀರಿಯಾಗಳ ಕೇಂದ್ರಕದ ರಚನೆಗಳ ಕಲೆ ಮಾಡಿದ 
ತಯಾರಿಕೆಗಳನ್ನು ಬೆಳಕು ಸೂಕ್ಷ್ಮದರ್ಶಿನಿಯಿಂದ ಛಾಯಾಚಿತ್ರಿಸಲಾಗಿದೆ, (೩) ಪ್ರೋಟಿಯಸ್‌ 
ಮಲ್ಲೇರಿಸ್‌ (2620) ಬ್ಯಾಸಿಲಸ್‌ ಮೈಕಾಯ್ಡಿಸ್‌ (೫540); (0) ಗುರುತಿಸಲಾಗದಿರುವ 
ಕಾಕಸ್‌ (೫ 730) C. F. Robinow ಅವರ ಕೃಪೆ, 

ಗಿಂತ ಜ್ಯಾಕ್ಟೀರಿಯಾಗಳ ಕೋಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತವೆ. ಇವುಗಳಲ್ಲಿ 
RNA ಹೆಚ್ಚಾಗಿರುವುದರಿಂದ ಇವು ಪ್ರತ್ಯಾಮ್ಲೀಯಗಳಾಗಿರುತ್ತವೆ. ಬ್ಯಾಕ್ಟೀರಿಯಾ 
ಗಳ ಕೋಶದ್ರವ್ಯದಲ್ಲಿ ಅಸಾಧಾರಣವಾಗಿ ೫% ಹೆಚ್ಚಾಗಿದೆಯೆಂದು ತಿಳಿಯುವು 
ವುದಕ್ಕೆ ಮುನ್ನ ಹಲವಾರು ಬ್ಯಾಕ್ಟೀರಿಯಾ ಶಾಸ್ತ್ರಜ್ಞರು ಪ್ರತ್ಯಾಮ್ಲೀಯಗಳಿಂದ 
ಕೋಶವು ಸಮವಾಗಿ ಕಲೆಯಾಗುವುದನ್ನು ಪ್ರತ್ಯೇಕ ಕೇಂದ್ರಕಗಳಿಗೆ ಬದಲಾಗಿ ಅನು 
ವಂಶೀಯ ಸಾಮಗ್ರಿಯೇ ಕೊುಶದ ತುಂಬ ಹರಡಿದೆ ಎನ್ನುವುದಕ್ಕೆ ವಿವರಣೆ ನೀಡಿ 
ದರು. 


ಪೂರ್ಪಕೀಂದ್ರೀದ ಕೋಶಗೆಳೆ .,.ನೆಡುವಣ ಸಂಬಂಧಗಳ 297 


ಆದರೆ ಸ್ಥಿರೀಕರಿಸಿದ ಬ್ಯಾಕ್ಟೀರಿಯಾ ಕೋಶಗಳನ್ನು ಮೊದಲು 8೩ ಅನ್ನು 
ನಾಶಮಾಡು ವಂತಹ 11೧1 ಅಥವಾ ಸೈಬೊನ್ಯೂಕ್ಷಿ ಯೇಸ್‌ನಂತಹ ನಿಯೋಗಿಯಿಂದ 
ಸಂಸ್ಕರಿಸಿ ನಂತರ ಒಂದು ಪ್ರತ್ಯಾಮ್ಲೀಯ ಬಣ್ಣದಿಂದ ಕಲೆ ಮಾಡಿದರೆ 
ಪ್ರತ್ಯಾಮ್ಲುಗಳಿಗೆ ಹೆಚ್ಚಿನ ಆಕರ್ಷಕ ಹೊಂದಿರುವ "ಪ್ರತ್ಯೇಕ ಭಾಗಗಳು ಅಥವಾ 
ಕೇಂದ್ರಕ ಭಾಗಗಳು ಕಾಣಿಸುತ್ತವೆ (ಚಿತ್ರ 10.52). ಈ ಭಾಗಗಳಲ್ಲಿ ಅನುವಂಶೀಯ 
ಸಾಮಗ್ರಿಯ ಇರುನಿಕೆಯು Dಬಸಿಗೆ ನಿರ್ದಿಷ್ಟವಾದ ಪ್ಯೂಲ್ಕೇನ್‌ ಪ್ರತಿ ನಿಯೋಗಿ 





ಚಿತ್ರ 10;53 : ಎ. ಕೊಲಿ ಕೋಶಗಳ ಒಂದು ಗುಂಪಿನಲ್ಲಿ ಬೆಳವಣಿಗೆ ಮತ್ತು ಕೇಂದ್ರಕದ ವಿಭಜ 
ನೆಗಳ ಅನುಕ್ರಮ ಛಾಯಾ ಸೂಕ್ಷ್ಮ ಚಿತ್ರಗಳು ಕೇಂದ್ರಕ ಮತ್ತು ಕೋಶದ್ರವ್ಯದ ವಿಭಾಗಗಳ 
ಪ್ರತ್ಯೇಕವಾಗಿ ಕಾಣುವಂತೆ. ಕೋಶಗಳನ್ನು ಹೆಚ್ಚು ಸಾಂದ್ರತೆಯ ಪೊ ್ರೀಟೇನ್‌ ದ್ರಾವಣದಲಿ 
ವಿಲಂಬಿತಗೊಳಿಸಲಾಗಿದೆ, (ಸ ತಿ ಫೈದೃಶ್ಮ ೫825) ಈ ಕ್ರಮವಾದ ಚಿತ್ತಗಳನ್ನು 2.5 ಬ್ಯಾಕ್ಟೀ 
ರಿಯಲ್‌ ವಿಭಜನೆಗಳಿಗೆ ಸಮವಾಗುವ 78 ನಿಮಿಷಗಳಲ್ಲಿ ತೆಗೆಯಲಾಗಿದೆ. 7. 1. mason 
ಮತ್ತು D. Powelson ಅವರ ಕೃಪೆ. 

ಯೊಂದಿಗೆ ಅವುಗಳ ಕಲೆಯಾಗುವ ಸಾಮರ್ಥ್ಯದಿಂದ ಸ್ಥಿ ರಪಟ್ಟಿದೆ. ಕೋಶಗಳ 


ಪ್ರತ್ಯೇಕವಾಗಿ ಕಾಣಲು ಸಾಧ್ಯವಾಗುವಂತಹ ಮಾಧ್ಯಮದಲ್ಲಿದ್ದರೆ ಸ್ಥಿತಿ ವೈದೃಶ್ಯ 


298 - ಸೂಕ್ಷ್ಮ ಜೀವಿಗಳ ಜೀವದ್ರವ್ಯ....., ಕಾರ್ಯಸಂಬಂಧ 


ಸೂಕ್ಷ್ಮದರ್ಶಿನಿಯಿಂದ, ಬ್ಯಾಕ್ಟೀರಿಯಾಗಳ  ಕೇಂದ್ರಕ . ಭಾಗಗಳನ್ನು ಅಷಲ್ಲೋಕಿಸ 

ಬಹುದು... ಇಂತಹ ತಯಾರಿಕೆಗಳಲ್ಲಿ ಕೇಂದ್ರಕ ಭಾಗೆಗಳ ವಿಭಜನೆಯನ್ನು_ನೋಡ.. 
ಬಹುದು... ಎರಡು ಅನುಕ್ರಮ ಕೇಂದ್ರಕ ಭಾಗೆದ ವಿಭಜನೆಗಳನ್ನು ತೋರಿಸುವ ವ್ಯ. 
ಕೊಲಿಯ ಸ್ವಿತಿವೈದೃಶ್ಯ ಫ್‌, ಸೂಕ್ಷ್ಮನಕ್ಕೆಗಳ ಪತರ. 53ರಲ್ಲಿ. 


ತೋರಿಸಲಾಗಿದೆ.. sve 7 2.0 ತಟ) ಬ ತರಳು ಇಾಗಗಳಳ ಕಂ 


[A 


ಬ್ಯಾಸ್ಟೀ ರಿಯಾಗಳೆ ಪತ ಸಾ as Gx’ ಕೆಚನಿ'” 





ನೇ ಅಧ್ಯಾಯ ಸು ನೋಡಿರಿ) ಒಂದು ವೃತ್ತಾಕಾರದ ಅನುವಂಶೀಯ ನಕ್ಷೆಯು ಭೌತಿಕ. 
ವರ್ಣತಂತುವು' ಒಂದು ಮಖಚ್ಛೆಲ್ಪಟ್ಟ;`ವೃತ್ವಾಕಾಠದ :-ರೆಚನೆಯೆಂಬ ಆಭಿಪ್ರಾಯ. 
ನೇಡದಿದ್ದರೂ. ಚ್ಯಾಕ್ಸೀರೆಯಾಗಳಲ್ಲಿ 'ಸಿದು ಹಾಗೆ ಇರೆಬಹುದೆಂಡು ಕಕಿಡುಬಂದಿತು. 
'ಜ್ಮಕ್ಸೇ ಗಭ ವಾ್‌ 

ಸ ನಜ 3 ದೆ'ಅವಿ” 


ಗಿ.ಸೇರಿಕಿ ಜಾ ಕೆ ಹಾರು ee ಹಯಂ 





ಪೂರ್ವಕೇಂದ್ರೀಯ ಕೋಶಗಳು: ಔಡಸವೆೇಣಿ ಸಂಬಂಧಗಳು 29'' 


ರಲ್ಲಿ:ಜಯಗಳಿಸಿದನು. ಕೋಶಗಳನ್ನು ಅವುಗಳ 17184 ಮಾತ್ರ: ವಿದ್ಯುತ್‌ಕ್ರಿಯಾ 
ಶಕ್ತವಾಗುವಂತೆ 311 - ನಿಂದ ಹೆಸರಿಸಿದ ಥೈ ಮಿನ್‌ ನೊಂದಿಗೆ: ಬೆಳೆಸಲಾಯಿತು. ನಂತರ 
ಒಂದು ತುದಿಯನ್ನು ಗಾಜಿನಿಂದಲೂ ಇನ್ನೊ ೦ದು ತುದಿಯನ್ನು ಒಂದು ಪಟಲ 

ಶೋಧಕ ಬಗಡನದಿವೂ ಮುಚ “ಬರದು ಗೂಡಿನಲಿ ಇಡಲುಯಿತು. ಸೋಡಿ 
ಯಿ ಲಾಕೈಲ್‌"ಸಲ್ಫೇಟ್‌ನಂತಹೆ ಓಂದು ಶುದ ಕಾರಕದ ದ್ರಾವಣ' ಅಥವಾ ಲೈಸೊ 
ಜೈರು್‌- “ಮ್ತು 'ಎಂರಿನ್‌ ಡೈ ಅಮೈ ಸ್ರ ಸಾಸ ಈಟ್‌ ಅಮ್ಮ EDTA) ದ 










ರಗಣ TET 


[34 


೩೪೦೫೫೯೫1; 
ಹಾ ೪ WDE + 
೫ 


+ = ಮಾ 


aed Np ಸನಕ ನರಿ ಮ SE ಪ`್ಭ ( 
ಚಿತ್ರ: 10,34 -ವಿಕಕಣಿ: ಪೂರ್ವಕೇಂದ್ರಿಳಯ ಜೀವಿಯಾದ ಬ್ಯಾಸಿಲಸ್‌ ಸಟಿಲಿಸ್‌ನ ವಿಭಜಸುತ್ತಿರುವ 
ಬಂದು. ಕೋಶದ ತೆಳುಸೀಳಿಕೆ - (228,200) ೫. ROR cm ಕಂಡನು 
cw ಕೋಶಭಿತ್ತಿ CF, Robinow ಅವಧ್ರಕ್ಷ್ಯಪೆ. ..: 
ಪ್ರಾಪಣಗಳಿಂದ: ಸಂಸ್ಕ್ರರಿಸುವುದರಿಂದ: "ನಿಧಾನವಾಗಿ ಕೋಶಗಳು: ಲಯನವಾದವು. 
DNA ಯಿಂದ: ಪ್ರೋಟೀನ್‌ಗಳನ್ನು. ಪ್ರತ್ಯೇಕಿಸಲು ಘಂದಿನ, ಸಂಸ್ಯರಣವನ್ನು 
ಕೈಗೊಳ್ಳಲಾಯಿತು. ಪ್ರತಿಕ್ರಿಯೆಗೊಳಗಾದ...ಎಲ್ಲ; ಪದಾರ್ಥಗಳುಎಪಟಲಶೋಧ 
ಕದಮೂಲಕಗೂಡಿನೊಳಕ್ಕೆ: ಹಾಗೂ; ಹೊರಕ್ಕೆ. ಹರಡುವಂತೆ ಎಲ್ಲ. ಸಂಸ್ಕರಣ 
ಗಳನ್ನು ಕೈಗೊಳ್ಳಲಾಯಿತು. ಆದರೆ ಪದಾರ್ಥವು ಯಾಂತ್ರಿಕ ಕುಲುಕುವಿಕೆನೊಳಗಾಗ 
ದಂತೆ 'ತೋಡಕೊಳ್ಳ ಲಾಯಿತು, ಕೊನೆಗೆ ಪಟಲವನ್ನು ರಂಧ್ರ ಮಾಡಿ ಗೂಡನ್ನು 


ತ್‌್‌ 
Mg 
my 


300 ಸೂಕ್ಷ್ಮಜೀವಿಗಳ ಜೇವದ್ರವ್ಶ ಕಾರ್ಯ ಸಂಬಂಧ 


ಖಾಲಿ ಮಾಡಲಾಯಿತು. ನಂತರ ರೇಡಿಯೊ ಆಚೊಗ್ರಫಿಗಾಗಿ ಜಾರುಗುಜಿನ ಮೇಲೆ 
ಪಟಲವ ನ್ನು ಏರಿಸಲಾಯಿತು. 


ಗೂಡನ್ನು ಅಂತಿಮವಾಗಿ ಖಾಲಿ. ಮಾಡುವಾಗ ಬ್ಯಾಕ್ಟೀರಿಯಾಗಳ ಪ್ರತಿ 
ಯೊಂದು ಕೋಶಗಳ DN್ಗಸA ಯು. ಪಟಲ ಶೋಧಕದ ಮೇಲೆ ಹರಡುತ್ತದೆ. ಅಭಿ 
ವೃದ್ಧಿ ಪಡಿಸಿದ ರೇಡಿಯೋ ಆಟೊಗ್ರಾಫ್‌ಗಳ ಪರೀಕ್ಷೆಯು 0೫ ಯು ಅತಿ 
ಉದ್ದದ ಎಳೆಗಳಂತೆ ಇರುವುದೆಂದು ತಿಳಿಸಿ ತೋರಿಸಿದೆ. ಈ ಎಳೆಗಳಲ್ಲಿ ಅತಿ ಉದ್ದ 
ವಾದದ್ದು 1 ಮಿಮೀ ಗಿಂತ ಸ್ವಲ್ಪ ಹೆಚ್ಚು ಸ್ತಿ ಉದ್ರವಾಗಿತ್ತೆ ೦ದು ಗೊತ್ತಾಗಿದೆ. ಕೆಲವು 
ಎಳೆಗಳು ವೃತ್ತಾಕಾರವಾಗಿರುತ್ತ ವೆ. (ಚಿತ್ರ 10.55) ಈ ಎಳೆಗಳು ಸರಾಸರಿ 2mm 
ಉದದ ಕೋಶಗಳೊಳಗೆ ಇರುತ್ತವೆ. 


ಕೈರ್ನ್‌ನ ಚಿತ್ರಗಳಲ್ಲಿರುವ ವಿದ್ಯುತ್‌ ಕ್ರಿಯಾಶಕ್ತ ರಚನೆಯ ಒಂದು ವಿಸ್ತರಿಸ 
ಲಾದ ದ್ವಿಸುರಳಿಯೆಂದು ಊಹಿಸಿದರೆ NA ಯ 1 ಮಿ ಮೀ ಉದ್ದವು ಬ್ಯಾಕ್ಟೀ 
ರಿಯಾಗಳ ಒಂದು ಕೇಂದ್ರಕದಲ್ಲಿರುವ ಐ. ಪ್ರಮಾಣಕ್ಕೆ ಅನುಗುಣವಾಗಿರುತ್ತದೆ. 
ಈ DNA ಪ್ರವತಾಣವು 3 ೬ 10° ಅಣುತೂಕವಿರುವ ಸುಮಾರು 5 » 10 
ಪ್ರತ್ಯಾಮ್ಲ ಜೋಡಿಗಳಿಗೆ ಸಮವಾಗಿರುತ್ತದೆ. ಲಿಪಿಡ್‌ಗಳು, ಪ್ರೋಟೀನ್‌ಗಳು 
ಮತ್ತು RNA ಗಳನ್ನು ಏಘಟಿಸುವ ಸಂಸ್ಕರಣಗಳಿಂದ ಒಂದು ಅಖಂಡ ಅಣುವು 
ಸಿಗುತ್ತದೆ ಎಂಬ ಅಂಶವು ಸುಮಾರು 57: 106 ಪ್ರತ್ಯಾಮ್ಲ ಜೋಡಿಗಳ ಉದ್ದದ ಒಂದೇ 
ಒಂದು ವೃತ್ತಾಕಾರದ Dಸ್ಬA ಅಣುವನ್ನು ಬ್ಯಾಕ್ಟೀರಿಯಾಗಳ ವರ್ಣತಂತು ಹೊಂದಿರುತ್ತದೆ 
ಎಂದು ಸೂಚಿಸುತ್ತದೆ. 


ಬ್ಯಾಕ್ಟೀರಿಯಾಗಳ ವರ್ಣತಂತು ಹೆಚ್ಚು ವಿದ್ಯುದಂಶ ಪಡೆದ ಅಣುವಾಗಿರು 
ತ್ತದೆ. ಏಕೆಂದರೆ ಪ್ರತಿ ಪ್ರತ್ಯಾಮ್ಲ ಜೋಡಿಯಲ್ಲಿ ಅಯಕಾನೀಕರಣಕ್ಕೊಳಗಾದ 
ಹೈಡ್ರಾಕ್ಸಿಲ್‌ ಗುಂಪನ್ನು ಹೊಂದಿರುವ ಒಂದು ಫಾಸ್ಟೇಟ್‌ ಇರುತ್ತದೆ; ಯಣವಿದು 
ದಂಶಗಳನ್ನು ಕೋಶಮೊಳಗೆ , ಸಮಸಂಖ್ಯೆಯ ಮಣ ಅಯಾನ್‌ನ ಗುಂಪುಗಳಿಂದ 
ಸಮತೂಕಗೊಳಿಸಬೇಕು. ನಿಜಕೇಂದ್ರೀಯ ಜೀವಿಗಳಲ್ಲಿ ಪ್ರತ್ಯಾಮ್ಲೀಯ ಪ್ರೋಟೀ 
ಮಗಳಿಗೆ ಅಥವಾ ಹಿಪ್ಟೋನ್‌ಗಳಿಗೆ DNA ಯನ್ನು 'ಜೊತೆಗೂಡಿಸುವುದರಿಂದ 
ಇದನ್ನು ಸಾಧಿಸಲಾಗುತ್ತದೆ; ಬ್ಯಾಕ್ಟಿರೀಯಾಗಳನ್ನು ಪತ್ತೆ ಹಚ್ಚಲಾಗಿಲ್ಲ. ಆದರೆ 
ಅವಕ್ಕೆ ಬದಲಾಗಿ ಸ್ಟೆ ಮ್ಳ ೯ನ್‌ ಹಾಗೂ ಸೈರ್ಮಿಡೀನ್‌ನಂತಹ ಸಣ್ಣ ಪಾಲಿಅಮೈನ್‌ಗ 
ಳಲ್ಲಿ ಹೆಟ್ಟಿ ನ ಸಾಂದ್ರತೆಯಲ್ಲಿ ಇದು ದೊರೆಯುತ್ತದೆ. (ಚಿತ್ರ 10.56). ಬ್ಯಾಕ್ಟೀರಿ 
ಯಾಗಳ ಕೋಶಗಳ DNA ಕ್ಷ ಸನದ ಈ ಪಾಲಿ ಅಮೈ ನ್‌ಗಳಿಂದ 
ತಟಸ್ಥ ಗೊಳಿಸಲು Fe ಜಾ ಧ್ರ 


ಪೂ ರ್ನಕೇೊಪ್ರೀಯೆ ತೆ ೧ೊೀಶೆಸೆಳ REE 


ನೆಷುವೆಇ ಸುಖಂಧೆಗಳೆ: 301 


ಬ್ಯಾಕ್ಟೀರಿಯಾಗಳ ಕೇಂದ್ರಕವನ್ನು ಅವುಗಳ ek ತಂತುವನ್ನು ಪ್ರತಿನಿಧಿಸುವ 
DNA cd ಏಕೈಕ ಅಣುನಿರುವ' ಕೋಶಕ ಭಾಗವೆಂದು ವಿ ಸಬಹುದು. ಎಳೆಎಳೆ 
ಯಾದ DNಸಿಯಲ್ಲದೆ, ಕೇಂದ್ರಕದ ಪಟಲವಾಗಲೀ ಅಥವಾ ಕಾಣಿಸುವಂತಹ 
ಇತರ ಯಾವ ಆಂತರಿಕ ರಚನೆಹಾಗಲೀ ಇಲ್ಲದಿರುವುದರಿಂದ: ಕೇಂದ್ರಕ ಮತ್ತು 
ವರ್ಣತಂತುಗಳು ಸಮವೆಂದು ಪರಿಗಣಿಸಬಹುದು. 





ಚಿತ್ರ 10,55 : ಎರಡು ಸೆಂತೆತಿಗಳೆವರಿಗೆ ಟ್ರಿಟಯೇಟಿಡ್‌ ಥೈಮಿಡಿನ್‌ನಿಂದ ಹೆಸರಿಸೆಲ್ಬಟ್ಟ ಟ್ಟಮತ್ತು 
ಪಠ್ಯಪುಸ್ತಕದಲ್ಲಿ ವಿವರಿಸಿದಂತೆ ಪಡೆಯಲಾದ ಎ. ಕೊಲಿ ತಳಿ ಜ 12ರ ವರ್ಣತಂತುವಿನ ಆಟೊ 
ರೇಡಿಯೋಗ್ರಾಫ್‌ ಕೆಳಗಿರುವ ಮಾಪನೆ ಗೆರೆಯು 100 /ಓ1% ಅನ್ನು ಸೂಚಿಸುತ್ತದೆ, ಮೇಲೆ 
ತೋರಿಸಿರುವ ಚಿತ್ರ, ಅದೇ ರಚನೆಯುಳ್ಳ ಚಿತ್ರ, ಎರಡು ತಂತುಗಳೊ ಟ್ರಿಟಿಯಮ್‌ಅನ್ನು 
ಹೊಂದಿರುವ(ಎರಡು ದಪ್ಪ ಗೆರೆಗಳು) ಮತ್ತು ಒಂದೇ ಒಂಡು ತಂತುವನ್ನು ಹೆಸರಿಸಲಾಗಿರುವ 
(ಒಂದು ದಪ್ಪಗೆರೆ ಮತ್ತು ಇನ್ನೊಂದು ಅಡ್ಡ ಗೀಟುಗಳ ಗೆರೆ) ಭಾಗಗಳನ್ನು (ಸಿ,B,C) ತೋರಿಸ 
ಲಾಗಿದೆ. ಪುನರಾವೃತ್ತಿಯನ್ನು ಪ್ರಾರಂಭಿಸುವ ಸ್ವ ಸ್ಥಳವನ್ನು (ಪುನರಾವೃ *ತ್ತಿಕಾರಕ) ೫ ಸೂಚಿಸು 
ತ್ತದೆ; ಪುನರಾವೃತ್ತಿ ಯಾಗುವ ಕವಲನ್ನು 1 ಸೊಜಿಸುತ್ತ ಡೌ 1. Caiins ಅವರ The chr- 
omosome of Escherichia “¢oli ದಿಂದ ‘Cold ‘spring Harbor Symp. 
Quant Biol 28, 43 (1964) . ' 


ನ! |! "| 


ವೃತ್ತಾಕಾರದ ದ್ವಿಸುರುಳಿಯ ಪುನರಾವೃತ್ತಿ * ೩-5-23: 

DNA ಪುನರಾವ್ಠ ೈತ್ತಿಯು, ಮಾ: ಪುನರಾವೃತ್ತಿ ಬಳಿ ಉಂಟಾಗು 
ತ್ತೈದೆ ಎಂದು 7 ಮತ್ತು ನಃ ಅಧಾ ಜಟೆ ವಿವರಿಸಲಾಗಿತ್ತು 5 ಪುನರಾವೃತ್ತಿ 
ಕವಲು "ಬೆಳೆಯುತ್ತಿರುವ ಸ್ಸ ಳವನ್ನು' ಪ್ರತಿನಿಧಿಸುತ್ತ ದೆ. ಇದು. ಅಣುವಿನ ಉದ್ದದ 


302 ಸೂಕ್ಷ್ಮಜೀವಿಗಳ ಜೀವದ್ರವ್ಯ......ಕಾರ್ಯಸಂಬಂಧ 


be cum cube 


ಸ್ಪೆದ್ಮಿಡೀ 
NH 4% NH, 
Gr Tern —Nb—CH-NH-tcH,—Cn, 
ಸ್ಪೆರ್ಮೈನ್‌ 

ಜ್‌ 


ಚಿತ್ರ 10.56: ಪಾಲಿ ಅಮ್ವೈಫೀಣಳಾನ ಸ್ಟೆರ್ಮಿಡೀನ್‌ ಮತ್ತು ಸ್ಪೆರ್ಮೈನ್‌ಗಳ ರಚನೆಗಳು, 





ಫಿ ರರ 1೫೪116೫೧: he Fh 8 
೫ Bet ಎ DEE ಹಿಂಜಟಗಜಂ BONE 252 
YN RO UAC ಜಜಂ ಇಂಗು 3 LID 
KSA Ae EE wn 


ಚಿತ್ರ,10, 57/2. ತರಸೂಕೂ ವಿಷಮ ್ನಕೊಳ್ಳುಳಕ ಎ. ಇಡ Coss 
ಸಸ ಪ್ರಗತಿಪರವಾಗಿ, ಚಲಿಸುತ್ತದೆ. ಹತ ಬ ಕೆೊನಿಬೆಗೆಳು  ಪುನೆರಾ 


TRANG 

ತ್ರಿ ಕಿಣ್ವ ವ್ಯವಸ್ಥೆಗ್ಗೆ ಪೂರ್ವ; ಸೂಜಿಗಳಾಗಿ ಚಿತ್ರ. 
ea ಕಳ ಗಿ 
ವಾಗಿ ನಿಂತುಕೊಂಡಿವೆಯೆಂದಾಗ ದ್ವಿ-ಸುರುಳಿಯು ಬಿಚ್ಚಿಕೊಳ್ಳ ಲು ಮುಂಚಿನ/ದ್ವಿಸುರು: 
ಳಿಯು ತನ್ನ ಸುತ್ತಲೂ ತಿರುಗಬೇಕಾಗುತ್ತದೆ (ಚಿತ್ರ 10.57). 


ಜಾತ ಎತತ ಕೋಶಗಳ... ನಡುವಣ ತ 303 
3% ೪ ಕ 
`ಒಂದು ವೃ ತ್ರಾ ಏಕದ ದ್ವಿಸ ಸುರುಳಿಯೆ ಪುನರಾವ್ಯ ತ್ರಿಯು, ವೃತ್ತದ ಒಂದು 
ನಿಗದಿಯಾಜಿಸ್ವಳೆದಲ್ಲಿಬಕಿಡಳವಳಿಗಂ? ಜೀಷ್‌ಡುವುದರಿಂಡ ಪ್ರಾಕಂಥಿವಾಗುತ್ತುದೆ: * 
ಈ ಸ್ಥ ಳವನ್ನು *ಪ್ರನರಾವೃ ತ್ರಿಕಾರಕವೆನ್ನುತ್ತಾರೆ ಮತ್ತು ಇದನ್ನು 8ನೇ ಅಧ್ಯಾಯ 
ದಲ್ಲಿಃ ಸಹಿ ಸಂಶ್ಪೇಷಣೆಯನ್‌ೆಲೆಯೆಂದು 'ಎವರಿಸಲಾಗಿದೆ. ಪುನರಾಷ್ಟೃತ್ತಿ ಶ್ರಿಮಾಡುವ 
ಕಿಣ್ಣವ್ಯವೈ ರಂ * ಈ ಸ್ಥಳದಲ್ಲಿ DNA: ಅಂಟಿಕೊಳ್ಳು ತ್ತದೆ. ದ್ವಿ ಹುರುಳಿಯುಂಟಾ 
ಗುತ್ತಾಯಚ್ಛಿಜೊಳಬ್ಬತ್ತಿರುವಂತೆಯೇ.. ಅದು ವೃತ್ತದ ಸುತ್ತುಲೂ ಚಜಿಸಲು 'ಪ್ರಾರಂಭಿ 
ಸುತ್ತದೆ. ಆದರೂ; ಧ್ರಿಸುರುಳಿ ಅಣುವಿನ . ಎ೩. ಚ "ಎಳೆಗಳು: ಸಮಸಂಯೋಗ : 
ಸಷುರ್ಥ ಹಾಗೂ ಖಂಡು *ವುತ್ತಗಳನ್ನು ಟು ಮಾಡಿದರೆ ಇಂತಹ. ಸುರುಳಿ ಬಿಚ್ಚಿ 





ಚಿತ್ರ0.58 : ವೃತ್ತಾಕಾರದ ದ್ವಿಸುಶುಳಿಯ ಪುನರಾವೃತ್ತಿ ದ್ವಿಸುರುಳಿಯ ಒಂದು ಎಳೆಯು 
ಮುರಿಯುತ್ತದೆ, ಇನ್ನೊಂದು ತಿರುಗಣಿಯಾಗಿ ವರ್ತಿಸುತ್ತದೆ: ಮತ್ತು ಪುನರಾವೃತ್ತಿ ಕವಲಿನ, 
ಬಳ ಸುರಿಸಿ ಬಜ್ಜಿ ಕಳ್ಳ ಸು ಕ ಸವಾ ಸರಿಸ ಬ್ಬ “ಆಸುಸ್‌ 
ಎ ಇತು + ೫ ೆ 3 
ಕ್ಲೊಳ್ಳು ವುದು ಸಾಧ್ಯವಿಲ್ಲ. 'ಅಘದ, ದ್ವಿಜ್ಕರುಳಿಯ ಒಂದು' ಎಳೆಯು ಪುನರಾವೃತ್ತಿಕಾ 
ಕೆಳೆ ಸ್ಥಳದಲ್ಲಿ ಮುರಿದು ೧ದು ಎಳ್ಲೆಯ ಮುರಿಯದ 'ಫಾಸ್ಟೋಡೈ ಎ ಎಸ್ಟೆರ್‌ ಬಂಧವು 
ತಿರುಗಣಿಯಾಗಿ ವರ್ತಿಸಿ, ತಿರುಗುವಿಕೆಗೂ ಮತ್ತು ಸುರುಳಿ ಬಿಚ್ಚಿ ಕೊಳ್ಳು ವಿಕೆಗೂ ಅನಕಾಶ 
ಮಾಡಿಕೊಡುತ್ತದೆ ಎಂದು ಊಹಿಸಬೇಕು. - - ವೃತ್ತಾಕಾರದ ರಚನೆಯ ಪುನರಾವೃ 


ತ್ವ್ರಿಯು: ನಂತಥ; ಚಿತ್ರ 19.58:ರಲ್ಲಿ ತೋರಿಸಿರುವಂತೆ ಮುಂದುವರಿಯಬಹುಮ. 


ಏತಿ 2೦ಜಎ ಬತ Jo ೨೪ LON Ae ೫೨೩.೫೪ 2 


304 ಸೂಕ್ಷ್ಮಜೀವಿಗಳ ಜೇವದ್ರವ್ಯ...,.. ಕಾರ್ಯಸಂಬಂಧ 


ಕೋಶಸಟಲಕ್ಕೆ ವರ್ಣತಂತುವಿನ ಜೋಡಣೆ - ವರ್ಣತಂತು ಬೇರ್ಪಡಿಕೆ 


ವಿಭಜನೆ ಹೊಂದುತ್ತಿರುವ ಕೇಂದ್ರಕ ಭಾಗಗಳ ಸ್ಹ ತಿ-ವೈದ ಶ್ಯಪ್ರಕಾಶ ಸೂಕ್ಷ್ಮ 
ನಕ್ಷೆಗಳು(ಚಿತ್ರ 10.53), ಹೊಸದಾಗಿ ಪುನರಾವೃ ತ್ರಿಗೊಂಡ ಸೋದರಿ ವರ್ಣ 
ತಂತುಗಳು ಕ್ರಮೇಣ ಒಂದರಿಂದ ಇನ್ನೊಂದು ಬೇರ್ಪಡುತ್ತವೆಂಬುದನ್ನು ತೋರಿಸು 
ತ್ತವೆ. ಇದರಿಂದಾಗಿ ಕೇಂದ್ರಕ : ಭಾಗಗಳು ಕೋಶದಲ್ಲಿ ಹೆಚ್ಚುಕಡಮೆ ಸಮನಾಗಿ 
ದೂರದೂರ ಇರುವಂತೆ ಬೇರ್ಪಡುತ್ತವೆ. - ನಿಜಕೇಂದ್ರೀಯ ಕೋಶಗಳಲ್ಲಿ ವರ್ಣ 
ತಂತುವಿನ ಇಂತಹ ಚಲನೆಯು ಒಂದು ಸಮರೇಖಾ ವಿಭಜನೆಯ ಕದಿರುಂಟಾಗುವಿಕೆ 
ಮತ್ತು ಅದರ ಕ್ರಿಯೆಗಳಿಂದ ಉಂಟಾಗುತ್ತದೆ; ಆದರೆ, ಬ್ಯಾಕ್ಟೀರಿಯಾಗಳಲ್ಲಿ ಸಮ 
ರೇಖಾ ವಿಭಜನೆಯ ಸಲಕರಣೆಯಿರುವುದಿಲ್ಲ. ಹಾಗಾದರೆ _ಬ್ಯಾಕ್ಟೀರಿಯಾಗಳಲ್ಲಿ 
ವರ್ಣತಂತುಗಳು ಹೇಗೆ ಬೇರೆಯಾಗುತ್ತವೆ ? 


ಈ ಪ್ರಶ್ನೆಗೆ ಎಫ್‌. ಜಾಕಬ್‌ ಮತ್ತು ಎಸ್‌. ಬ್ರೆನ್ನರ್‌ ಎಂಬುವವರು ವರ್ಣ 
ತಂತುಗಳ ಪುನರಾವೃತ್ತಿಗಾಗಿ ಒಂದು *ಮಾದರಿಯನ್ನು ತಯಾರಿಸಿದರು. ಅವರ 
ಮಾದರಿಯನ್ನು ಸ್ವಲ್ಪ ಮಾರ್ಪಡಿಸಿದ ರೀತಿಯಲ್ಲಿ, ತತ್ವಕ್ಕನುಗುಣವಾದ ಅಂಶ 
ಗಳನ್ನು ಉದಾಹರಿಸುವುದರಿಂದ ತಿಳಿಯಬಹುದು: 


1) ಪುನರಾವೃತ್ತಿ ಚಕ್ರದ ಪ್ರಾರಂಭದಲ್ಲಿ ವರ್ಣತಂತುವಿನ ಪುನರಾವೃತ್ತಿಕಾರಕವು 
ಕೋಶಪಟಲಕ್ಕೆ ಅಂಟಿಕೊಂಡಿರುತ್ತದೆ. ಪಟಲದಲ್ಲಿ ವರ್ಣತಂತು ಜೋಡಿಸಲ್ಲಟ್ಟಿ 
ರುವ ಸ್ಥ ಛದಲ್ಲಿ. ಪುನರಾವೃತ್ತಿಯಾಗುವ ಕಿಣ್ವವ್ಯವಸ್ಥೆ ಯಿರುತ್ತದೆ. ಪುನರಾವೃಶ್ತಿಯ 
ಮುಂಚಿನ ಚಕ್ರದಲ್ಲಿ ಪೂರ್ವಸೂಚಿಯಾಗಿ ವರ್ತಿಸಿದ ದ್ವಿಸುರುಳಿಯ ಎಳೆಯು ಒಂದು 

ಐಖಚ್ಚಿಕೊಂಡ : ವೃತ್ತವಾಗಿರುತ್ತದೆ; ಹೊಸಡಾಗಿ ಸೂಕ ಕ್ಲೇಷಿತವಾದ ಇನ್ನೊಂದು 
ಎಳೆಯು ಮುರಿದ ವೃತ್ತವಾಗಿರುತ್ತದೆ (ಚಿತ್ರ 10. 59). 


2) ಮುಂಚಿನ ಪುನರಾವೃತ್ತಿ ಚಕ್ರವು ಪೂರ್ಣವಾಗುತ್ತಿದಂತೆಯೇ ತಕ್ಷಣವೇ ಹಳೆಯ 
ಜೋಡಣೆ ನೆಲೆಯ ಪಕ “ದಲ್ಲೇ ಕೋತಪಟಲದಲ್ಲಿ ಒಂದು ಹೊಸ ಜೋಡಣೆ ನೆಲೆ 
ಯುಂಟಾಗುತ್ತದೆ. ಹೊಸದಾಗಿ ಸಂಶ್ಲೇಷಿಸಲ್ಪಟ್ಟ DNA ಎಳೆಯ ಒಂದು ಮುಕ್ತ 
ತುದಿಯು, ಪಟಲದಲ್ಲಿನ ಈ ಹೊಸ ನೆರಗೆ ಟೊಳ್ಳು ದೆ. 


ತಾ. 





* ಈ ಮಾದರಿಯ ವರ್ಣತಂತುವಿನ ಒಂದು ಪ್ರತಿಕೃತಿಯು ಚ್ಯಾಕ್ಟೀರಿಯಾಗಳ 
ಸಂಯೋಗದಲ್ಲಿ ಒಂದು ಗ್ರಾಹಕಕೋಶಕ್ಕೆ ವರ್ಗಾಯಿಸಲ್ಪಡುವುದನ್ನೂ ವಿವರಿಸುತ್ತದೆ. 


ಪೂರ್ಪಕೇಂದ್ರೀ ಖು ಕೋಶಗಳೆ ನಡುವಣ ಸಂಬಂಧಗಳು 305 


3) ವರ್ಣ ತಂತುವಿನ ಪುನರಾವೃತ್ತಿ ಪ್ರಾರಂಭವಾಗುತ್ತದೆ. ಅದು 
ಮುಂದುವರಿದಂತೆ ಪುನರಾವೃತ್ತಿ ಮಾಡುನ ಕಿಣ್ವ ವ್ಯವಸ್ಥೆಯು ಪಟಲದಲ್ಲಿ ಸ್ಥಿರವಾಗಿ 
ನಿಖುತ್ತದೆ ಮೆತ್ತು ವರ್ಣತಂತು ಮುಂದಕ್ಕೆ ಚಲಿಸುತ್ತದೆ. ಹೀಗೆ ಎಲ್ಲ ಸಮಯಗಳಲ್ಲೂ 





: ಚಿತ್ರ 10,59 : ಜಾಕಬ್‌ ಮತ್ತು ಬ್ರೆನ್ನರ್‌ ಇವರ ಮಾದರಿಗೆ ಅನುಗುಣವಾಗಿ ಬ್ಯಾಕ್ಟೀರಿಯಾಗಳ 
ವರ್ಣತಂತುವಿನ ಪುನರಾವೃತ್ತಿ, (೩) ಪುನರಾವೃತ್ತಿಕಾರಕ ಸ್ಥ ಳೆದಲ್ಲಿ ತಿರುಗಣಿಯಾಗಿ ವರ್ತಿಸುವ 
"ಒಂದು ಮಿಸೊಸೊಮ್‌ಗೆ ವರ್ಣತಂತು ಜೋಡಿನಲ್ಲ ಟ್ಟಿ ರುತ್ತದೆ, ತಂತುಗಳಲ್ಲಿ ಒಂದು ಮುರಿದಿದೆ, 
(8) ಮುರಿದ ಎಳೆಯ $' ತುದಿಯು ಪಟಲದಲ್ಲಿ. ಬಿಂದು ಹೊಸ ನೆಲೆಗೆ ಅಂಟಿಕೊಳ್ಳುತ್ತದೆ, 
(c) ಫನರಾವೃತ್ತಿ ಮಾಡುವ ಕಿಣ್ವ ವ್ಯವಸ್ಥೆ ಯು ಸೇರಿಸಲ್ಪಟ್ಟ ನೆಲೆಯಲ್ಲಿ ಮಿಸೊಸೊಮ್‌ 
ಅಂಟಿಕೊಂಡಿರುತ್ತ ದೆ ಅಲ್ಲಿಂದ ಮುಂದಕ್ಕೆ ವರ್ಣತಂತು ಗೆಡಿಯಾರದ ಮುಳ್ಳು ತಿರುಗುವ ವಿಕ್ಕಿ 
'ನಲ್ಲಿ ತಿರುಗುತ್ತದೆ, ಹೊಸದಾಗಿ ಸಂಶ್ಲೇಷಿಸಲ್ಪಟ್ಟ ಎಳೆಗಳನ್ನು ಅಡ್ಡ ಗೀಟುಗಳಾಗಿ ತೋರಿಸಲಾ 
ಗಿದೆ, ಸ್ಥಳೀಯ ಪಟಲ ಸಂಶ್ಗೆ ಶ್ಲೇಷಣೆ (ಕಪ್ಪಾಗಿ ಮಾಡಿರುವ ಪ್ರದೇಶ) ಮಿಂದ ಜೋಡಣೆ ನೆಲೆಗಳು 

¥ ಬೇರ್ಪಟ್ಟಿವೆ, (6). ಪುನರಾಷೃ ತ್ತ್ರಿಯ ಚಕ್ರವು ಪೂರ್ಣಗೊಂಡಿದೆ. ಹೊಸ ವರ್ಣಂತ:ವಿನೆ ಒಂದು 
ಎಥಿಯ ಮುಕ್ತ ತುದಿಗಳನ್ನು ಸೇರಿಸುವುದೇ ಕೊನೆಯ ಘಟ್ಟವಾಗಿದೆ (ಫನಗೆರೆ). 


ಕಾರ್ಯಸಂಬಂಧ 


306 ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಪುನರಾವೃತ್ತಿ ಮಾಡುವ ಕವಲು ಪಟಲ ಜೋಡಣೆ ನೆಲೆಯಲ್ಲೇ ಇರುತ್ತದೆ. ವರ್ಣ 
ತಂತುವಿನ ಸುತ್ತಲೂ ಅದೆರ ಚಲನೆಂ-೫ ಜೋಡಣೆ ನೆಲೆಯನ್ನು ದಾಟಿದ ವರ್ಣ 
ತಂತುವಿನ ಚಲನೆಯಿಂದ ಉಂಟಾಗುತ್ತದೆ. 





a b 


ಚಿತ್ರ 10.60 : ಬ್ಯಾಕ್ಟೀರಿಯಲ್‌ DNಸಿಯು ಕೋಶ ಪಟಲಕ್ಕೆ ಅಂಟಿಕೊಳ್ಳುವುದನ್ನು ತೋರಿ 
ಸುವ ತೆಳು ಸೀಳಿಕಿಗಳಿ ಖುಣಕಣ ಸೂಕ್ಷ್ಮಚಿತ್ರ (೩) ಬ್ಯಾ. ಸಟಿಲಿಸ್‌ದ ಒಂದು ಕೋಶ, DNA 
ಒಂದು ವಿಹೊಸೊಮ್‌ನ ಸಂಪರ್ಕದಲ್ಲಿರುವುದನ್ನು ಚಿತ್ರ ತೋರಿಸುತ್ತದೆ. &. ೫). 
ಮತ್ತು F. Jacob ಅವರ ‘“‘Membrane et segregation ೫110108176 chezles 
bacteries” Protides of the Biological Fluids ನಿಂದ 15. 267 (1967) 
Elsevier, Amsterdam ಅವರ ಕೃಪೆ, (0) ಲೈಸೊಜ್ಯೈಮ್‌ ಸಂಸ್ಕರಣದಿಂದ ತಯಾರಿಸಿದ 
ಬ್ಯಾ, ಸೆಟೆಲಿಸ್‌ದ ಒಂದು ಪ್ರೋಟೊಪ್ಲಾಸ್ಟ್‌, ಒಂದು ವಿಸೊಸೊಮ್‌ ಹೊರತಳ್ಳಲ್ಪಟ್ಟಿದೆ 
ಮತ್ತು ಕೋಶದ 7018, ಆ ನೆಲೆಯಲ್ಲಿ ಕೋಶಪಟಿಲಡ ವಿರುದ್ಧ ಎಳೆಯಲ್ಪಟ್ಟಿದೆ. 
A. Ryter ಅವರೆ “Associationof the nucleus and the membrane of 
bacteria : a morphological study” Bacteriol. Rev. 32, 39 (1968) 
ನಿಂದ. 


4) ಪುನರಾವೃತ್ತಿಯ ಸಮಯದಲ್ಲಿ ಪೊಸಕೋಶ ಪಟಲದ ಸಂಶ್ಲೇಷಣೆಯು 
ಎರೆಡು ಪಟಲ ಜೋಡಣೆ ಸ್ವಾನಗಳ ಮಧ್ಯದ ವರ್ತುಲಾಕೃತಿಯ ಭಾಗದಲ್ಲಿ 
ಉಂಟಾಗುತ್ತದೆ. ಜೋಜಿ ಔಅಗಳು ದೂರ ದೂರ ಹರಡಿದಂತೆ ಎರಡು ಸಂತಾನ 


ಪೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳ 307 


ವರ್ಣತಂತುಗಳು ಒಂಗರಿಂದ ಇನ್ನೊಂದು ಬೇರ್ಪಡುತ್ತವೆ ಈ ಸಮಯದಲ್ಲಿ ಕೋಶಭಿತ್ತಿ 
ಕೂಡ ಉದ್ರವಾಗುತ್ತನೆ. ಪಟಲ ಬೆಳವಣಿಗೆಯ ವಿಭಾಗದ ಪಕ್ಕದಲಿ ಹೆ 
ಭಿತ್ತಿಯ ಸಂಶ್ಲೆ ೇಷಣೆ--ತಾಗಬಹುಮ ಅಥವಾ ಆಗದಿರಬಹುು. 


ಚಿತ್ರ 10.61: ವಿಭಜಿಸುತ್ತಿರುವ 


ಇ 
ಒಂದ ಬ್ಹಾಕೀರಿಯವ:"ದ 
ರ್ರ 


ಒಂದು ತೆಳು ಸೀಳಿಕೆಯ ಯಣ 
ಕಣ ಸ ಎ ಒಳಮ:ಖ 
ರು 


ಪಾಗಿ ಬೆಳೆಯುತ್ತಿರ ವ ವಿಭಾಜಕ 
ಭಿತ್ತಿ ಬೊಂದಿಗಿರವ ಮಿಸೊವ3 
ಗಳನ್ನ ಳೋರಿಸಲಾಗಿದೆ, ಸಿ 
Wier r ಕೃಪೆ, 





(5) ಪುನರಾವೃತ್ತಿಯು ಗ ಒಂದು ಸಂತಾನ ವರ್ಣತಂತುವಿಗೆ 
ಪುನಃ ಒಂದು ವೃತ್ತಾಕಾರದ ಹಾಗೂ ಒಂದು ಮುರಿದ ಹುತ್ತದ ತ ಪೂರ್ಣವ 
ವಖರಿದ: ಇನ್ನೊಂದು ಸಂತಾನ ವರ್ಣತಂತುವು ಚಕ್ರವನ್ನು ಪೂರ್ಣಗೊಳಿಸಲು 
ಒಂದು ಐಳೆಯೆ ಉಂಗುತ ಮುಚ್ಚು ಫೆಗೊಳಗಾಗಬೇಕು. ಪ್ರ ನರಾಪೃತ್ತಿ ವಿಧಾನದ 
ಸಮಯದಲ್ಲಿ ಪೂರ್ವೆಸೂಜಿಯನಾಗಿ ಐರ್ತಿಸಿದ ಎಳೆಯೇ ಈಗ ಮುಚ್ಚಲ್ಪಡುವ ಎಳೆ 
ಯಾಗಿರುತ್ತದೆ. 


308 ಸೂಕ್ಷ್ಮಜೀವಿಗಳ ಜೀವದ್ರವ್ಯ. ಎಎ. ಕೌರ್ಯಸಂಂಧ 


a b 





ಚಿತ್ರ 10.62 : ಉಷ್ಣದ ಪ್ರಭಾವಕ್ಕೊಳಗಾಗುವ ಕೋಶ ವಿಭಜನೆಯ ಉತ್ಪರಿವರ್ತಿತಗಳು 
(೩) ಎ. ಕೊಲಿಹು ರNಸಿಮುಕ್ತ ಕೋಶಗಳು, ಇವು 4090 ದಲ್ಲಿ ತನ್ನ ಸಸಿಯನ್ನು 

ಪುನರಾವೃತ್ತಿಗೊಳಿಸದೇ ವಿಭಜನೆ ಹೊಂದುವ ಮತ್ತು ಉದ್ದವಾಗುವುದನ್ನು ಮುಂದುವರಿಸುವ 
ಒಂದು ಉತ್ಪರಿವರ್ತಿತದಿಂದ ಉಂಟಾಗಿವೆ, ಸೂಕ್ತವಾದ ಗಾತ್ರದ ರಂಧ್ರದ ಮಿಲಿಪೋರ್‌ 
ಶೋಧಕದ ಮೂಲಕ ಹಾಯಿಸುವುದರಿಂದ DNಸಿಮುಕ್ತ ಕೋಶಗಳನ್ನು ಸಾಧಾರಣ 
ಕೋಶಗಳಿಂದ ಬೇರ್ಪಡಿಸಲಾಗಿದೆ. DNಸಿಗಾಗಿ ಕಲೆ ಮಾಡಿದ ಒಂದು ವಿಲಂಬಿಯನ್ನು ಛಾಯಾ 
ಚಿತ್ರ ತೋರಿಸುತ್ತದೆ; ಕೇವಲ ಎರಡು ಕೋಶಗಳು ಮಾತ್ರ ಕೇಂದ್ರಕಗಳನ್ನು ತೋರಿಸುತ್ತ ವೆ 
Y. Hirota ಮತ್ತು ೫, Jacob ಅವರ “‘Production de bacteries San 

DNA”, Compt. Rend. Acad. Sci (Paris) 263, 1619 (1966) ನಿಂದ (b 

4090ನಲ್ಲಿ, ವಿಭಾಜಕ ಭಿತ್ತಿಯುಂಟಾಗದೆ, DNಸಿ ಪುನರಾವೃತ್ತಿ ಹಾಗೂ ಬೇರ್ಪಡುವಿಕೆಗಳ 
ಮುಂದುವರೆಯುವಂತಹ ಒಂದು ಉತ್ಪರಿವರ್ತಿತದಿಂದ ಉತ್ಪಾದಿಸಲ್ಪಟ್ಟ ಎ. ಕೊಲಿಯ ಬಹು 
ಕೇಂದ್ರಕಗಳನ್ನುಳ್ಳ ಸೂಕ್ಷ್ಮತಂತು, MM. Kohiyama, A. Cousin, A, Ryter 
ಮತ್ತು F. Jacob ಅವರ “‘“Mutants thermosensibles d’ Escherichiacoli 
K.12-Isolement et caracterisation rapide,” Ann: Inst. Pasteur 110 
465 (1066) ದಿಂದ 


ಪೂರ್ವಕೇಂದ್ರೀಯ ಕೋಶಗಳ ನಡುವಣ ಸಂಬಂಧಗಳು 309 


ಮೇಲಿನ ಮಾದರಿಯ "ವಿವರಗಳು ಮುಖ್ಯವಾಗಿ ಊಹಾತ್ಮಕವಾದರೂ, 
ಕೋಶಪಟಲಕ್ಕೆ ಬ್ಯಾಕ್ಟೀರಿಯಾಗಳ ವರ್ಣತಂತುವಿನ ಜೋಡಣೆಯು, ನೇರ 
ಯಣಕಣ ಸೂಕ್ಷ ಒದರ್ಶೆನೀಯ ಪರೀಕ್ಷೆಯಿಂದ ಖಾತರಿಯಾಗಿದೆ [ಚಿತ್ರ 10.60(೩)]. 
ಬ್ಯಾಕ್ಸಿ ರಿಯಾಗಳ - ತೆಳುಸೀಳಿಕೆಗಳು, ಒಂದು ಮಿಸೊಸೋಮು, ಸಾಮಾನ್ಯವಾಗಿ 
ಜೋಡಣೆ: ನೆಲೆಯಲ್ಲಿರುತ್ತದೆ ಎಂದು, ತೋರಿಸುತ್ತವೆ. ಕೋಶಗಳನ್ನು ' ಹೈಪರ್‌ 
'ಚೋನಿಕ್‌ ಮಾಧ್ಯಮದಲ್ಲಿಟ್ಟು ಪಟಲ "ಮತ್ತು ಭಿತ್ತಿಗಳ ಮಧ್ಯದ ಜಾಗದಲ್ಲಿ 
'ಮಿಸೊಸೋಮು ಇರುವಂತೆ ಮಾಡಿದರೆ. ವರ್ಣತಂತುವು ಚಪ್ಪಟೆಯಾದ ಕೋಶ 
ಪಟಲದ ವಿರುದ್ಧ ಮೇಲಕ್ಕೆ ತಳ್ಳಲ್ಪಡುತ್ತದೆ [ಚಿತ್ರ 10.60 (b)]. _ 


ವರ್ಷಾತಂತುಗ: ಪುನರಾವೃತ್ತಿ ಮತ್ತು ಕೋಶವಿಭಜನೆ . 


ಎರಡು ಸಂತಾನ ವರ್ಣತಂತುಗಳ ಬೇರ್ಪಡಿಸುವಿಕೆಯ ನಂತರ, ಅವುಗಳ 
ಮಧ್ಯೆ ಒಂದು ಅಡ್ಡ ವಿಭಾಜಕ ಭಿತ್ತಿಯನ್ನು ಸಂಶ್ಲೇಷಿಸಲು ಕೋಶವು ಪ್ರಾರಂಭಿಸು 
ತ್ರದೆ. ಈ ಪ್ರಕ್ರಿಯೆಯು ಕೋಶ ಭಿತ್ತಿಯ ಒಳಬೆಳವಣಿಗೆಯೊಂದಿಗೆ ಪ್ರಾಂರಭವಾಗು 
ತ್ತದೆ: ಈ ಬೆಳವಣಿಗೆಯು ಕೆಲವು ವೇಳೆ ಮಿಸೊಸೋಮ್‌ಗಳೊಂದಿಗೆ ಸೇರಿರುತ್ತದೆ 
(ಚಿತ್ರ 10.61). ವಿಭಾಜಕ ಭಿತ್ತಿಯ ಒರೆಯಲ್ಲಿರುವ ಪಟಲಗಳ ಮಧ್ಯೆ, ಹೊಸ 
ಕೋಶ ಭಿತ್ತಿ ಪದಾರ್ಥವು ಸಂಗ್ರಹವಾಗುತ್ತದೆ. ಕೊನೆಗೆ ಕೋಶವು ಬಿರಿದು, ಎರಡು 
ಸಂತಾನ ಕೋಶಗಳಾಗುತ್ತವೆ. 


ಸಾಧಾರಣ ಕೋಶಗಳಲ್ಲಿ, ವರ್ಣತಂತುವಿನ ಪುನರಾವ ತಿಗೂ ಮತ್ತು ಅಡ್ಡ 
ವಿಭಾಜಕ ಭಿತ್ತಿಯ ಸಂಶ್ಲೆ ೀಷಣೆಗೂ ಮಧ್ಯ ಕಾಲದ ಸಂಬಂಧವು ನಿಕಟವಾಗಿ 
ನಿಯಂತ್ರಿಸಲ್ಪಟ್ಟಿದೆ. ಪುನರಾವೃತ್ತಿಯು ಪೂರ್ಣಗೊಳ್ಳುವುದು, ವಿಭಾಜಕ ಭಿತ್ತಿ 
ಯುಂಟಾಗಲು ಒಂದು ಸೂಚನೆಯಾಗಿ ಕಂಡುಬರುತ್ತದೆ; ವಿಭಾಜಕ ಭಿತ್ತಿ ಪೂರ್ಣ 
ಗೊಳ್ಳುವುದು, ವರ್ಣತಂತುಗಳ ಪುನರಾವೃತ್ತಿಯ ಇನ್ನೊಂದು ಚಕ್ರ ಉಂಟಾಗಲು 
ಸೂಚನೆಯಾಗಿ ಕಂಡುಬರುತ್ತದೆ. ಈ ಸೂಚನೆಗಳ ಸ್ಪರೂಪವು ಇನ್ನೂ ತಿಳಿದಿಲ್ಲ; 
ಆದರೂ ಪುನರಾವೃತ್ತಿ ಹಾಗೂ ಕೋಶ ವಿಭಜನೆಗಳು ಜೊತೆಗೂಡಿರದಂತಹ ಉತ್ಪವರ್ತಿತ 
ಬೇರ್ಪಡಿಸುವಿಕೆಯಿಂದ, ಆ ಕ್ರಿಯೆಯ ನಿರ್ದಿಷ್ಟ ವಂಶವಾಹಿಗಳು ಕಾರ್ಯ 
ನಿರ್ವಹಿಸುತ್ತವೆ ಎಂದು ತೋರಿ ಬಹುದು. 


ಕೋಶ ವಿಭಜನೆಯ ನಿಯಂತ್ರಣವು ನಾಶಹೊಂದಿರುವ ಉತ್ಪರಿವರ್ತಿತಗಳನ್ನು 
ಹಲವು ವಿಧಾನಗಳಿಂದ ಪಡೆದಿದೆ. ಈ ಉತ್ಪರಿವರ್ತಿತಗಳು “ಸಂದರ್ಭಾನುಸಾರ 
ಮಾರಕ ಉತ್ಪವರ್ತಿತಗಳು' ಎಂಬ ಬಗೆಯವೆನಿಸಿವೆ. ಇವನ್ನು 13ನೇ ಅಧ್ಯಾಯದಲ್ಲಿ 
ಚರ್ಚಿಸಲಾಗುವುದು. ಈ ಸಂದರ್ಭದಲ್ಲಿ. ಉತ್ಪರಿವರ್ತಿತಗಳು ಸಾಮಾನ್ಯವಾಗಿ 


310 ಸೂಕ್ಷ್ಮಜೀವಿಗಳ ಜೀವದ್ರವ, ....ಕಾರ್ಯಸಂಬಂಧ 


30೮ ಉಷ್ಣತೆಯಲ್ಲಿ ಬೆಳೆಯುತ್ತವೆ. ಆದರೆ 429೦ ಉಷ್ಣತೆಯಲ್ಲಿ ಬೆಳೆಯುವ 
ಬಿಲ್ಲ. ಬೇರೆಬೇರೆ ರೀತಿಯಲ್ಲಿ ಕೋಶವಿಭಜನಾ ಉತ್ಪರಿವರ್ತಿತಗಳನ್ನು 4290 
ಉಷ್ಕೃತೆಯಲ್ಲಿ ಹೊದಗಿಸಿ, ಬೆಳಕು ಸೂಕ್ಷ್ಮದರ್ಶಿನಿಯಿಂದ ಪರೀಕ್ಷಿಸಿದಾಗ. ಹಲವು 
ರೀತಿಯ ಅಪಸರಣ ಬೆಳವಣಿಗೆಗಳು ಕಂಡುಬರುತ್ತವೆ. ಒಂದು ರೀತಿಯ ಬೆಳವಣಿಗೆ 
ಯಲ್ಲಿ ಕೇಂದ್ರಕಡ ವಿಭಜನೆ ನಿಂತುಹೋಗುತ್ತದೆ. ಆದರೆ. ಕೋಶ ಉದ್ದ ವಾಗುವುದು 
ಹಾಗೂ ವಿಭಾಜಕ ಭಿತ್ತಿಯುಂಟಾಗುವುದು, ಒಂದು ಮಿತಿಯಾದ ಸಮಯದ 
ವರೆಗೂ ಮುಂದುವರಿಯುತ್ತವೆ. ಇದರ ಪರಿಣಾಮದಿಂದ, ಕೇಂದ್ರಕರಹಿತ ಕೋಶ 
ಗಳುಂಟಾಗುತ್ತವೆ [ಚಿತ್ರ 1.62 )]. ಇವು ಬೆಳವಣಿಗೆಯನ್ನು ಮುಂದುವರಿಸಲು 
ಅಶಕ್ತವಾಗಿರುತ್ತವೆ. ಇನ್ನೊಂದು ವಿಧದಲ್ಲಿ,ಕೋಶದ ವಿಭಜನೆಯು ಮುಂದುವರಿಯು 
ತ್ತದೆ; ಆದರೆ, ವಿಭಾಜಕ ಭಿತ್ತಿಯುಂಟಾಗುವುದಿಲ್ಲ. ಇದರಿಂದ, ಹಲವು ಕೇಂದ್ರಕ 
ಗಳಿರುವ, ಅತ್ಯಂತ ಉದ್ದವಾದ ಸೂಕ್ಷ್ಮ ತಂತುಗಳು ರಚಿತವಾಗುತ್ತವೆ 
[ಚಿತ್ರ 10,62 (8). 


ಪಾರಿಭಾಷಿಕ ಶಬ್ದಕೋಶ 


ಅಚತ್ರೀಯ ದ್ಯುತಿ 
ಫಾಸ್ಟಾರಿಲೀಕರಣ 

ಅನುವಂಶೀಯ ಸಂಕೇತ 

ಅಪಕರ್ಷಕ ಸಾಮರ್ಥ್ಯ 

ಅಪಕರ್ಷಣೆ 

ಅಪಚಯ 

ಅಪಚಯ ಉತ್ಪನ್ನ 

ದಮನ 

ಅಪಸರಣ 

ಅಯನೀಕರಿಸುವ 
ವಿಕಿರಣ ಶಕ್ತಿ 


Noncyclicphoto 
phosphorylation 
Genetic code 
Reducing power 
Reduction 
Catabolism 
Catabolite 
repression 


Aberrant 
lonizing radiation 


ಅಲ್ಪವಾಯುಪ್ರಿಯಜೇವಿ Microaerophile 


ಅವನತಿ ಹೊಂದಿದ 


ಮೇಲ್ಮೈ ಕಶಾಂಗ 


ಜೋಡಣೆ 
ಅಂಫಿಬೋಲಿಕ್‌ಮಾರ್ಗ 


ಗಳು 


ಆದಿಚಾಲಕ 
ಆಮ್ಲ ಜನಕೀಕರಣ 


Degenerately 
peritrichous 


Amphibotic 
pathways 

Primer 

Oxygenation 


ಉತ್ಕರ್ಷಕ ಫಾಸ್ಟಾರಿಲೀ Oxidative phos 


ಕರಣ 


ಉತ್ಕರ್ಷಣೆ 


phorylation 
Oxidation 


ಉತ್ಕರ್ಷಣೆ ಅಪಕರ್ಷಣೆ Oxidation-reduc- 


ಸಾಮರ್ಥ್ಯ 


ಉತ್ಪರಿವರ್ತಿತ 
ಉಭಯ ಪ್ರತಿರೋಧಿ 


ಮಾರ್ಗಗಳು 


ಉಷ್ಣ 


tion potential 
Mutant 
Amphibolic 
pathways 
Thermolabile 


ಣ 
ಉಷ್ಣಪ್ರಿಯ ಜೀವಿಗಳು Thermophiles 
ಉಷ್ಣ ಬಲಕ್ರಿಯಾಶಾಸ್ತ್ರ Thermodynamic 


ಉಸಿರಾಟ 
ಯಣಕಣ ಗ್ರಾಹಕ 
ಯಣಕಣ ದಾತ 
ಐಚ್ಛಿಕ ಶೀತಪ್ರಿಯ 


ಕರುಳಿನ ಬ್ಯಾಕ್ಟೀರಿಯಾ 
ಕಲನ ಬೆಳವಣಿಗೆ 


ಕವಚ 

ಕಶಾಂಗ 

ಕೃತಕ ಉಪಮಾರ್ಗ 
ಕೋಶ ಪಟಲ 

ಕೋಶ ಭಿತ್ತಿ 

ಕೋಶ ರಾಶಿ 
ಕ್ರಮವಾದ ಪ್ರಚೋದನೆ 


ಕ್ರಿಯಾಶಕ್ತಕಾರಕ 
ಕ್ರಿಯಾಶಕ್ತಗೊಳಿಸುವಿಕೆ 
ಗಾಳಿಯ ಕುಹರ 
ಗುಣಾಪಹರಣ 

ಘಟಕ ಕಿಣ್ವ 


ಚಯಾಪಚಯಕ್ರಿಯೆ, 

ಜೀವದ್ರವ್ಯ ಪರಿಣಾಮ 
ಕ್ರಿಯೆ 

ಚಲಾಫಾತವುಳ ಳೈ 

ಜಡೋಷ್ಣ 

ಜಲದ್ವೇಷಿ 

ಜೀವಂತ ಎಣಿಕೆ 

ಜೀವಪ್ರಕಾಶಿಸುವಿಕೆ 

ತಡೆಹಂತ 


Respiration 
Electron acceptor 
Electron donor 
Facultative 
psychrophile 
Enteric bacteria 


Arithmetic 
growth 


Capsule 
Flagellum 
Artificial bypass 
Cell membrane 
Cell wal) 

Cell mass 


Sequential 
induction 


Activator 
Activation 
Gas vacuole 
Denaturation 
Constitutive 


enzyme 
Metabolism 


Exponential 
Entropy 
Hydrophobic 
Viable count 
Bioluminescence 
Log phase 


» 


po 


ತೆಳ್ಳಗಾಗಿಸುವ ವಿಧಾನ lution method 


ಕಾರ್ಯಸಂವಂಧ 


ಸೂಕ್ಷ್ಮಜೀವಿಗಳ ಜೀವದ್ರವ್ಯ 


ಮಧ್ಯಸಾರೀಯ ಹುದು A।coholicfermen- 
ಗುವಿಕೆ 


; tation 
ತ್ರತೀಯ ರಚನೆ Tertiar 
ಹ ಹ 0೦1೬೨ ಮಿಶ್ರ ಅಮ್ಲಹುದು 2 Mixed acid fermen: 
ಥಯೊಎಸ್ಟರ್‌ ಬಂಧನ Thioester ಗುವಕೆ' ‘tation ” 
linkage ಮೂಲಪದಾರ್ಥ Substrate level 
ದಮನ Repression ರಕ್ತವರ್ಣಾತೀತ Infrared rays 
ತ್‌ ಕಿರಣಗಳು 
ದಮನಕಾರಿ Repressor ಭ್ಯ ಶ್‌ R 
ದ್ವಿತೀಯ ರಚನೆ Secondary ರಾಸಾಯನ emohe- 
ಠಃ structure sare ರ. 
ದ್ಯುತಿಫಾಸ್ಟಾ ರಿರೀಕರಣ Photophos- ರಾಸಾಯನಿಕ ಪ್ರಕಾಶಿಸುವಿ ಇಸು 
phorylation 4 ೩೦ 
ದ್ಯುತಿಸಂಶ್ಲೇಷಣೆ... Photosynthesis ರೌಸಾಯನಿಕ ಮಾಡರಿ RChemotype 
ನಡು ಉಷ್ಣ ಪ್ರಿಯ ` 11650016 ರಾಸಾಯ ನಿಕಾನು ಚಲನೆ ೦677018 
ನಿಗೂಢಶಕ್ತಿ Potential energy ರಾಸಾಯನಿಕುನು ' Chemotactic 
ನಿರ್ದಮನ Derepression 'ಚಲನಾ'ಪ್ರತಿಕ್ರಿಯೆ response 
ನಿಸ್ಸಾರಜನಕೀಕರಣ Denitrification ರಾಸಾಯನಿಕ Chemo- ಮ 
ನೀಲಹರಿದ್ವರ್ಣ Blue green ಸ್ವಯಂಪೋಷಿತ autotroph 
ಪಾಚಿಗಳು: 81089 ಕೀಡಿಯೊ ಸಮಸ್ಥಾನಿ Radioisotope 
ನೈಟ್ರೇಟ್‌ ಅಪಕರ್ಷಣೆ Nitrate reduction ಲಘುಗಣಕ ಬೆಳವಣಿಗೆ "Logarithmic 
ಪುನರಾವೃತ್ತಿ ಕವಲು. 8001108110೧ fork growth 
ಪುನರಾವ್ಯ ತ್ರಿಕಾರಕ ಫೆಲೆ Replicatorsite ವಂಶವಾಹಿ Gene 
ಪುನರುತ್ಕರ್ಷಣೆ Reoxidation ವರ್ಣತಂತು Chromosome 
ಪೂರ್ವರೂಪ Precursor ವಾತಾನುಚಲನ Aerotactic 
ಪೂರ್ವಸೂಚಿ Template ಪ್ರತಿಕ್ರಿಯೆ response 
ಪ್ರಚೋದನೆ Induction ವಿದ್ಯುತೃಣ ಸಂಚಲನ Electrophoresis 
ಪ್ರತಿಕೋಡಾನ್‌ Anticodon ದಿಂದ ಬೇರ್ಪಡಿಸುವಿಕೆ 
ಪ್ರತಿಶರೀರಿ (ವಿಷ) - Antigenic ವಿಭಿನ್ನಬಹುತಯ Heteropolymer 
< ನೂಯಿ specifioily ವಿಲಂಬ , Suspension 
ಕತೆ ಭಳ i; ಕಾಳ ಶಕ್ತಿಭೆರಿತ ಬಂಧ. Energy rich bond 
ನ Basophilic bodies ಶಕ್ತಿವಾಹಕ Energy Carrier 
ವ ಕ ಹಾಸ ಹಾ ಶೀತಪ್ರಿಯ Psychrophile 
yA ಜಾಗ ಸಂತತಿ Generation 
ಬದ್ದ (ಕಟ್ಟುನಿಟ್ಟಾದ) me ಮು Generation time 
ಶೀ ಪ *ಬಾಟ್ಟ್ರಾದ 9 hioohil ಸಂದರ್ಭಾನುಸಾರ ಮಾರಕ Conditional lethal 
ತೆ ಪ್ರ PSYchrophile > pg ವರ್ತಿತಗಳು mutants 
ಬಹುತಯೀಕರಣ Polymerization : ಸಮಬಹುತಯ Homopolymer 
ಬ್ಯಾಕ್ಟೀರಿಯಾ ಹರಿತ್ತು. 8901610 : ಸಮಸ್ಥಾನಿಗಳಿಂದ 15010010 
chlorophyll ಗುರುತಿಸುವಿಕೆ labelling 
ಭಿನ್ನ ಮಾಡುವ Dissimilatory ಹರಿತ್ತು Chlorophyll 


~ 


ಕೃಷಿ 


೦ 0AM Uh ಲು Nm 


22. 
33, 


24. 
25. 
26. 


ಬಲಲ ಕನ್ನಡ ಪ್ರಕಟಣೆಗಳು 


ಜ್‌ ಸಾದಾ ಕ್ಯಾಲಿಕೊ 


ಸುಭಿಕ್ಷತೆಗೆ ತೆರೆದ ಬಾಗಿಲು: (ದ್ವಿತೀಯ ಮುದ್ರಣ) 2-50 


ಪೀಡೆ ನಿರ್ವಹಣೆ (ದ್ವಿ ತೀಯ ಕಭನ್ರ ಣ) 7-00 

ಕೀಟ ವಿಂಗಡಣೆ ವ ಜ್ಜ 2.) ಯಂ 

ಕೀಟ ಹತೋಟಿ (ದ್ವಿತೀಯ ಮುಡ್ರಣ) ೧: hort: A250 

ಸಾಕು ಪ್ರಾಣಿಗಳ ಶರೀರ ಕ್ರಿಯಾ: ಶಾಸ್ತ್ರ, ಭಾಗ-1 6-25 

ತರಕಾರಿ ಬೇಸಾಯ 12-50* 

ಕೃಷಿ ರಸಾಯನ ಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 5-00 6-25* 
ಮಣ್ಣು ಮತ್ತು ನೀರು ಸಂರಕ್ಕ್ಮಣಾ ಕೈಪಿಡಿ 15-00 19-00 

ರೈತರ ನೆಚ್ಚು ಮೆಚ್ಚಿನ ಮರಗಳು 15-00 19-00 

ಸಾಕು ಪ್ರಾಣಿಗಳ ಶರೀರ ಕ್ರಿಯಾಗಾಸ್ತ್ರ, ಭಾಗ-2 11-25 15-00* 
ಬೀಜಗಣಿತ ಪರಿಚಯ 15-00 20-00 

ಮಣ್ಣು ಮತ್ತು ನೀರು ನಿರ್ವಹಣೆ 15-00 19-00* 
ಮಣ್ಣು 11-25 15-00* 
ಕೃಷಿ ಸಹಕಾರ 6-25 10-00* 
ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 15-00 19-00* 
ಗೋಸಂಪತ್ತು 6-25 10-00* 
ಧಾನ್ಯ ದಾಸ್ತಾನು ತತ್ವ ಮತ್ತು ಪದ್ಧ ತಿಗಳು 7-50 11-25 

ಮಣ್ಣಿ ನ ಫಲವತ್ತತೆ ಹಾಗೂ ಉತ್ಪಾ "ದಕತೆ 17-50 21-25* 
ಪಶುವೈದ್ಯ ಕೀಯ ವಿಜ್ಞಾನ 7-50 11-25% 


ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೀಟಗಳು 8-25 12-00 
ಟ್ರ್ಯಾಕ್ಟರು ಹಾಗೂ ಅವುಗಳನ್ನು ಸುಸ್ಥಿ ತಿಯಲ್ಲಿಡುವ 

ಕ್ರಮಗಳು 7-50* 12-50 
ಸಾಕುಪ್ರಾಣಿಗಳ ಶರೀರ ಕಿ ಕ್ರಿಯಾಶಾಸ್ತ್ರ. ಭಾಗ- -3 10-00 15-00 


ಕ ಎ ವಿಸ್ತರಣ ಶಿಕ ಗಣ ಪದ್ಧತಿಗಳು 11-25 16-25 
ಕಣಜದ ಪೀಡೆಗಳು ಮತ್ತು ಅವುಗಳ ಹತೋಟಿ 15-0 19-00 
ಸಸ್ಯವರ್ಗೀಕರಣಶಾಸ್ತ್ರ 15-00. 20-00 
ಪೌಷ್ಟಿಕ ಆಹುರ 9-00* 14-00 


* ಪ್ರತಿಗಳು ತೀರಿವೆ., 


314 


27. 
28. 


30. 
31. 


32. 


3. 


34. 


35. 


2. 


38. 


39. 


41. 
42. 


43. 


45. 


ಕಡಲ ಮೀನುಗಾರಿಕೆ 

ದಾನ್ಯದ ಬೆಳೆಗಳಿಗೆ ಬೀಳೆತವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಕಬಿ ನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಆವುಗಳ ಹತೋಟಿ 

ಶಿಶುವಿಷಾರ (ದ್ವಿತೀಯ ಮುದ್ರಣ) 


ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 


ಅವುಗಳ ಹತೋಟಿ 


ಕೃಷಿ ಎಂಜನಿಯರಿಂಗ್‌ ಪಠ್ಯಪುಸ್ತಕ ಸಮಾಕ್ಸಣೆ 


ಇಲಿಗಳು ಹಾಗೂ ಅವುಗಳ ನಿಯಂತ್ರಣ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕ್ಯಾನಿಂಗ್‌-ಆಹಾರ ಜೋಪಾಸನೆಯ ಒಂದು 
ಆಧುನಿಕ ವಿಧಾನ 


ಅಲಂಕಾರ ಸಸ್ಮಗಳಿಗೆ ಬೀಳುವ ಕೀಟಗಳು ಹಾಗೂ 


ಅವುಗಳ ಹತೋಟಿ 

ಜೀವಕೋಶಕ್ರಿಯಾಶಾಸ್ತ್ರ ಮತ್ತು ಜೀವ 
ರಸಾಯನಶಾಸ್ತ್ರ 

ಎಲಬುಶಾಸ್ತ್ರ 

ಕಡಲೆಕಾಯಿ 


ಗಣಿತಶಾಸ್ತ್ರ ಪ್ರವೇಶಿಕೆ, ಭಾಗ-1 
ತೆಂಗು, ಅಡಕೆ ಇತರ ಗರಿಮರಗಳಿಗೆ ಬೀಳುವ 
ಕೀಟಗಳು ಪಾಗೂ ಅವುಗಳ ಹತೋಟಿ 
ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 
ಭಾರತದಲ್ಲಿ ಕೋಳಿಸಾಕಣೆ ಈ 
ಕಲ್ಲುನಾರು (ಭೂತಾಳೆ) ಗಿಡಗಳು 
ಎಣ್ಣೆಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 


5-00 


10-75 


4-50 
6-00 


9-20 
9-50 

9-50 
12-50 
16-25 
16-25 
10-75: 
20-00 
11-25 


10-00 
25-00 


12-00 
22-50 


7-50 


10-00 


14-00 
13-25 


21-25 


25-00 
16-25 
15-00 


27-50 


47. 


48. 


49. 


50. 


51. 
52. 
ತ್ರಿ 
54. 
55. 
56. 
AT 
58. 
59. 
60. 
61, 
62. 
63. 


65. 


ಕಠಿನ 


71. 


ಹತ್ತಿ (ನೂಲು), ನಾರು ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 100-00 


ಹಸುರೆಲೆ ಗೊಬ ರೆ ಮೇವು ಹಾಗೂ ಉಪು ಎನೇರಿಳೆ 


ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ 
ಹತೋಟಿ 5-00 


ಮಾದಕ (ಹೊಗೆಸೊಪ್ಪು. ಗಾಂಜ) ಮತ್ತು ಸಾಂಬಾರ 


(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 


ಕ Ne ಉಪಯೋಗಿ ವ ಕ ಎಗಳಿಗೆ ಬೀಳುವ ಕೀಟಗಳು 


ಹಾಗೂ ಅವುಗಳ ಹತೋಟಿ 4-50 
ಸಸ್ಯಸಾಮ್ರ್ರಾಜ್ಯ 25-00 
ವನುಗಾರಿಕೆ 10-00 
ಭಾರತೀಯ ಗ್ರಾವಿಾಣ ಯುವಕ ರೈತ ಸಂಘಟಣೆ 8-25 
ಗಣಿತಶಾಸ್ತ್ರ) ಪ್ರವೇಶಿಕೆ, ಭಾಗ -2 20-00 
ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 
ಪಶುರೋಗಗಳು ಮತ್ತು ಸಾರ್ವಜನಿಕ ಆರೋಗ್ಯ 12-50 
ಭಾರತದಲ್ಲಿ ಜೇನುಸಾಕಣೆ 20-00 
ಸಾಕುಪ್ರಾಣಿ ಮೂಲದ ಸೋಂಕುರೋಗಗಳು 7-50 
ದೊಡ್ಡ ರೋಗ 5-00 
ಮೂಲ ಅರ್ಥಶಾಸ್ತ್ರ 19-00 
ಜೇನುಸಾಕಣೆ 17-50 


ಕೃಷಿರಸಾಯನಶಾಸ್ತ್ರ ೨ ಪಾರಿಭಾಷಿಕ ಶಬ್ದಕೋಶ 3-25 
ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆಉತ್ಪಾದನೆ 20-00 
ಕೃಷಿ ಅನಿಲಯಂತ್ರ ಹಾಗೂ ಟ್ರಾಕ್ಟರುಗಳು 


ಸಹಕಾರಿ ಬೇಸಾಯ 18-00 
ಕೋಶ 20-00 
ತರಕಾರಿ ಬೆಳೆಗಳ ಕೀಟ ನಿಯಂತ್ರಣ 12-50 
ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20-00 

ತಿಯ ರೂಪಿಕೆಗಳು 17-00 
ರೇಖಾತ್ಮಕ ಬೀಜಗಣಿತ 30-00 
ಹುಲಿ-ಭಾರತದ ರಾಷ್ಟ್ರೀಯ ಮೃಗ 20-00 


ನೀರಾವರಿ ತತ್ವ ಹಾಗೂ ಪದ್ಧತಿಗಳು 45-00 


315 


3-75 


30-00 
15-00 
13-25 
25-00 
19-00 
17-50 
25-00 
12-00 


24-00 
22-50 


25-00 
60-00 
23-00 
25-00 
19-00 
25-00 
22-00 
35-00 
24-00 
50-00 


116 


13. 
74. 
75. 
76. 
77. 
78. 


79. 
80. 


81. 
82. 
83. 
84. 
8s. 
86. 
87. 


88. 
89. 
90. 
9, 


2: 
93. 


ಮಣ್ಣು ಶಿಲೀಂಧ್ರ ಕೈಪಿಡಿ... 45-00. 
ಪ್ರಾಣಗಳ ವರ್ತನೆ. : 2 ng 6:2 7-17-00 
ಬೆಳೆಕೀಟಗಳು ಮತ್ತು ಅಪುಗಳ ಫತೋಟಿ 

ಸಸ್ಮತಳಿ ಅಭಿವೃದ್ಧಿ :ವಿಧಾನಗಳು: ಭಧ 

ಪ್ರಾಣಿಗಳ ಶವೀಶಕ್ರಿಯಾಶಾಸ್ತ್ರ 17-00 
ಆಹಾರ ಸೂಕ್ಷ್ಮಜೀವಿ ವಿಜ ನದಲ್ಲಿ ಪ್ರಾಮುಖ್ಯಕೆ ` 
ಗಳಿಸಿರುವ ಸೂ ಕಡೇ ಷಗಳು (ಆಹಾರ ಸೂಕ್ಷ ಜದ” ಠಿ 
ವಿಜ್ಞಾನ, ಭಾ?" 1)' Mi 8-50 


ಕೆಲವು ಸಸ್ಯಗಳೆ"ವೆ ವೈಜ್ಞ್ಯಾನಿಕ, ೪ '`ಕಟುರಬ, ಇಂಗ್ಲಷ್‌”- 


ಹಾಗೂಕನ್ನ ಚ ಹೆಸರುಗಳು 15-00 
ಮಾನು ಮತ್ತು ಇತರ ಸಾಗರೋತ್ಪನ್ನ ಆಹಾಕಗಳೆ 

ಶೀತ ಜೋಪಾಸನೆ 20-00 
ಸಾಕುಪ್ಪಾ ಣಿಗಳ ಕೀಲು 'ಮತ್ತು ಸ್ಥಾ 'ಯುಶಾಸ್ತ್ರ್ರ 20-00 
ಕುರಿಸಾಕಣೆ * 8-00 
ಜೋಳ ಹಬ್‌ 10-00 
ಹಂದಿ ಭ್ರೂಣಶಾಸ್ತ್ರ "9 35-00 
ಆಧುನಿಕ ಹೆ ನಾಗಾ ದನಗಳ ನಿರ್ವಹಣೆ 25:00 


ದಾಸ್ತಾನು ಟಗಳ ಹಾಗೂ ಅವುಗಳ-ಹತೋಟಿ - 8-00 
ಮನೆ ಕೀಟಗಳು ಇತರ ಪೀಡೆಗಳು ಹಾಗೂ ಅವುಗಳ 


ಹತೋಟಿ 10-00 
ಜಾನುವಾರು ಮತ್ತು ಮನುಷ್ಯರಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 10-00 
ತೆಂಗಿನ ಬೇಸಾಯ : ಹತ ಇ. ೫. 9-00 
ಆಹಾರ ರಕ್ಷಣೆ ಮತ್ತು ಕೆಡುವಿಕೆಯ ತಶ್ವಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞನ, ಭಾಗ-2) "11-00 


ಸೂಕ್ಷ್ಮ ಜೀವಿಶಾಸ್ತ್ರ $ದ ಬೆಳವಣಿಗೆ ಹಾಗೂ 
ವಿಧ ನಗಳು (ಸೂಕ್ಷ್ಮಜೀವಿ. ಜಗತ್ತು. ಭಾಗ-1) :.. 17-00 
ಕೃಷಿ ಸಸ್ಯಶಾಸ್ತ್ರ, ಪಾರಿಭಾಷಿಕ ಶಬ್ದ ಕೋಶ 72-00: 
ಹಸರ: ಸಸ್ಯದ ಜೀವನ ಬ pf | ಬ 2೫ 

ಸೂಕ್ಷ್ಮಜೀವಿಗಳ ಚಯಾಪಚಯ (ಜೀಷದ್ರವ್ಯ ; 


ಪ ಮಗು ರಚನೆ.ಮತ್ತು ಕಾರ್ಯ . ಹುಡಿ 
ಸಂಬಂಧ (ಸೂಕ್ಷ್ಮ! ಜೀವಿ ಜನತ್ತ್ಯು ಭಾಗವು. ರಜ ಶರಡಯ 


50-00 
22-00 
125-00 
60-00 
22-00 


20-00 


25-00 
25-00 
10-00 
15-00 
40-00 
30-00 


17-00 


95, 


96. 


97. 


98. 


- 99. 


101. 


102, 
103. 


317 


ವಿವಿಧ ಆಹಾರಗಳು ಕಲ;ಷಿತವಾಗುವಿಕೆ ಮತ್ತು 

ರಕ್ಷಣೆ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-3) 15-00 
ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾದ ಕಿಣ್ವಗಳು ಮತ್ತು 

ಆಹಾರಗಳು (ಆಹಾರ ಸೂಕ್ಷ ಒಜೇವಿ ವಿಜ್ಞಾನ, ಭಾಗ-4) 7-00 
ರೋಗಕ್ಕೆ ಸಂಬಂಧಪಟ್ಟಂತೆ ಆಹುರಗಳು (ಆಹಾರ 

ಸೂಕ್ಷ್ಮಜೀವಿ ವಿಜ್ಞಾನ. ಭಾಗ-5) (ಅಚ್ಚಿನಲ್ಲಿದೆ) 
ಆಹಾರ ನೈರ್ಮಲ್ಯ. ಹತೋಟಿ ಮತ್ತು ಪರೀಕ್ಷೆ 

(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-6) (ಅಚ್ಚಿನಲ್ಲಿದೆ) 
ಕೃಷಿ ಕರ್ನಾಟಕ 12-50 17-50 
ದಾಸ್ತಾನು ಮನೆ, ಜಾನುವಾರು ಹಾಗೂ ಮನು 

ಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 35-00 

ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ (ಅಚ್ಚಿನಲ್ಲಿದೆ) 
ಹಣ್ಣು ಮತ್ತು ತರಕಾರಿ ಸಂರಕ್ಷಣೆ 35-00 40-00 
ಫಾರ್‌ ನಿರ್ವಹಣೆ ಅರ್ಥಶಾಸ್ತ್ರ (ಅಚ್ಚಿನಲ್ಲಿದೆ) 
ಮತ್ಸ್ಯಶಾಸ್ತ್ರ »» 


